ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


ವಚನ 
ಪಾಬಿರ 


ಓ.ಎಲ್‌. ನಾಗಭೂಷಣಸ್ವಾಮಿ 


ವಚನ ಸಾವಿರ 


ಗೌರವ ಪ್ರತಿ, 


BA 3 ಡಿ 
ರಾಕ್‌ Ny \ 
{MAN 


ಹಿನ 


27/0 ol 


ಸಂಹಾದಕ ಮಂಡಳಿ 


ಡಾ. ಕೆ.ವಿ.ನಾರಾಯಣ 
ಡಾ. ಕರೀಗೌಡ ಬೀಚನಹಳ್ಳಿ 
ಡಾ. ಹಿ.ಚಿ.ಬೋರಲಿಂಗಯ್ಯ 
ಡಾ. ಟಿ.ಆರ್‌.ಚಂದ್ರಶೇಖರ 
ಡಾ. ಅಮರೇಶ ನುಗಡೋಣಿ 


ವಚನ ಸಾವಿರ 


ಸಂಪಾದಕ 
ಪ್ರೊ. ಓ.ಎಲ್‌. ನಾಗಭೂಷಣಸ್ವಾಮಿ 


0 & 
QED 
ಪ್ರಸಾರಾಂಗ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


VACHANA SAAVIRA 


Edited by 

Prof. O.L. Nagabhushanaswamy 
No. 115, ‘Abhudaya' 

13th Cross, Wilson Garden 
‘Bangalore 560 027 


Published by 

Dr. H.C. Boralingaiah 
Director, Prasaranga 
Kannada University, Hampi 
Vidyaranya 583 276 


Pages: viil+14+390 Price: Rs. 150/- 
First Impression: 2004 
www.kavihampi.org 

© ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ೨೦೦೪ 
ಪ್ರಕಟಣೆ 

ಡಾ. ಹಿ.ಚಿ. ಬೋರಲಿಂಗಯ್ಯ 

ನಿರ್ದೇಶಕರು, ಪ್ರಸಾರಾಂಗ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 

ವಿದ್ಮಾರಣ್ಮ ೫೮೩ ೨೭೬ 

ಬೆಲೆ : ರೂ. ೧೫೦.೦೦ 

ಮುಖಪುಟ : ಕೆ.ಕೆ. ಮಕಾಳಿ 

ಅಕ್ಬರ ಸಂಯೋಜನೆ 

ವಿದ್ಯಾರಣ್ಯ ಗಣಕ ಕೇಂದ್ರ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 

ಮುದ್ರಣ 

ವಿನಾಯಕ ಆಫ್‌ಸೆಟ್‌ ಪ್ರಿಂಟರ್ಸ್‌, ಬೆಂಗಳೂರು 


ಬಯಲನು ತುಂಬುವ 
ಆಲಯದ ಬೆಳಕಿನ ಬೀಜಗಳು 


ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ಸಂಸ್ಕೃತಿಯ ಬಹುತ್ವದ ನೆಲೆಗಳನ್ನು ಹುಡುಕುವ, 
ಗಟ್ಟಿಗೊಳಿಸುವ, ಹರಡುವ ಕಾಯಕವನ್ನು ನೋಂಪಿಯಂತೆ ನಡೆಸಿಕೊಂಡು ಬಂದಿದೆ. ಕನ್ನಡ 
ಸಂಸ್ಕೃತಿಯನ್ನು ಮತ್ತೆ ಮತ್ತೆ ನಿರ್ವಚನ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಕನ್ನಡ 
ವಿಶ್ವವಿದ್ಯಾಲಯವು ಒಂದು ಆಡುಂಬೊಲವಾಗಿ ಕಾರ್ಯ ನಿರ್ವಹಿಸುತ್ತಿದೆ. ನಮಗೆ 
ಗೊತ್ತಿರುವ ಸಂಸ್ಕೃತಿಯ ಅರ್ಥಗಳ ಆಚೆಗೆ ಅನೂಹ್ಯ ಲೋಕಗಳ ಕಡೆಗೆ ತನ್ನನ್ನು ಮತ್ತು 
ಕನ್ನಡಿಗರನ್ನು ಒಯ್ಯುವ ಪಯಣದ ದಾರಿಗಳನ್ನು ರೂಪಿಸುವ ಮಹತ್ವದ ಸಾಹಸದ 
ಹೆಜ್ಜೆಗಳು ಮೂಡಿಬಂದಿವೆ. ಇದು ನಿರಂತರ ನಡೆಯಬೇಕಾದ ಬಹುದಾರಿಗಳ ಮಹಾಯಾನ. 

ಇಪ್ಪತ್ತೊಂದನೆಯ ಶತಮಾನದ ಆರಂಭದಲ್ಲಿ ಜಾಗತೀಕರಣದ ಈ ಸಂಕ್ರಮಣ 
ಸ್ಥಿತಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ರಚನೆ ಮತ್ತು ಕಾರ್ಯಗಳು ಸವಾಲಿನವು ಮತ್ತು 
ಜವಾಬ್ದಾರಿಯವೂ ಆಗಿವೆ. "ಕನ್ನಡ' ಎನ್ನುವ ಪರಿಕಲ್ಪನೆಯನ್ನು ಭಾಷೆ, ಸಾಹಿತ್ಯ, ಬದುಕು 
ಮತ್ತು ಅದರ ಆಧುನಿಕ ಸನ್ನಿವೇಶಗಳಲ್ಲಿ ಅರ್ಥೈಸುವ ಮತ್ತೆ ಕಟ್ಟುವ ಕೆಲಸವನ್ನು ಕನ್ನಡ 
ವಿಶ್ವವಿದ್ಯಾಲಯ ಒಂದು ಕಾಯಕದಂತೆ ಕೈಗೆತ್ತಿಕೊಂಡಿದೆ. ಕನ್ನಡ ಮತ್ತು ಅಭಿವೃದ್ದಿ ಎನ್ನುವ 
ಎರಡು ಪರಿಕಲ್ಪನೆಗಳು ಎದುರುಬದುರಾಗುವ ಆತಂಕ ಒಂದು ಕಡೆಯಾದರೆ, ಅವು 
ಒಂದನ್ನೊಂದು ಪ್ರಭಾವಿಸಿ ನೆರವಾಗುವ ಆವರಣವನ್ನು ನಿರ್ಮಾಣ ಮಾಡುವುದು 
ಇನ್ನೊಂದೆಡೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ಈ ಸಂಬಂಧಿ 
ಯಾದ ಹೊಸ ಆಲೋಚನೆಗಳ ಸಂವಾದ ಮತ್ತು ಅದರ ಆನ್ವಯಿಕ ಸಾಧನೆಗಳಲ್ಲಿ ತನ್ನನ್ನು 
ತೊಡಗಿಸಿಕೊಳ್ಳಲು ಬಯಸಿದೆ. 

ಮಾಹಿತಿ ತಂತ್ರಜ್ಞಾನವು ಜಾಗತೀಕರಣದ ಪ್ರಮುಖ ಅಸ್ತ್ರವಾಗಿ ಪ್ರಯೋಗವಾಗುತ್ತಿರು 
ವಾಗ ಈ ಅಸ್ತ್ರವನ್ನು ಕನ್ನಡದ ಅಭಿವೃದ್ಧಿಗಾಗಿ ಬಳಸುವ ಹೊಣೆಗಾರಿಕೆಯು ಕನ್ನಡ 
ವಿಶ್ವವಿದ್ಯಾಲಯದ ಮೇಲೆ ಇದೆ. ಕನ್ನಡ ತಂತ್ರಾಂಶಗಳ ಅಭಿವೃ ದ್ಧಿಯ ಎಲ್ಲಾ ತೊಡಕು 
ಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗಬೇಕೆನ್ನುವ ಉದ್ದೇಶದಿಂದ ಕನ್ನ ಡ ವಿಶ್ವವಿದ್ಯಾಲಯ 


ಈ ಸಂಬಂಧ ಸಾಹಿತಿಗಳ, ಭಾಷಾತಜ್ಞರ, ತಂತ್ರಜ್ಞರ ಸಮಾಲೋಚನೆ ಯನ್ನು ನಡೆಸಿ ಕನ್ನಡವು 
ಸರ್ವವ್ಯಾಪಿಯಾಗಿ ಬೆಳೆಯಲು ಶ ಶ್ರಮಿಸುತ್ತಿದೆ. 


ಕನ್ನಡವು ಕಾಗದರಹಿತ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುತ್ತಿರುವಾಗಲೂ ಪುಸ್ತಕ 
ರೂಪದಲ್ಲಿ ಕನ್ನಡ ಕೃತಿಗಳ ಪ್ರಕಟಣೆ ಸಮಾನಾಂತರವಾಗಿ ಕ್ರಿಯಾಶೀಲವಾಗಿ ನಡೆಯುವುದು 
ಬಹಳ ಮುಖ್ಯವಾದದ್ದು. ತಾಂತ್ರಿಕ-ಮೌಖಿಕ ಮಾಧ್ಯಮದಲ್ಲಿ ಕನ್ನಡವು 
ಬಳಕೆಯಾಗುತ್ತಿರುವಾಗಲೇ ಕಾಗದದಲ್ಲಿ ಕನ್ನಡ ಅಕ್ಬರಗಳು ಮುದ್ರಣಗೊಂಡು ಕಣ್ಣಿಗೆ, 
ಕಿವಿಗೆ ಮತ್ತು ಮನಸ್ಸಿಗೆ ಕನ್ನಡವನ್ನು ಸಂವಹನಗೊಳಿಸುವ ಪ್ರಕ್ರಿಯೆ ನಿರಂತರವಾಗಿ 
ನಡೆಯಬೇಕಿದೆ. ಇಲ್ಲಿ ಪ್ರಕಟ ಗೊಳ್ಳುವ ಮಾಧ್ಯಮದೊಂದಿಗೆ ಅಭಿವ್ಯಕ್ತಗೊಳ್ಳುವ ಚಿಂತನಾ 
ಶರೀರವೂ ಮುಖ್ಯವಾದದ್ದು. ಭಾಷೆ, ಸಾಹಿತ್ಯ, ಕಲೆಗಳು, ವಿಜ್ಞಾನ, ತಂತ್ರಜ್ಞಾನ, 
ಸಮಾಜವಿಜ್ಞಾನ ಎನ್ನುವ ಬೌದ್ದಿಕ ಗಡಿ ರೇಖೆಗಳನ್ನು ಕಳಚಿಕೊಂಡು ಕನ್ನಡ ಜ್ಞಾನವು 
ಕನ್ನಡ ವಿಶ್ವವಿದ್ಯಾಲಯದಲ್ಲಿ ರೂಪುಗೊಳ್ಳುವ ಮತ್ತು ಪ್ರಕಟಗೊಳ್ಳುವ ಪ್ರಕ್ರಿಯೆ 
ನಡೆಯುತ್ತಿದೆ. 

ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗವು ಇಂಥ ಪ್ರಕ್ರಿಯೆಯ ಅನಂತರೂಪಗಳನ್ನು 
ಸಾಕಾರಗೊಳಿಸುವ ಒಂದು ನವರಂಗ. ಈ ಪ್ರಕಟಣೆಗಳು ಚಿಂತನೆ ಮತ್ತು ಪ್ರಯೋಗಗಳ 
ಫಲಗಳಾಗಿರುವುದರ ಜೊತೆಗೆ ಕರ್ನಾಟಕವನ್ನು ಮತ್ತು ಕನ್ನಡ ಸಂಸ್ಕೃತಿಯನ್ನು 
ಇಪ್ಪತ್ತೊಂದನೇ ಶತಮಾನದುದ್ದಕ್ಕೂ ಮುನ್ನಡೆಸುವ ಬೆಳಕಿನ ಬೀಜಗಳಾಗಿವೆ. ಈ ಆಶಯದ 
ಹಿನ್ನೆಲೆಯಲ್ಲಿ ರೂಪುಗೊಂಡ ಪ್ರಸ್ತುತ ಕೃತಿ "ವಚನ ಸಾವಿರ'. ವಚನಗಳು ಕನ್ನಡದ ವಿಶಿಷ್ಟ 
ರಚನೆಗಳು. ಈ ವಚನ ಸಾವಿರ ಕೃತಿಯನ್ನು ಕನ್ನಡಿಗರ ಕೈಯಲ್ಲಿಡಲು ವಿಶ್ವವಿದ್ಕಾಲಯಕ್ಕೆ 
ತುಂಬಾ ಸಂತೋಷವೆನಿಸುತ್ತದೆ. ಇದೊಂದು ಅಪೂರ್ವವಾದ ಪ್ರಯತ್ನ. ಯಾವುದೇ 
ವಿಂಗಡಣೆಗಳಿಲ್ಲದೆ ವಚನಕಾರರ ವಚನಗಳನ್ನು ಅಕಾರಾದಿಯಾಗಿ ಇಲ್ಲಿ ನೀಡಲಾಗಿದೆ. 
ವಚನಗಳು ಮತ್ತು ಓದುಗರ ನಡುವೆ ಯಾವುದೇ ಬಗೆಯ ಉಪಾಧಿ ಇರಬಾರದೆಂಬ 
ಉದ್ದೇಶದಿಂದ ಇದನ್ನು ಸಿದ್ಧಪಡಿಸಲಾಗಿದೆ. ಇಂತಹ ಸಾವಿರದ ಅರವತ್ತೆಂಟು ವಚನಗಳನ್ನು 
ಪ್ರೊ. ಓ.ಎಲ್‌. ನಾಗಭೂಷಣಸ್ವಾಮಿ ಅವರು ಸಂಪಾದಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ 
ಅಭಿನಂದನೆಗಳು. 


ಬಿ.ಎ. ವಿವೇಕ ರೈ 
ಕುಲಪತಿ 


ಹರಿವಿಡಿ 


ಪ್ರಸ್ತಾವನೆ / 1 

ವಚನ ಸಾವಿರ / ೧ 

ಅನುಬಂಧಗಳು / ೩೧೯ 

೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ / ೩೧೯ 
೨. ವಚನಕಾರರು - ಅಂಕಿತಗಳು / ೩೫೭ 

೩. ಅಂಕಿತಗಳು - ವಚನಕಾರರು / ೩೬೧ 


೪. ಪದಾರ್ಥಕೋಶ / ೩೬೫ 


ವಚನಗಳು ಕನ್ನಡದ ಅಪೂರ್ವ ರಚನೆಗಳು. ಇದುವರೆಗೆ ಲಭ್ಯವಾಗಿರುವ ಸುಮಾರು 
ಇಪತ್ತು ಸಾವಿರ ವಚನಗಳಲ್ಲಿ ಬಸವಣ್ಣನವರ ವಚನಗಳು, ಅಕ್ಕನ ವಚನಗಳು, ಅಲ್ಲಮನ 
ಮತ್ತು ಚನ್ನಬಸವಣ್ಣನ ಕೆಲವು ವಚನಗಳು. ಒಟ್ಟು ಸುಮಾರು ಒಂದು ಸಾವಿರದಷ್ಟು 
ವಚನಗಳ ಅತಿ ಪರಿಚಯದಿಂದ ಇಡೀ ವಚನ ಸಾಹಿತ್ಯವೇ ಸುಪರಿಚಿತವಾಗಿಬಿಟ್ಟದೆ 
ಎಂಬ ಭ್ರಮೆಯೂ ಬೆಳೆದುಕೊಂಡಿದೆ. ಆಯ್ದ ವಚನಗಳ ಅತಿಪರಿಚಯದಿಂದಾಗಿಯೇ 
ಇಡೀ ವಚನ ಸಾಹಿತ್ಯವೇ ಸುಲಭ, ಸರಳ, ಸುಸ್ಪಷ್ಟ ಎಂಬ ಭ್ರಮೆ ಗಟ್ಟಿಯಾಗಿ ನೆಲೆಗೊಂಡಿದೆ. 
ವಚನಗಳ ವೈವಿಧ್ಯವಾಗಲೀ, ಅವು ಒಳಗೊಂಡಿರುವ ವಿಚಾರಗಳ ತಾಕಲಾಟವಾಗಲೀ 
ಮುಖ್ಯವೆಂದು ಅನ್ನಿಸಿಯೇ ಇಲ್ಲದಿರುವುದು ಸಾಂಸ್ಕೃತಿಕ ದುರಂತವೇ ಸರಿ. ವಚನ 
ಲೋಕದ ವೈವಿಧ್ಯ ಮತ್ತು ವೈರುಧ್ಯಗಳನ್ನು ಪರಿಚಯಿಸುವುದೇ ಪ್ರಸ್ತುತ ಸ೦ಕಲನದ 
ಮುಖ್ಯ ಉದ್ದೇಶವಾಗಿದೆ. ವಚನಗಳ ಹೊಸ ಓದುವಿಕೆಗೆ ಅವಕಾಶ ದೊರೆತೀತು ಎಂಬ 
ಹಂಬಲ ಈ ಸಂಕಲನದ ಹಿಂದಿದೆ. 

ಹನ್ನೆರಡನೆಯ ಶತಮಾನದಲ್ಲಿ ವಚನಗಳು ರಚನೆಗೊಂಡ ಸುಮಾರು ೨೫-೩೦ 
ವರ್ಷಗಳ ಕಾಲಾವಧಿಯು ತೀವ್ರವಾದ ಸ್ಥಿತ್ಯಂತರಗಳ ಅವಧಿಯಾಗಿತ್ತೆಂದು ಇಂದು 
ತಿಳಿದಿದ್ದೇವೆ. ಲೋಕ ದೃಷ್ಟಿ ಲೋಕಾನುಭವ ಮಂಡನೆಯ ಸ್ವರೂಪ ಇವೆಲ್ಲವೂ ಬದಲಾದ 
ಅವಧಿ ಅದು. ನಗರೀಕರಣದ ಪರಿಣಾಮವಾಗಿ ಕಸುಬುಗಳಿಗೆ, ಕಸುಬುದಾರರಿಗೆ ದೊರೆತ 
ಪ್ರಾಮುಖ್ಯ ಮಹಿಳೆಯರೂ ಸೇರಿದಂತೆ ವಿವಿಧ ಕಸುಬುಗಳ ಜನ ತಮ್ಮ ಅನುಭವದ 
ಹಿನ್ನೆಲೆಯಲ್ಲೇ ವಿಚಾರಗಳನ್ನು ಮಂಡಿಸುವುದಕ್ಕೆ ದೊರೆತ ಸ್ವಾತಂತ್ರ್ಯ, ಆಧ್ಯಾತ್ಮಿಕ 
ಸಮಾನತೆಯ ಆದರ್ಶ ಇವುಗಳಿಂದಾಗಿ ವೈವಿಧ್ಯ ಮತ್ತು ವೈರುಧ್ಯಮಯ ವಚನ 
ಪಠ್ಯಗಳು ಸೃಷ್ಟಿಯಾದವು. ಇಷ್ಟದೈವದ ಕಲ್ಪನೆಗೆ ದೊರೆತ ಪ್ರಾಮುಖ್ಯ, ವೈಯಕ್ತಿಕ 
ಅನುಭವವೇ ಅಥವ ವೈಯಕ್ತಿಕ ಅನುಭವವೂ ಪ್ರಮಾಣ ಎಂಬ ದೃಢವಿಶ್ವಾಸ ಇವು 
ವಚನಗಳ ಹಿನ್ನೆಲೆಯಲ್ಲಿವೆ. 

ಈ ವಚನ ಪಠ್ಯಗಳು ತತ್ಕಾಲೀನ ಅಗತ್ಯಗಳಿಗಾಗಿ ರೂಪುಗೊಂಡ ರಚನೆಗಳು, 
ನಿಜ. ಆದರೆ ವೈಯಕ್ತಿಕ ಅನುಭವ ಪ್ರಮಾಣವನ್ನು ಒಳಗೊಂಡಿರುವುದರಿಂದ ಮತ್ತು 


ಮನುಷ್ಯ ಅಸ್ತಿತ್ವದ, ಮನುಷ್ಯ ಮನಸ್ಸಿನ ಮೂಲಭೂತ ವಿಚಾರಗಳ ಮಂಡನೆಯ 


ಗು 


ಕಾರಣದಿಂದ ವಚನಗಳಿಗೆ ಕಾಲಾತೀತ ಗುಣಗಳೂ ಪ್ರಾಪ್ತವಾಗಿವೆ. ಅಂದರೆ, ವಚನ 
ಪಠ್ಯಗಳೊಡನೆ ನಡೆಸುವ ಸಂವಾದದಿಂದ ಅವುಗಳನ್ನು ಸಮಕಾಲೀನಗೊಳಿಸಿಕೊಳ್ಳಲು 
ಸಾಧ್ಯವಿದೆ. ಸ ಸಮಕಾಲೀನಗೊಳಿಸಿಕೊಳ್ಳುವುದೆಂದರೆ ವಚನ ಪಠ್ಯಗಳಲ್ಲಿನ ವಿಚಾರಗಳನ್ನು 
೨೫.೫% ಸತ್ಯವೆಂದೇ ಒಪ್ಪಿಕೊಳ್ಳಬೇಕೆಂದು ಅರ್ಥವಲ್ಲ. ಕಂ ಡಿ 
ನಡೆದಂಥ ಸಂವಾದವನ್ನು ನಾವೂ ನಡೆಸುವುದು ಅಗತ್ಯವೆಂದಷ್ಟೇ ಅರ್ಥ. ಆದರೆ, 
ಕನ್ನಡದಂಥ ಪ್ರಾದೇಶಿಕ ಭಾಷೆಗಳಲ್ಲಿ ರೂಪುಗೊಳ್ಳುತ್ತಿದ್ದ ವೈಚಾರಿಕತೆ ಹತ್ತೊಂಬತ್ತನೆಯ 
ae ವೇಳೆಗೆ ತುಂಡುಗಡೆದು ಹೋದದ್ದು ಕಾ ಸಂಗತಿ. ಕನ್ನಡದಂಥ 
ಭಾಷೆಗಳು ಇಂದು ಪಡೆದುಕೊಂಡಿರುವ ಪಾಶ್ಚಾತ್ಯ ತಿಳಿವಳಿಕೆಯ ಹಿನ್ನೆಲೆಯನ್ನು 
ಇಲ್ಲವಾಗಿಸಿಕೊಳ್ಳುವುದು ಅಸಾಧ್ಯ ಆದರೆ, ಸ್ವೀಕೃತ ಪ ಪಾಶ್ಚಾತ್ಯ ವೈಚಾರಿಕ ತಿಳಿವಳಿಕೆಗೆ 
ವಚನ ಪಠ್ಯಗಳನ್ನು ಹೊಂದಿಸಿಕೊಳ್ಳುವುದೋ. ಪಾಶ್ಚಾತ್ಯರು ನ ಹೇಳುತ್ತಿರುವ 
ಸಂಗತಿ ಭವಃ ಕನ್ನಡದಲ್ಲಿ ವ್ಯಕ್ತವಾಗಿದೆ ಎಂದು ಒಣ ಹೆಮ್ಮೆಪ ಪಟ್ಟುಕೊಳ್ಳುವುದೋ, 
ಎರಡೂ ಸರಿಯಾದ ಟ್‌ ಅಜ ವಿರುವ ವಚನ ಪಠ್ಯಗಳ po ಕನ್ನಡದ 
ವೈಚಾರಿಕತೆಯ ರೂಪು- ರೇಖೆಗಳನ್ನು ಗುರುತಿಸಿಕೊಳ್ಳುವುದು. ದೊಡ್ಡ ಬೌದ್ಧಿಕ ಕ್‌ 
ಆಗುತ್ತದೆ. 

ಸುಮಾರು ಸಾವಿರ ವರ್ಷಗಳಷ್ಟು ಕಾಲ ಕನ್ನಡದ ಜನ ಸಮುದಾಯ ಈ ರಚನೆಗಳನ್ನು 
ಕಾಪಾಡಿಕೊಂಡು ಬಂದಿದೆ. ಹಾಗೆ ಕಾಪಾಡಿಕೊಂಡು ತಲೆಮಾರಿನಿಂದ ತಲೆಮಾರಿಗೆ 
ದಾಟಿಸಿಕೊಂಡು ಬರುವುದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ವಚನಗಳನ್ನು ಧರ್ಮ 
ಪ್ರತಿಪಾದನೆಯೆಂದು, ಶಾಸ್ತ್ರ ನಿರೂಪಣೆಯೆಂದು, ಕಾವ್ಯಾತ್ಮಕವೆಂದು, ಟ್‌ 
ಹೋರಾಟದ ಭಾಷಿಕ ಪ್ರತಿಫಲನವೆಂದು, ಅಧ್ಯಾತ್ಮ ಸಾಧನೆಯ ಆ ಕುರುಹುಗಳೆಂದು, 
ವೈಯಕ್ಕಿಕ ತೊಳಲಾಟ ಹುಡುಕಾಟಗಳ ಕೆ ಚಾರಿತ್ರಿಕ ಆಕರಗಳೆಂದು, 
ಇತ್ಯಾದಿಯಾಗಿ ತಮತಮಗೆ ಮುಖ್ಯವೆಂದು ತೋರುವ ಕಾರಣಕ್ಕೆ ವಚನಗಳನ್ನು 
ಗಮನಿಸಬೇಕೆಂದು ಬಯಸುವ ಮನಸ್ಸುಗಳು ವಚನಗಳನ್ನು ತಮ್ಮ ಉದ್ದೇಶಕ್ಕೆ 
ಅನುಗುಣವಾಗಿ ಸಂಗ್ರಹಿಸಿ ನಮ್ಮ ಕಾಲದವರೆಗೆ ತಲುಪಿಸಿದ್ದಾರೆ. 

ನಮ್ಮ ಕಾಲದವರೆಗೆ ಸಾಗಿ ಬಂದಿರುವ ವಚನ ಪಠ್ಯಗಳಲ್ಲ 'ಸಂಗ್ರಹ'ಗಳ ಮೂಲಕವೇ 
ಒದಗಿ ಬಂದಿವೆ ಎಂಬುದು ಮುಖ್ಯವಾದ ಸಂಗತಿಯಾಗಿ ತೋರುತ್ತದೆ. ಸಂಗ್ರಹದ 
ಕಲ್ಪನೆಯೇ ವಿಚಿತ್ರವಾದ ವಿರೋಧಾಭಾಸವನ್ನು ಹೊಂದಿದೆ. ಪ್ರಾಚೀನ ಕಾಲದ ಸಂಗ್ರಹಗಳು 
ಅನೇಕ ಪಠ್ಯಗಳನ್ನು ಉಳಿಸಿ ಕಾಪಾಡಿದಂತೆಯೇ ಅಸಂಖ್ಯ ಪಠ್ಯಗಳು ಕಣ್ಮರೆಯಾಗಲೂ 
ಕಾರಣವಾಗಿವೆ. ಸಂಗ್ರಹದ ಉದ್ದೇಶವೇ ಸಂಗ್ರಹದೊಳಗೆ ಸೇರುವ ಮತ್ತು ಸೇರದಿರುವ 
ವಚನಗಳು ಯಾವುವು ಎಂದು ನಿರ್ಧರಿಸುತ್ತದೆಯಷ್ಟೆ. ಷಟ್‌ಸ್ಥಲ, ಸ್ತೋತ್ರ, ಬೆಡಗು, 
ಶಾಸ್ತ್ರ ಆಚರಣೆ ಇಂಥ ಸ್ಥಲಕಟ್ಟುಗಳ ಹೆಸರೇ ವಚನ ಸಂಗ್ರಹಗಳ ಒಂದಿನ ಉದ್ದೇಶವನ್ನೂ 
ಸೂಚಿಸುತ್ತವೆ. ಹೀಗೆ ತಮ್ಮ ತಮ್ಮ ಉದ್ದೇಶಕ್ಕೆ ಹೊಂದಿಕೆಯಾಗದೆಂದು ಇಂಗಹಿಸದೆ' 
ಬಿಟ್ಟು ಬಿಟ್ಟ ವಚನಗಳು ಕಣ್ಮರೆಯಾಗಿ ಹೋವು ಊಹಿಸಬಹುದು. 


ಶ್ರಿ ವಚನ ಸಾವಿರ 


ವಚನ ಪಠ್ಯಗಳ ಅರ್ಥವಂತಿಕೆಗೂ ವಚನ ಸಂಗ್ರಹ ಮತ್ತು ಜೋಡಣೆಗಳು 
ಎಷ್ಟರಮಟ್ಟಿಗೆ ಕಾರಣವೆಂಬ ಪ್ರಶ್ನೆ ಕುತೂಹಲವನ್ನು ಹುಟ್ಟಿಸುತ್ತದೆ. ಸಂಗ್ರಹ ಮತ್ತು 
ಜೋಡಣಾ ಕ್ರಮಗಳು ವಚನಗಳ ಅರ್ಥವಂತಿಕೆಯ ಚೌಕಟ್ಟನ್ನು ನಿರ್ಮಿಸಿಬಿಡುತ್ತವೆ. 
ಶೂನ್ಯಸಂಪಾದನೆಗಳು ನಿರ್ದಿಷ್ಟ ವಿಚಾರಧಾರೆಯನ್ನು ಸಮರ್ಥಿಲು ನಾಟಕೀಯ ಸನ್ನಿವೇಶ 
ಮತ್ತು ಕಥನಗಳ ಚೌಕಟ್ಟಿನೊಳಗೆ ವಚನಗಳನ್ನು ಜೋಡಿಸಿ ಸಂಗ್ರಹಿಸಿದ್ದರ 
ಪರಿಣಾಮವಾಗಿಯೇ ನಾವು ಇಂದು ಅಲ್ಲಮ.ಸಿದ್ಧರಾಮ, ಅಲ್ಲಮ-ಮುಕ್ತಾಯಕ್ಕ ಇತ್ಯಾದಿ 
ಸಂದರ್ಭ ಸ೦ವಾದಗಳನ್ನು ಚಾರಿತ್ರಿಕ ಸತ್ಯಗಳೋ ಎಂಬಂತೆಯೇ ಗ್ರಹಿಸಲು ತೊಡಗಿದ್ದೇವೆ. 
ಅದರಂತೆಯೇ ಷಟ್‌ಸ್ಥಲಾನುಗುಣ ಸಂಪಾದನೆ ಇತ್ಯಾದಿಗಳು ಕೂಡ ವಚನ ಪಠ್ಯಗಳ 
ಅರ್ಥವಂತಿಕೆಯ ಸೀಮೆಯನ್ನು ನಿರ್ಧರಿಸುತ್ತವೆ. ಅಥವ ವ್ಯಾಖ್ಯಾನವೇ ಅರ್ಥವಾಗಿ 
ಪರಿವರ್ತನೆಯಾಗುವ ಬಗೆಯನ್ನು ಈ ಎಲ್ಲ ಸಂಗ್ರಹಗಳಲ್ಲಿ ಕಾಣುತ್ತೇವೆ. 
ಬಹುಮುಖಿಯಾದ, ವೈವಿಧ್ಯ ಮತ್ತು ವೈರುಧ್ಯಗಳಿ೦ದ ಕೂಡಿರುವ ವಚನ ಪಠ್ಯಗಳನ್ನು 
ಒಟ್ಟಾರೆಯಾಗಿ ಏಕಾರ್ಥದ, ಏಕರೂಪದ ವಾಜ್ಮಯವಾಗಿ ಮಂಡಿಸುವ ಕಾರ್ಯವನ್ನು 
ಪ್ರಾಚೀನ ಸಂಗ್ರಹಗಳು ಮಾಡಿದವೆಂದು ಹೇಳಲು ಸಾಧ್ಯವಿದೆ. 

ಇಪ್ಪತ್ತನೆಯ ಶತಮಾನದ ಮೊದಲು ಆಯ್ದ ವಚನಗಳಿಗೆ ವ್ಯಾಖ್ಯಾನವನ್ನು, 
ಟೀಕುಗಳನ್ನು ಬರೆಯುವ ಸಂಪ್ರದಾಯವಿತ್ತು. ಸಾಮಾನ್ಯವಾಗಿ ಈ ಟೀಕು ಮತ್ತು 
ವ್ಯಾಖ್ಯಾನಗಳು ವೀರಶೈವ ಧರ್ಮದ ಕಲ್ಪಿತ, ಅಂಗೀಕೃತ ನಂಬಿಕೆ, ಧೋರಣೆ, ಪರಿಕಲ್ಪನೆಗಳು 
ಬಿಡಿ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿವೆ ಎ೦ಬುದನ್ನು ಪ್ರತಿಪಾದಿಸುವ ಆಸಕ್ತಿಯನ್ನು 
ಹೊಂದಿದ್ದವು. ಇಪ್ಪತ್ತನೆಯ ಶತಮಾನದಲ್ಲಿ ವೀರಶೈವ ಧರ್ಮಶಾಸ್ತ್ರ ನಿರ್ಣಯದ 
ಆಕರಗಳೆಂದು, ವಿಶಾಲ ಹಿಂದೂ ಧರ್ಮದ ಮುಖ್ಯ ಆಸಕ್ತಿಗಳನ್ನೆ ಕನ್ನಡದಲ್ಲಿ ವ್ಯಕ್ತಪಡಿಸುವ 
ಪಠ್ಯಗಳ೦ದು, ನವೋದಯ ಮತ್ತು ನವ್ಯ ಸಾಹಿತ್ಯ ಚಿಂತನೆಗಳು ಒಪ್ಪಿಕೊಂಡಿದ್ದ 
ಕಾವ್ಯಸ್ಥರೂಪದ ಉತ್ತಮ ನಿದರ್ಶನಗಳಂದು, ಸಾಮಾಜಿಕ ಅಸಮಾನತೆ ಮತು ಜಾತಿ 
ವಿನಾಶ ಹೋರಾಟಗಳಿಗೆ ಸ್ಪೂರ್ತಿ ತುಂಬುವ ಪ್ರಾಚೀನ ಪಠ್ಯಗಳಂದು, ಹೀಗೆ ಮುಖ್ಯವಾಗಿ 
ನಾಲ್ಕು ಬಗೆಯಲ್ಲಿ ವಚನಗಳನ್ನು ಗಮನಿಸಲಾಗಿದೆ. ಐದನೆಯ ಇನ್ನೊಂದು ಬಗೆಯೆಂದರೆ 
ನಿರ್ದಿಷ್ಟ ವಚನಕಾರರ ಪಠ್ಯಗಳನ್ನು ಸಂಪಾದಿಸಿ ಪ್ರಕಟಿಸುವ ಬಗೆ. ಇಂಥ ಸಂಪಾದನೆಗಳಲ್ಲಿ 
ವಚನಗಳು "ನಿದರ್ಶನ' ಮಾತ್ರವಾಗಿರುತ್ತವೆ, ಅವುಗಳ ಹಿಂದಿರುವ ವಿಚಾರ, ತಾತ್ತಿಕತೆಗಳೇ 
ನಿದರ್ಶನ' ಅಥವಾ "ಪ್ರಧಾನ' ಸತ್ಯಗಳಾಗಿರುತ್ತವೆ. ರೂಢಿಯಾಗಿರುವ ಸಂಗ್ರಹ ಪದ್ದತಿ 
ಮತ್ತು ಜೋಡಣಾ ಕ್ರಮಗಳನ್ನು ಕೈಬಿಟ್ಟು ವಚನಗಳನ್ನು ಓದುಗರೆದುರು ಮಂಡಿಸಲು 
ಸಾಧ್ಯವೇ ಎಂಬುದು ಈ ಸಂಗ್ರಹವನ್ನು ರೂಪಿಸುವುದಕ್ಕೆ ಪ್ರೇರಣೆಯನ್ನು ನೀಡಿರುವ 
ವಿಚಾರ. 

ಏಚಾರ ಹೀಗಿದ್ದರೂ ಸಂಪೂರ್ಣವಾಗಿ ವ್ಯಾಖ್ಯಾನಮುಕ್ತವಾದ ಸಂಗ್ರಹವಿರಲು 
ಸಾಧ್ಯವೇ ಇಲ್ಲ. ಸಂಗ್ರಹವು ಆಯ್ಕೆಯನ್ನು ಆಧರಿಸಿಯೇ ನಡೆಯುವುದರಿಂದ ಆಯ್ಕೆ 


ಮತ್ತು ನಿರಾಕರಣೆಗಳೇ ಸಂಪಾದಕರ ವ್ಯಾಖ್ಯಾನವೂ ಆಗುತ್ತದೆಯಲ್ಲವೇ? ಅಷ್ಟರಮಟ್ಟಿಗೆ 
ವ್ಯಾಖ್ಯಾನ ಸಾಧ್ಯತೆಯನ್ನು ಒಪ್ಪಿಕೊಳ್ಳಲೇಬೇಕು. ನಮ್ಮ ಸಮಕಾಲೀನ ಪ್ರಶ್ನೆ ಕಾಳಜಿಗಳಿಗೆ 
ಪ್ರತಿದ್ದನಿಯಂತಿರುವ ವಚನಗಳಿಗೆ ಪ್ರಾಮುಖ್ಯ ನೀಡಬೇಕು, ಅಭಿವ್ಯಕ್ತಿಯ ತೀವ್ರತೆಗೆ 
ಮೊದಲ ಮನ್ನಣೆ ಇರಬೇಕು, ವಚನ ಪಠ್ಯಗಳ ವೈವಿಧ್ಯ ಓದುಗರ ಗಮನಕ್ಕೆ 
ಬರುವಂತಿರಬೇಕು. ಸಾಧ್ಯವಾದಷ್ಟೂ ಹಚ್ಚಿನ ಸಂಖ್ಯೆಯ ವಚನಕಾರರ ರಚನೆಗಳು 
ಸೇರ್ಪಡೆಯಾಗಬೇಕು; ಆಚರಣೆ, ಮತ ಪ್ರತಿಪಾದನೆ, ಶಾಸ್ತವಿಚಾರ ಚರ್ಚೆ, ಯೋಗ, 
ದರ್ಶನ, ಅನುಭಾವ ಇತ್ಯಾದಿ ವಿಷಯಗಳ ಬಗ್ಗೆ ಬೋಧನೆ. ಇಂಥ ಸಂಗತಿಗಳಿಗೆ 
ಪ್ರಾಮುಖ್ಯ ನೀಡಿರುವ ವಚನಗಳನ್ನು ಕೈಬಿಡಬೇಕೆಂಬುದು ಪ್ರಸುತ ಸಂಗಹದ ಹಿಂದಿನ 
ಕಾಳಜಿ. 

ವಚನಗಳನ್ನು ಆಯ್ಕೆ ಮಾಡಿದ ನಂತರ ಅವನ್ನು ಜೋಡಿಸಿಕೊಡುವುದು ಹೇಗೆ 
ಎಂಬ ಪ್ರಶ್ನೆ ಎದುರಾಗುತ್ತದೆ. ಒಂದು ಸಾಧ್ಯತೆಯೆಂದರೆ ವಿವಿಧ ವಿಷಯಗಳ ಬಗ್ಗೆ 
ಭಿನ್ನ ನಿಲುವುಗಳನ್ನು ವಿವರಗಳನ್ನು ಒಳಗೊಂಡ ವಚನಗಳನ್ನು ಒಂದೊಂದೆಡೆಯಲ್ಲಿ 
ಜೋಡಿಸುವುದು. ನಿದರ್ಶನಕ್ಕೆ ಕುರುಹು ಅಗತ್ಯ ಮತ್ತು ಅನಗತ್ಯ ಎಂಬ ಧೋರಣೆಯ 
ವಚನಗಳನ್ನು ಒಟ್ಟಗೆ ಇಡುವುದರಿ೦ದ ವಚನಲೋಕದ ವಿಚಾರ ವೈವಿಧ್ಯ ಸ್ಪಷ್ಟವಾಗಬಹುದು. 
ಆದರೆ ಈ ಬಗೆಯ ಕ್ರಮವು ನಿಜವಾಗಿ ಶೂನ್ಯಸಂಪಾದನೆಯ ಜೋಡಣೆಯ ಕ್ರಮವೇ 
ಆಗಿದೆ. ಇದನ್ನೇ ಶ್ರೀ ಸ೦.ಶಿ. ಭೂಸನೂರುಮಠ ಅವರ ಸಂಪಾದನೆಯು ಪರಿಷ್ಕೃತ 
ರೂಪದಲ್ಲಿ ಅಳವಡಿಸಿಕೊಂಡಿದೆ. 

ವಚನಕಾರರನ್ನು ಮತ್ತು ವಿಷಯಗಳನ್ನು ಗಮನದಲ್ಲಿರಿಸಿಕೊ೦ಡು ಪ್ರತಿಯೊಂದು 
ವಿಭಾಗದಲ್ಲೂ ಆಯ್ದ ವಚನಕಾರರನ್ನು ಅದೇ ಕ್ರಮದಲ್ಲಿ ನೀಡುವುದು ಇನ್ನೊಂದು 


ನಾನು, ನೀನು, ಅದು, ಅವರು, ಎಂಬಂತೆ ವಚನದ ಸಂಬೋಧನಾ ವಿಷಯ/ 
ಕೇಳುಗರನ್ನು ಆನುಸರಿಸಿ ವಿಭಾಗಕ್ರಮವನ್ನು ರೂಪಿಸುವುದು ಸಾಧ್ಯವಿದ್ದರೂ ಅದರ 
ಉಪಯುಕ್ತತೆ ತೀರ ಸೀಮಿತವಾದದ್ದಾಗುತ್ತದೆ. ನೆನಪು, ಅರಿವು, ಕುರುಹು, ಮಾಯೆ, 
ಶರಣ-ವ್ಯಕ್ತಿತ್ತ, ಸ್ಥಾವರ-ಜ೦ಗಮ, ಕಾಯ-ಮನಸ್ತು, ಶೀಲ-ಆಚಾರ, ವ್ಯಕ್ತಿ-ವ್ಯಕ್ತಿ ಸಂಬಂಧ 
ಭಾಷೆ, ಕಾಲ, ಸಮಾನತೆ-ಸಮಾಧಾನ (ಮೇಲು-ಕೀಳು), ಬಯಲು, ಅನುಭಾವ, ಹಣ್ಣು, 
ಅಂತರಂಗ-ಬಹಿರಂಗ, ಇತ್ಯಾದಿಯಾಗಿ ಪ್ರಮುಖ ಪರಿಕಲ್ಪನೆಗಳನ್ನು ಗುರುತಿಸಿ ದ್ವಂದ್ಹಾತ್ಮಕ 
ಚಿಂತನೆಗಳನ್ನು ಕುರಿತು ಒಂದು ಸಮಗ್ರ ನೋಟ ನೀಡುವಂಥ ಜೋಡಣೆಯನ್ನೂ 
ಮಾಡಬಹುದು. ಆದರೆ ಈ ಎಲ್ಲ ಜೋಡಣೆಗಳಲ್ಲೂ ಸಂಪಾದಕರ ಮಧ್ಯಪ್ರವೇಶ 
ಮತ್ತು ವ್ಯಾಖ್ಯಾನಗಳು, ಅರ್ಥ ನಿರ್ಧಾರಗಳು ಮುನ್ನೆಲೆಗೆ ಬಂದು ನಿಲ್ಲುತ್ತವೆಯೇ 
ಹೊರತು ವಚನಗಳನ್ನು ಓದುಗರು ತಮಗೆ ಬೇಕಾದಂತೆ ಸ್ವೀಕರಿಸುವ ಸ್ವಾತಂತ್ರ್ಯ 
ಇರುವುದಿಲ್ಲ. 


4 ವಚನ ಸಾವಿರ 


ಪ್ರಸ್ತುತ ಸಂಕಲನಕ್ಕಾಗಿ ಆಯ್ದ ವಚನಗಳನ್ನು ಜೋಡಿಸುವ ಕ್ರಮ ಯಾವುದಿರಬೇಕು 
ಎಕ್‌ ಶೈಗೆ ಎರಡು ಅಂಶಗಳು ಮಾರ್ಗದರ್ಶನ ಮಾಡಿದವು. ಮೊದಲನೆಯದು 
ಇಲಾ ಸೃಷ್ಟಿಯಾದ ಹರಸಠದ ವಾಸ್ತವ, ಇನ್ನೊಂದು ಓದುಗರ ಮನಸ್ಸಿನಲ್ಲಿ 
ಅರ್ಥನಿರ್ಮಾಣವಾಗುವ ವಿಧಾನ. ವಚನಗಳ ; ಪರಿಚಯವಿರುವ ಓದುಗರು ತಿಳಿದಿರುವಂತೆ 
ಈ ಎಲ್ಲ ರಚನೆಗಳೂ ಸಂವಾದಗಳೇ ಆಗಿವೆ. ವಿವಿಧ ಮನೋಧರ್ಮ, ವೃತ್ತಿ, ಹಿನ್ನೆಲೆಗಳಿಂದ 
ಬ೦ದ ಮನಸ್ಸುಗಳು ಬದುಕನ್ನು ಕುರಿತು ನಡೆಸಿದ ಸಂವಾದಗಳೇ ವಚನಗಳು. ಸರ್‌ಕಡ 
ಮುಕ್ತತೆ ಪ್ರಶಿಫಲಿತವಾಗುವಂತೆ ಸಂಗ್ರಹದ ಜೋಡಣೆ ಇರಬೇಕೆನ್ನುವ ಆಶ ಶಯದೊಂದಿಗೆ 
ಈ ಸಂಕಲನ ರೂಪುಗೊಂಡಿದೆ. ಹತ್ತು ಜನ ಸೇರಿ ನಡೆಸುವ ಮಾತುಕತೆಯಲ್ಲಿ ವಿಚಾರ 
ಭೃಂಗಗತಿಯಲ್ಲಿ ವಿಸ ್ರರಿಸುವುದನ್ನು ನಾವೆಲ್ಲರೂ ಗಮನಿಸಿರುತ್ತೇವಲ್ಲವೇ? 
ಮಾತನಾಡುವವರು, ಅದು ನಿಜವಾದ ಸಂವಾದವಾಗಿದ್ದರೆ, ಹಿರಿತನ-ಕಿರಿತನಗಳ 
ಕ್ರಮವನ್ನೇನೂ ಅನುಸರಿಸದೆ ತಮ್ಮ ಭಾವ, ವಿಚಾರಗಳನ್ನು ವ್ಯಕ್ತಪಡಿಸುತ್ತಾರಷ್ಟೆ 
ವಚನ ಸಂವಾದದ ವಾಸ್ತವವೂ ಹೀಗೆಯೇ ಇದ್ದಿರಬೇಕು. ಸಂತಿ ಡ್‌ 
ಒಂದೊಂದು ಉಕ್ತಿಗೂ ಸಂದರ್ಭವನ್ನು ಕಲ್ಪಿಸಿ ಸ೦ವಾದಕ್ಕೆ ಚೌಕಟ್ಟು ಒದಗಿಸುವ 
ಪ್ರಯತ್ನಗಳು ನಡೆದವು. ಕಾಲ ಸ೦ದಂತೆ ಚೌಕಟ್ಟೇ ಮುಖ್ಯವಾಗಿ ಅದರೊಳಗಿನ ಚಿತ್ರದ 
ಪ್ರಾಮುಖ್ಯ ಕಳೆದುಹೋಯಿತು. ಆದುದರಿಂದ ಎಲ್ಲ ವಚನಗಳನ್ನೂ ಮೊದಲ ಸಾಲುಗಳ 
ಅಕಾರಾದಿಯಲ್ಲಿ ಜೋಡಿಸುವುದರಿಂದ ವಾಸ್ತವ ಸಂವಾದದ ಮುಕ್ತತೆಯನ್ನು ಮತ್ತೆ 

ಮುನ್ನೆಲೆಗೆ ತರಬಹುದೆಂಬ ಅಭಿಪ್ರಾಯದಲ್ಲಿ ಈಗಿನ ಜೋಡಣೆಯ ಕ್ರಮವನ್ನು 
ಅನುಸ ಕಕ್ಷಾ ವಚನ ರಚನೆಗಳಲ್ಲಿ ಮೊದಲ ಸಾಲು, ಕೆಲವೊಮ್ಮೆ ಮೊದಲ ಪದ, 
ಇಡೀ ವಚನದ ಪ್ರಮುಖ ಆಶಯಗಳಲ್ಲಿ ಒಂದನ್ನು ಸೂಚಿಸುವಂತಿರುತ್ತದೆ. ಆದುದರಿ೦ದಲೇ 
ಮೊದಲ ಸಾಲುಗಳ ಅಕಾರಾದಿ ಜೋಡಣೆ ನಿರ್ದಿಷ್ಟ ವಿಷಯವನ್ನು ಕುರಿತ ಹಲವು 
ಮನಸ್ಸುಗಳ ಸಂವಾದವನ್ನು ಮಂಡಿಸುವ ಸಾಧ್ಯತೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ 
"ನೋಡು' "ಕಳವು' "ನಾನು' ಮೊದಲಾದ ಪದಗಳಿಂದ ಆರಂಭವಾಗುವ ವಚನಗಳೆಲ 
ಒಂದೆಡೆಯಲ್ಲಿ ಸಂಗ್ರಹಗೊಳ್ಳುವುದರಿಂದ ಆಯಾ ವಿಚಾರಗಳನ್ನು ಕುರಿತು ನ 
ಮನಸ್ಸುಗಳ ವಿಚಾರವೆಲ್ಲ ಒಂದೆಡೆಯಲ್ಲಿ ಸಂವಾದವಾಗಿ ದೊರೆಯುತ್ತದೆ. ವಚನಕಾರರು 
ಎಷ್ಟೆಂದರೂ ತಮ್ಮ ವ್ಯಕ್ತಿತ್ವವನ್ನು ಬಯಲಾಗಿಸುವ ಆದರ್ಶವನ್ನು ಹೊಂದಿದ್ದವರು. 
ವಚನಕಾರರಿಗೆ ಪ್ರಾಮುಖ್ಯ ನೀಡಿ ಜೋಡಿಸುವುದಕ್ಕಿಂತ ವಚನಗಳನ್ನೇ ಮುನ್ನೆಲೆಗೆ 
ತರುವುದಕ್ಕೆ ಸಹಾಯವಾಗುವುದೆಂದು ಈಗಿನ ಕ್ರಮವನ್ನು ಆರಿಸಿಕೊಂಡದಾಗಿದೆ. 
ವಚನಕಾರರು ಮುಖ್ಯವಾದರೂ ಅವರಿಗಿಂತ ವಚನ ಗಳು ಮುಖ್ಯ | 

ಇನ್ನು ಓದುಗರ ಮನಸ್ಸಿನಲ್ಲಿ ಅರ್ಥ ನಿರ್ಮಾಣವಾಗುವ ನಡತೆ ನಮ್ಮ ನಮ್ಮ 
ಮನಸ್ಸುಗಳನ್ನೇ ನೋಡಿಕೊಂಡರೆ ನಾವು ಓದುವ ವಿಷಯ ಇತರ ಹೆ ಹತ್ತು 
ಸ೦ಗತಿಗಳೊಡನೆ ಬೆರೆತು ತನ್ನದೇ ಅರ್ಥವಂತಿಕೆಯನ್ನು ಸ ಸೃಷ್ಟಿ ಸಿಕೊಳ್ಳುವುದು ಗಮನಕ್ಕೆ 


ಬರುತ್ತದೆ. ವಚನಗಳಂಥ ರಚನೆಗಳಂತೂ ಬಿಡಿ ಬಿಡಿಯಾಗಿಯೂ ಅರ್ಥಪೂರ್ಣವೇ 
ಆಗಿವೆ. ಪರಿಚಿತವಾದ ಸಂಗ್ರಹ ಮತ್ತು ಜೋಡಣೆಯ ವಿಧಾನಗಳನ್ನು ಕೈಬಿಟ್ಟು 
ಮುಕ್ತಸಂವಾದ ರೂಪದಲ್ಲಿ ಜೋಡಣೆಗೊಂಡಿರುವ ಈ ವಚನಗಳನ್ನು ಓದುತ್ತ ಓದುಗರ 
ಮನಸ್ಸಿನಲ್ಲಿ ವಚನಗಳ ನಡುವೆ ಹೊಸಬಗೆಯ ಸಂಬಂಧಗಳು ಕಲ್ಪಿತಗೊಳ್ಳುವ 
ಅವಕಾಶವಿರುತ್ತದೆ. ವಚನಗಳ ಅರ್ಥವಂತಿಕೆಯ ನಿರ್ಣಯದ ಜವಾಬ್ದಾರಿಯನ್ನು 
ಸಂಗ್ರಾಹಕ ಸಂಪಾದಕರ ಬದಲಾಗಿ ಓದುಗರಿಗೆ ಮರಳಿ ದೊರೆಯುವಂತೆ ಮಾಡುವುದು 
ನಮ್ಮ ಕಾಲದ ಆದರ್ಶಕ್ಕೆ ತಕ್ಕುದಾಗಿಯೇ ಇದೆ. 

ಇಷ್ಟಾಗಿಯೂ ಸಸ in ಅಕಾರಾದಿಯಲ್ಲಿ ಜೋಡಿಸುವುದು ಕೂಡ, 
ಇತರ ಕ್ರಮಗಳಿಗೆ ಹೋಲಿಸಿದರೆ ನಿರ್ಲಿಪ್ತವಾಗಿರಬಹುದಾದರೂ, ಒಂದು ಕ್ರಮವೇ 
ಆಗಿದೆ. ಮರಳಿ ಮರಳಿ ಯಾವುದೇ ವಚನವನ್ನು ಓದಬೇಕೆಂದು ಬಯಸಿದರೆ ಅದು 
ಸುಲಭವಾಗಿ ದೊರೆಯುವಂತಾಲಿ ಎಂಬ ಉದ್ದೇಶದಿಂದಲೇ ಅಕಾರಾದಿ ಕ್ರಮವನ್ನು 
ಆಯ್ದುಕೊಳ್ಳಲಾಗಿದೆ. ವಚನಕಾರರ ಮುಖಾಂತರ ವಚನಗಳನ್ನು ಪ್ರವೇಶಿಸಲು ಬಯಸುವ 
ಓದುಗರಿಗಾಗಿ ಪ್ರತ್ಯೇಕ ಅನುಬಂಧವಿದೆ. 

ವಚನಗಳ ಇಂದಿನ ಓದುಗರು ಪಡೆದಿರಬಹುದಾದ ಭಾಷಾ ಸಿದ್ಧತೆಗಳ 
ಪರಿಮಿತಿಯನ್ನು ಗಮನದಲ್ಲಿರಿಸಿಕೊಂಡು ಸುಗಮ ಓದಿಗೆ ಸಹಾಯಕವಾಗುವ ಇನ್ನಿತರ 
ಅನುಬಂಧಗಳನ್ನೂ ಕೊನೆಯಲ್ಲಿ ನೀಡಲಾಗಿದೆ. 


xk 


ವಚನ ವೈವಿಧ್ಯವನ್ನು ಮುನ್ನೆಲೆಗೆ ತರುವುದು ಈ ಸಂಕಲನದ ಪ್ರಮುಖ 
ಉದ್ದೇಶವಾಗಿದೆ. ವಚನಗಳನ್ನು ಹ್‌ ವಿಚಾರಪ್ರಧಾನ ಎಂದು ಎರಡು 
ಬಗೆಗಳಲ್ಲಿ ಸ್ಥೂಲವಾಗಿ ವಿಂಗಡಿಸಿಕೊಳ್ಳಬಹುದು. ವಿಚಾರಪ್ರಧಾನ ವಚನಗಳಲ್ಲಿ 
ಪ್ರತಿಪಾದನೆಯ ಜೂ ಬಜ್‌ ವಚನಗಳು. ವಿವರಣೆಯ ವಚನಗಳು 
ಮತ್ತು ಆಚಾರ ವಚನಗಳು ಇವೆ. ಪ್ರತಿಪಾದನೆಯ ವಚನಗಳು ನಿರ್ದಿಷ್ಟ ನೀತಿ, ವರ್ತನೆ 
ಅಥವಾ ಮೌಲ್ಯಗಳ ಪರಿಕಲ್ಪನೆಯನ್ನು ಪ್ರತಿಪಾದಿಸುತ್ತವೆ. ನಿರಾಕರಣೆಯ ವಚನಗಳು 
ಅಂಗೀಕೃ ಸಿದೆ ನಿಲುವುಗಳನ್ನು, ಮೌಲ್ಯಗಳನ್ನು, ಅವು ವೈಯಕ್ತಿಕ ಅಥವಾ ಸಾಮೂಹಿಕ 
ಹಿತಕ್ಕೆ ಅನುಕೂಲಕರವಾಗಿಲ್ಲವೆಂದು ನ್‌ಂ ಉದ್ದೇಶವನ್ನು ಹೊಂದಿರುತ್ತವೆ. 
ವಿಷಕಣಯ ವಚನಗಳು ವೈಯಕ್ತಿಕ ಮತ್ತು ಸ ಸಾಮೂಹಿಕ ಬದುಕಿನ ರೀತಿಯ ಬಗ್ಗೆ 
ಇರುವ ಪರಿಕಲ್ಪನೆಗಳ ಟೆ ವಿವರಿಸಿ, ಖಚಿತಗೊಳಿಸುವ ಉದ್ದೇಶವನ್ನು 
ಹೊಂದಿರುತ್ತವೆ. ಆಚಾರ ವಚನಗಳು ವೀರಶೈವ ತಾತ್ವಿಕತೆಯನ್ನು ಅಂಗೀಕರಿಸಿದ 
ಸಮೂಹವು ಹೇಗೆ ಮತ್ತು ಯಾವ ಬಗೆಯ ದೈವಿಕ ಜ್‌ ವೈಯಕ್ತಿಕ ಆಚರಣೆ 
ಮತ್ತು ಸಾಮೂಹಿಕ ಆಚರಣೆಗಳನ್ನು ಪ್ರಚಿವಚಸಕೊಳ್ಳಬೇಕೆಂಬುದನ್ನು ಹೇಳುವ 


ಉದ್ದೇಶವನ್ನು ಹೊಂದಿರುತ್ತವೆ. 


6 ವಚನ ಸಾವಿರ 


ವಚನಗಳ ಉದ್ದೇಶಿತ ಕೇಳುಗರು ಕೂಡ ವೈವಿಧ್ಯ ಮಯವಾಗಿದ್ದಾರೆ. ತನಗೆ ತಾನೇ 
ಹೇಳಿಕೊಂಡ ವಚನ, ಇತರ ಶರಣರನ್ನು ಉದ್ದೇಶಿಸಿದ ವಚನ, ಶರಣರಲ್ಲದ ಅನ್ಯರನ್ನು 
ಉದ್ದೇಶಿಸಿದ ವಚನ, ತನ್ನ ಇಷ್ಟದೈವವನ್ನು ಉದ್ದೇಶಿಸಿದ ವಚನ, ಸಮಾನ ಅನುಭವಿಗಳನ್ನು 
ಉದ್ದೇಶಿಸಿದ ವಚನ, ಗಂಡು ತನ್ನನ್ನು ಹೆಣ್ಣೆಂದು ಪರಿಬಾವಿಸಿಕೊಂಡ ವಚನ, ಹೆಣ್ಣು 
ತನ್ನನ್ನು ಗಂಡೆಂದು ರ ಬ ವಚನಗಳು ಕಾಣುತ್ತವೆ. ವಚನಗಳಲ್ಲಿ 
ಚಕ ಗಹ ಸಂಬೋಧನ ಸೂಚಕಗಳನ್ನೇ ಗಮನಿಸಿದರೆ ಈ ವೈವಿಧ್ಯವು ಗಮನಕ್ಕೆ 
ಬರುತ್ತದೆ. 

ವಚನಗಳು ವೈವಿಧ್ಯಮಯ ಎನ್ನುವ ಮಾತು ವಚನಗಳು ವ್ಯಕ್ತಪಡಿಸುವ 
ವೈಚಾರಿಕತೆಯನ್ನೂ ಒಳಗೊಳ್ಳುತ್ತದೆ. ವ್ಯಕ್ತಿಯ ಅಂತರಂಗ ಮತ್ತು ಸಮಾಜದ ಬಹಿರಂಗ 
hie ಸಮತೋಲನವನ್ನು ವವ ವಚನ ವೈಚಾರಿಕತೆಯ ಮುಖ್ಯ 
ಆಸಕ್ತಿಯಾಗಿದ್ದರೂ ನಮ್ಮ ಕಾಲದ ಆದರ್ಶಗಳ ಧ್ವನಿಯನ್ನೇ ಕರನ ಕೇಳಲು 
ಬಯಸುವುದು ಸರಿಯಾಗುವುದಿಲ್ಲವೆಂದು ತೋರುತ್ತದೆ. ಸ್ತ್ರ ಸಮಾನತೆ ಮತ್ತು ಜಾತಿಯ 
ಪ್ರಶ್ನೆಗಳನ್ನು ಕುರಿತಂತೆ ವಚನ ಪಠ್ಯಗಳನ್ನು ವ್ಯಾಖ್ಯಾನಿಸುವಾಗ ಈ ಎಚ್ಚರ ಅಗತ್ಯವಾಗುತ್ತದೆ. 
ಆಧ್ಯಾತ್ಮಿಕದ ನೆಲೆಯಲ್ಲಿ ಗಂಡು-ಹೆಣ್ಣುಗಳ೦ಬ ಭೇದವಿಲ್ಲ ಎಂದು ಪ್ರತಿಪಾದಿಸಿದರೂ 
ವಚನಗಳು ಮುಖ್ಯವಾಗಿ ಪುರುಷಪ್ರಧಾನವಾದ ನೀತಿ ಕಲ್ಪನೆಯನ್ನೇ ಹೊಂದಿರುವ 
ಪಠ್ಯಗಳು. ವೇಶ್ಯೆಯನ್ನು ಕುರಿತು, ಗಂಡನ ಹಿರಿತನವನ್ನು ಒಪ್ಪದ, ಹೆಂಡತಿಯನ್ನು 
ಕುರಿತು ವಚನಗಳು ವ್ಯಕ್ತಪಡಿಸುವ ಧೋರಣೆಗಳು ಇಂದಿನ ಚಿಂತನೆಗೆ ಅಷ್ಟು ಸೂಕ್ತವೆಂದು 
ತೋರುವುದಿಲ್ಲ. ವರ್ಣಾಶ್ರಮ ಪ್ರೇರಿತ ಮೇಲುಕೀಳುಗಳನ್ನು ನಿರಾಕರಿಸಿದರೂ 
ಶರಣರಲ್ಲದವರನ್ನು, ಭವಿಗಳನ್ನು, ಅನ್ಯ ದೈವಗಳನ್ನು ಕುರಿತು ಇರುವ ತಿರಸ್ಕಾರ ಮತ್ತು 
ರೋಷ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ವ್ಯಕ್ತವಾಗಿದೆ. ಅನ್ಯವೆಂಬುದು ಇಲ್ಲವಾಗಿ 
ತಾನೇ ಎಲ್ಲವೂ ಆಗುವ ಆಧ್ಯಾತ್ಮಿಕ ಸಾಧ್ಯತೆ ಮತ್ತು ಲೋಕ ವ್ಯವಹಾರದಲ್ಲಿ ಅನ್ಯದ 
ವಾಸ್ತವಕ್ಕೆ ಪ್ರತಿಕ್ರಿಯೆ ತೋರಬೇಕಾದ ಅನಿವಾರ್ಯತೆಗಳನ್ನು ವಚನ ಪಠ್ಯಗಳಲ್ಲಿ ಢಾಳಾಗಿ 
ಕಾಣುತ್ತವೆ. 

ವಚನಗಳ ಕ್ರಾಂತಿಕಾರಕ ಗುಣವನ್ನು ಕುರಿತು ಸಾಕಷ್ಟು ಮಾತು ಕೇಳಿದ್ದೇವೆ. 
ವಚನಗಳಲ್ಲಿರುವ ಕ್ರಾಂತಿಕಾರಕತೆ ಅ೦ತರಂಗಕ್ಕೆ ಸಂಬಂಧಿಸಿದ್ದು, ವಚನಗಳಲ್ಲಿ ಬರುವ 
ಹಿಂದು ಮತ್ತು ಮುಂದು ಎಂಬ ಮಾತುಗಳನ್ನು ಭೂತ ಮತ್ತು ಭವಿಷ್ಯ ಎಂಬರ್ಥದಲ್ಲಿಯೇ 
ನೋಡುವುದು ಸೂಕ್ತವೆಂದು ತೋರುತ್ತದೆ. ಭೂತವೆನ್ನುವುದು ಮನಸ್ಸಿನ, ನಿರಂತರ 
ಆಲೋಚನೆಯ ಸೃಷ್ಟಿ, ಭವಿಷ್ಯವೆನ್ನುವುದು ಆಸೆ ಮತ್ತು ಭಯಗಳಿಂದ ಮೂಡುವ 
ಕಲ್ಪನ. ಇಂಥ ಕಾಲ್ಲನಿಕವಾದ ಮಾನಸಿಕ ಕಾಲವನ್ನು ಇಲ್ಲವಾಗಿಸಿಕೊಂಡಾಗ ಸತತ 
ಎಚ್ಚರದೊಡನೆ ವರ್ತಮಾನದಲ್ಲಿ ಇರುವುದು ಸಾಧ್ಯವಾಗುತ್ತದೆ. ಸಾವಧಾನವೆಂದರೆ 
ಸ-ಅವಧಾನ, ಎಚ್ಚರ. ಈ ಎಚ್ಚರದಲ್ಲಿ ಯಾವ ಮಾಯೆಯೂ ಇಲ್ಲ. ಮಾಯೆ 


ಎಂಬುದೇನಿದ್ದರೂ ಕೇವಲ ಕಾಲ್ಪನಿಕ. ಅದರ ಕಾಲ್ಪನಿಕತೆಯನ್ನು ಕಂಡುಕೊಳ್ಳುವುದೇ 
ಅರಿವಿನ ದಾರಿ. ಇಂಥ ಮಾಯೆ ಇಲ್ಲದ ಮಾನಸಿಕ ಎಚ್ಚರ ಅನಿವಾರ್ಯವಾಗಿಯೇ 
ಬಹಿರಂಗದ ಪರಿವರ್ತನೆಗೂ ಕಾರಣವಾಗುತ್ತದೆ. ಆದರೂ, ವಚನ ಪಠ್ಯಗಳಲ್ಲಿ ಇದೊಂದೇ 
ನಿಲುವು ಇದೆ ಎಂದು ಹೇಳಲು ಆಗುವುದಿಲ್ಲ. ದ್ವಂದ್ವವನ್ನು ಒಪ್ಪಿಕೊಳ್ಳುವ, ಬಹಿರಂಗ 
ಮತ್ತು ಕುರುಹುಗಳಿಗೆ ಪ್ರಾಮುಖ್ಯ ನೀಡುವ, ಬಹಿರಂಗದ ಶುದ್ಧತೆಗಾಗಿ ಹಾತೊರೆಯುವ 
ನಿಲುವುಗಳೂ ಇವೆ. ಎಲ್ಲ ಭಾಷೆಯ ವ್ಯವಸ್ಥೆಯೂ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನೂ 
ನಿರಾಕರಿಸುವ, ಯಾವುದೇ ನಿರ್ದಿಷ್ಟಮಾರ್ಗವನ್ನು ಒಲ್ಲದ, ಪರಿಣಾಮವು ತಟ್ಟನೆ 
ಸಂಭವಿಸಬೇಕೇ ಹೊರತು ಸಾವಕಾಶವಾಗಿ, ನಿರ್ದಿಷ್ಟಮಾರ್ಗಾವಲಂಬನೆಯಿಂದಲ್ಲ 
ಎಂದೆನ್ನುವ ನಿಲುವಿನೊಂದಿಗೆ ವ್ರತ ನೇಮ ಆಚರಣೆಗಳ ಮಾರ್ಗವನ್ನು ನಿಷ್ಠುರವಾಗಿ 
ಪಾಲಿಸಲು ಬಯಸುವ ನಿಲುವುಗಳೂ ಇವೆ. ಬಯಲನ್ನು ಆಲಯವಾಗಿಸುವ ಆಸೆ 
ಇರುವಂತೆಯೇ ಆಲಯವನ್ನು ಬಯಲಾಗಿಸುವ ತೀವ್ರತೆಯೂ ಇದೆ. ಅರಿವು 
ಮೂಡುವವರೆಗೆ ಸಾವಕಾಶವಾಗಿ ಕುರುಹನ್ನು ಹಿಡಿದು ವಿಕಾಸಹೊಂದಿ ಕೊನೆ 
ಮುಟ್ಟಬೇಕೆ೦ದು ವಾದಿಸುವ ವಚನಗಳೂ ಇವೆ. ಕೆಲವು ವಚನಕಾರರು ತಮ್ಮ ರಚನೆಗಳಲ್ಲಿ 
ಬೇರೆ ಬೇರೆ ನಿಲುವುಗಳನ್ನು ನಿರೂಪಿಸಿರುವುದೂ ಇದೆ. ವಚನ ಪಠ್ಯಗಳಲ್ಲಿ ಗಮನಿಸಬೇಕಾದ 
ಇನ್ನೊಂದು ಸಂಗತಿಯೆಂದರೆ ಅನೇಕ ವಚನಗಳಲ್ಲಿ ಕಾಣುವ ಅನ್ಯ ಸಮಯ, ಅನ್ಯ 
ದೈವಗಳನ್ನು ಕುರಿತ ಆಕ್ರೋಶ ಮತ್ತು ಅಸಹನೆ. ತಮ್ಮ ಶರಣಧರ್ಮವನ್ನು ಒಪ್ಪದ 
ಇತರ ಪ್ರಮುಖ ಧರ್ಮ ವ್ಯವಸ್ಥೆಗಳ ಬಗ್ಗೆ ಮಾತ್ರವಲ್ಲ, ಜನಪದರ ಬಗ್ಗೆ. ಅವರ 
ದೈವಗಳ ಬಗ್ಗೆ ಕೂಡ ಈ ಅಸಹನೆ ಆಕ್ರೋಶಗಳಿವೆ. ಈ ನಿಲುವು ವಚನಗಳಲ್ಲಿ 
ಪ್ರತಿಪಾದಿತವಾಗಿರುವ ಆಧ್ಯಾತ್ಮಿಕತೆಗೆ ಹೊಂದದ ನಿಲುವು ಮತ್ತು ಸಾಂಸ್ಕೃತಿಕ 
ಬಹುಮುಖತೆಯನ್ನು ಆದರ್ಶವಾಗಿ ಹೊಂದಿರುವ ಸಮಾಜ ಒಪ್ಪಬೇಕಾಗಿಲ್ಲದ, 
ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಬೇಕಾದ ನಿಲುವು. ಆದರೆ ನಮ್ಮ ಕಾಲದಲ್ಲಿಯೇ ಅನ್ಯವೆಂದು 
ಬಾವಿಸಲಾದ ಜನಸಮುದಾಯಗಳ ಸಾಂಸ್ಕೃಶಿಕ ಸಂಕೇತಗಳನ್ನು ನಾಶಮಾಡುವ 
ಮನೋಧರ್ಮ ತೀವವಾಗಿಯೇ ವ್ಯಕ್ತವಾಗುತ್ತಿದೆಯಲ್ಲವೇ? ಅನನ್ಯತೆಯನ್ನು ಉಳಿಸಿಕೊಳ್ಳುವ 
ಸಲುವಾಗಿ ಕ್ರೌರ್ಯವೂ ಸಮರ್ಥನೀಯ ಎಂಬ ಮನೋಧರ್ಮ ಮತ್ತು ಸಾಂಸ್ಕೃತಿಕ 
ವೈವಿಧ್ಯವನ್ನು ಸಹಿಸಿ ಪೋಷಿಸುವ ಆದರ್ಶ ಇವುಗಳ ಹೋರಾಟ ನಿರಂತರವೆಂದೇ 
ತೋರುತ್ತದೆ. 

ಎಲ್ಲ ತಿಳಿವಳಿಕೆ ಮತ್ತು ಜ್ಞಾನದ ಮೂಲವನ್ನು ವ್ಯಕ್ತಿಯ ಅಂತರಂಗದಲ್ಲಿಯೇ 
ಸ್ಥಾಪಿಸಿ ವಿವರಿಸಿದ್ದು ವಚನಗಳ 'ಹಿರಿಮೆಯಾಗಿ ಕಾಣುತ್ತದೆ. ಜಗದಗಲ ಮುಗಿಲಗಲ 
ಮಿಗೆಯಗಲವಾಗಿರುವ ದೈವ ತನ್ನ ಅಂಗೈಗೆ ಬಂದದ್ದು ಎಂಬ ಅನುಭವವಿರಲಿ, 
ಸಮಾಜದ ಎಲ್ಲ ಜಾತಿಗಳೂ ಪ್ರತಿ ವ್ಯಕ್ತಿಯ ಒಳಗೇ ಅಡಗಿವೆ ಎಂದು ವಿವರಿಸುವ 
ಮಾತೇ ಇರಲಿ, ಅಂತರಂಗವೇ ಎಲ್ಲ ತಿಳಿವಳಿಕೆಯ ಕ್ರಿಯೆಯ ಮೂಲ ಸ್ರೋತವಾಗಿ 


8 ವಚನ ಸಾವಿರ 


ವಚನಗಳಲ್ಲಿ ಕಾಣುತ್ತದೆ. ಒಳಗಿನ ಅರಿವು ಹೊರಗಿನ ಕ್ರಿಯೆಯಾಗಿ ವ್ಯಕ್ತವಾಗುವ ಬಗೆ 
ವಚನಗಳ ವೈಚಾರಿಕತೆಯ ಮುಖ್ಯ ಆಸಕ್ತಿಯಾಗಿದೆ. ನೆನತು-ಮಠೆಪು. ಅರಿಪು-ಅರಿವಿನ 
ಕುರುಹು, Mads ಭಾಷೆ. ಹವಳ ಸಂಬಂಧ, ಬಹುಶಃ ಕನ್ನ! ಡದಲ್ಲಿ ಮೊಟ್ಟಮೊದಲ 
ಬಾರಿಗೆ ವಚನಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರ್ಜ ಗುರಿಯಾಗಿವೆ. ಈ 
ಚರ್ಚೆಯನ್ನು ಭಾರತದ ತಾತ್ವಿಕ ದರ್ಶನಗಳ ಪರಂಪರೆಯಲ್ಲಿ ಇಟ್ಟು ನೋಡುವುದು 
ಅಗತ್ಯವಾಗಿ ಆಗಬೇಕಾದ ಕೆಲಸವಾಗಿದೆ. ವಚನಗಳನ್ನು “ ಸರಳ, ಸುಲಭ ರಚನೆಗಳು” 
ಎಂಬ ಟು ಇರುವಷ್ಟು ದಿನ ಈ ಕೆಲಸ ಸಾಧ್ಯವಾಗುವುದಿಲ್ಲ. ಶೈವ 
ಪರಂಪರೆಗಳೊಡನೆ ವಚನಗಳ ಕೊಡುಕೊಡುಗೆಯನ್ನು ಕುರಿತ ಅಧ್ಯಯನ ಇನ್ನೂ 
ಆಗಬೇಕಾದ ಕೆಲಸ. 

ವಚನಗಳು ತಮ್ಮ ಬೌದ್ದಿಕ ಚರ್ಚೆಯನ್ನು ರೂಪಕದ ಭಾಷೆಯಲ್ಲಿ ನಡೆಸಿವ 


ಆದುದರಿಂದಲೇ ಅವನ್ನು ಕೇವಲ ಕಾಲಬದ್ಧ ರಚನೆಗಳು ಎಂದಲ್ಲದೆ ನಮ್ಮ ಸಮಕಾಲೀನ 
ಪಠ್ಯಗಳು ವಾಡು ವ್ಯವಹರಿಸುವುದಕ್ಕೂ ಸಾಧ್ಯವಾಗಿದೆ. ಪ್ರಾಚೇನ ಪಠ್ಯಗಳಲ್ಲಿ ದಿನನಿತ್ಯದ 
ಬದುಕಿನ ವಿವರಗಳನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೂಪಕ ಸಾಮಗ್ರಿಯಾಗಿ 


ಬಳಸಿಕೊಂಡದ್ದು ವಚನಗಳು ಮಾತ್ರವೇ. ಸ್ವ-ಅನುಭವ ಮೂಡಿಸಿದ ವಿಚಾರದ 
ವಾಹಕವಾದಾಗ ರೂಪಕಗಳು ಉಜ್ಜಲವಾಗಿರುತ್ತವೆ. ಅಂಗೀಕೃತ ವಿಚಾರದ ವಾಹಕವಾದಾಗ 
ಅವು ಕೇವಲ ಭಾಷಿಕ ಉಪಕರಣಗಳಾಗುತ್ತವೆ. ಹೀಗೆ ಉಪಕರಣಗಳಾದ ರೂಪಕಗಳು 
ಪರಂಪರಾಗತ ಅರ್ಥಸೂಚನೆಗಳನ್ನಷ್ಟೇ ವ್ಯಕ್ತಪಡಿಸುವಾಗ ಬೆಡಗು ಎಂದು ಕರೆಯಲಾಗುವ 
ಸಂವಾದ ಹುಟ್ಟಿಕೊಳ್ಳುತ್ತದೆ. ಬೆಡಗಿನ ಜಟ ಕಣು ಕರೆಯಲಾಗುವ ವಚನಗಳ 
ವ್ಯಾಖ್ಯಾನಗಳೆಲ್ಲದರ ಮುಖ್ಯ ಲಕ್ಷಣವೆಂದರೆ ರೂಪಕವು ಹೊಳೆಯಿಸುವ ಅರ್ಥ 
ಸೂಚನೆಗಳಿಗಿ೦ತ ಅದಾಗಲೇ ಸ್ಪಷ್ಟವಾಗಿ ಬಿಟ್ಟಿರುವ ಬೌದ್ಧಿಕ ತಿಳಿವಳಿಕೆ, ಪರಿಕಲ್ಪನೆಗಳೇ 
ಮುಖ್ಯವೆಂದು ಭಾವಿಸುವುದೇ ಆಗಿದೆ. ಆದುದರಿಂದಲೇ ಬಹುತೇಕ ಬೆಡಗಿನ ವಚನ 
ವ್ಯಾಬ್ಯಾನಗಳೆಲ್ಲ ರೂಪಕವೆಂಬುದು ಸಿದ್ಧ ಅಥವ ಪ್ರಸಿದ್ಧ ಅರ್ಥಕ್ಕೆ ಹೊದಿಸಿರುವ ತೆರೆ 


ಎಂದೇ ಭಾವಿಸುತ್ತವೆ. ರೂಪಕಗಳು ಸಕ! ಇದ್ದರೂ ಅರ್ಥ ಮಾತ್ರ ಅದೇ 


L 


ಎನ್ನಿಸುವಂತೆ ಇರುತ್ತವೆ. ಬೆಡಗಿನ ಸಂವಾದ ಪರಂಪರೆಯು ನಿರ್ಮಿಸಿಕೊಂಡಿರುವ 
ಸಿದ್ಧ ಅರ್ಥಗಳನ್ನು ಕ್ಷಣಕಾಲವಾದರೂ ಬದಿಗೆ ಸರಿಸಿ, ರೂಪಕಗಳೊಡನೆಯೇ ನೇರವಾಗಿ 
ವ್ಯವಹರಿಸುವುದು ಹೊಸ ಓದಿಗೆ ಅನುವು ಮಾಡಿಕೊಟ್ಟೀತು. 

ಹಾ್‌ಂನ ಸ್ವರೂಪವನ್ನು ಕುರಿತು ಹೀಗೆ ವಿವರಿಸಬಹುದು. ವಿವಿಧ ಕಾರಣಗಳಿಗಾಗಿ 
ಜನಪ್ರಿಯವಾಗಿರುವ ಹಲವು ನೂರು ವಚನಗಳು, ಅವು ಜನಪ್ರಿಯವಾಗಿರುವ 
ಕಾರಣದಿಂದಲೇ, ಅರ್ಥಸಂದಿಗ್ಗತೆಯೇನೂ ಇಲ್ಲದ, ಸರಳ ನೇರ ನುಡಿಗಳಾಗಿ ಕೇ ಳುತ್ತವೆ. 
ಪರಿಚಿತ ಅರ್ಥದ ಸ ಸದೃಢ ಜಡ ಭಿತ್ತಿಯ ಹಿನ್ನೆ ಲೆಯಲ್ಲಿಯೇ ಹೊಸ ವಚನಗಳನ್ನೂ 
ಓದುತ್ತೇವೆ. ಅರ್ಥ ಗೊತ್ತಿದೆ, ಸುಸ್ಪಷ್ಟವಾಗಿದೆ ಎಂದೇ ಭಾವಿಸಿ ನಾ ನಾವು ಫಣಿ 


ಒಳಗೊಂಡಿರುವ ಅನುಭವಕ್ಕೆ ಮುಚ್ಚಿದ ಮನಸ್ಸಿನವರಾಗಿಬಿಡುತ್ತೇವೆ. ಪರಿಚಿತವಾದದ್ದನ್ನೂ 
ಅಪರಿಚಿತಗೊಳಿಸಿಕೊಳ್ಳದ ಘೀ ಓದಿನ ಹೊಸತನ ಸಾಧ್ಯವಾಗುವುದಿಲ್ಲ. ವಚನಗಳನ್ನು 
ಅಪರಿಚಿತಗೊಳಿಸಿಕೊಳ್ಳುವುದಕ್ಕೆ ಒ೦ದು ದಾರಿ ಎಂದರೆ ವಚನದ ಸಾಲುಗಳನ್ನು ಅರ್ಥಕ್ಕೆ 
ಅನುಗುಣವಾಗಿ ಹೊಸ ರೀತಿಯಲ್ಲಿ ಮುರಿದು ಜೋಡಿಸಿಕೊಳ್ಳುವುದು. ಈ REE 
ಬಹಳಷ್ಟು ವಚನಗಳನ್ನು ಹೀಗೆ ಹೊಸ ರೀತಿಯ ವಿನ್ಯಾಸದಲ್ಲಿ ಜೋಡಿಸಿಕೊಡಲಾಗಿದೆ. 
ತಾಳೆಯಗರಿಯ ಹಸ್ತಪ್ರತಿಗಳಲ್ಲಿ, ಶ್ರೀ ಭೂಸನೂರುಮಠ ಅವರು ಸಂಪಾದಿಸಿರುವ 
ಸಂಪುಟದಲ್ಲಿ ಪಠ್ಯಗಳನ್ನು ಗದ್ಯದ ಸಾಲುಗಳಂತೆ ನೀಡಿರುವುದನ್ನು ನೋಡಬಹುದು. 
ಲಯಕ್ಕೆ ಅನುಗುಣವಾಗಿ ವಚನ ಸಾಲುಗಳನ್ನು ಕವಿತೆಯ ಸಾಲುಗಳಂತೆ ಜೋಡಿಸಿ 
ಪಠ್ಯದ ಕಾವ್ಯರೂಪವನ್ನು ಮುನ್ನೆಲೆಗೆ ತರುವ ರೀತಿಯನ್ನೂ ಶ್ರೀ ಬಸವನಾಳರು 
ಸಂಪಾದಿಸಿರುವ ಬಸವ ವಚನಗಳಲ್ಲಿ ಕಾಣಬಹುದು. ಈಗ ಇನ್ನೊಂದು ಹೆಜ್ಜೆ ಮುಂದೆ 
ಹೋಗಿ ವಚನಗಳ ಅನುಭವ, ಅರ್ಥ, ಮಾತಿನ ರೀತಿಗೆ ಗಮನ ನೀಡಿ, ಪ್ರತಿಸಾಲಿನ 
ನಡುವೆ ಅಗತ್ಯವಾಗಿ ಬರಬೇಕಾದ ಮೌನಕ್ಕೆ ಪ್ರಾಧಾನ್ಯ ನೀಡಿ ಇನ್ನೂ ಬೇರೆಯದೇ 
ರೀತಿಯಲ್ಲಿ ವಚನ ಸಾಲುಗಳನ್ನು ಜೋಡಿಸಿಕೊಳ್ಳುವುದು ಸಾಧ್ಯ ಎಂಬ ನಂಬಿಕೆಯೊಂದಿಗೆ 
ಇಲ್ಲಿನ ಪಠ್ಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ನಿದರ್ಶನಕ್ಕೆಂದು ಹೇಳುವುದಾದರೆ, 
ಸಂಬೋಧನೆಯ ಮಾತುಗಳನ್ನು ಪ್ರತ್ಯೇಕಗೊಳಿಸಿ ನೀಡಲಾಗಿದೆ, ಅಥವಾ ಕೆಲವು ಸೂಕ್ತ 
ಸಂದರ್ಭಗಳಲ್ಲಿ ಅಂಕಿತವು ತಾನೇ ಪ್ರತ್ಯೇಕ ಸಾಲು ಎಂಬಂತೆ ಉಳಿದುಕೊಳ್ಳುತ್ತದೆ. 
ಇಂಥ pe ಓದುಗರು ಸಾಲು ಮುರಿದಲ್ಲಿಂದ ಆರಂಭವಾಗುವ 
ಖಾಲಿಜಾಗವನ್ನು ಸೌನವೆಂದೇ ಭಾವಿಸಿ ಓದಿನ ವೇಗಕ್ಕೆ ಅಷ್ಟು ಬಿಡುವು ಕೊಟ್ಟು 
ಮುಂದಿನ ಸಾಲನ್ನು ಹ” ವಚನದ Seek ಹೊಸರೀತಿಯಲ್ಲಿ 
ಮನಸ್ಸಿಗೆ ತಟ್ಟುವುದಕ್ಕೆ ಅವಕಾಶವಾಗುತ್ತದೆ. ಇನ್ನೊಂದು ಸಂಗತಿ ಎಂದರೆ ನಮಗೆ 
ಪರಿಚಿತ ಎನ್ನಿಸುವ ಪದಗಳ ಅರ್ಥವನ್ನು ಹೊಸದಾಗಿ ಹುಡುಕಿಕೊಳ್ಳುವುದು, ಅರ್ಥದ 
ಇತರ ಸಾಧ್ಯತೆಗಳನ್ನು ಗಮನಿಸುವುದು ಕೂಡ ಹೊಸ ಓದಿನ ಮುಖ್ಯ ಅಂಶ. ನಿದರ್ಶನಕ್ಕೆ 
ಅಲ್ಲಮನ ಒಂದು ವಚನದ, ಈ ಸಂಕಲನದ ವಚನ ೯0೧೪, “ತಗರ ಹೋರಟೆ” 
ಎಂಬ ನುಡಿಗಟ್ಟನ್ನು “ಟಗರುಗಳ ಹೋರಾಟ” ಎಂದು ಒಪ್ಪಿ ವಿವರಿಸಿಕೊಂಡು 
ಬಂದಿದ್ದೇವೆ. ಆದರೆ “ತಗರ” ಎಂಬ ಮಾತಿಗೆ “ಒಂದು ಬಗೆಯ ಪಗಡೆಯಾಟದ 
ಜೂಜು” ಎಂಬ ಅರ್ಥವೂ ಇದೆ. ಹಿಂದಿನ ಸಾಲಿನ ಪುಂಡರ ಗೋಷ್ಠಿ ಎಂಬುದರೊಡನೆ 
ಸೇರಿ ವೃರ್ಥಾಲಾಪದ ಪಗಡೆಯಾಟಕ್ಕ ಇನ್ನೂ ಶ್ರೀಮಂತವಾದ ಅರ್ಥ ದೊರೆಯುತ್ತದೆ. 
ತರ್ಕವೆಂಬುದು ಒಂದು ಬಗೆಯ “ಅರ್ಥ'ರಹಿತ ಕ್ರೀಡೆ ಎಂಬ ಅರ್ಥ ಹೊಳೆಯುತ್ತದೆ. 
ಭಾಷಾ ರಚನೆಯನ್ನು ಗಮನಿಸುವಾಗಲೂ ಇಂಥದೇ ಎಚ್ಚರ ಬೇಕಾಗುತ್ತದೆ. ಒಂದು 
ನಿದರ್ಶನವನ್ನು ನೀಡುವುದಾದರೆ ವಚನ ಪಠ್ಯಗಳಲ್ಲಿ ಬಳಕೆಯಾಗುವ “ಬಾರದು” 
ಎಂಬ ನಮುಡಿಂರುನ್ನು ಇಂದಿನ ಪರಿಚಿತ ನಿಷೇದಾರ್ಥಕದ ರೀತಿಂರುಲ್ಲಿ 


10 ವಚನ ಸಾವಿರ 


ಅರ್ಥೈಸಿಕೊಳ್ಳುವುದಕ್ಕಿಂತ “ಸಾಧ್ಯವಿಲ್ಲ” ಎಂಬರ್ಥದಲ್ಲಿ ತೆಗೆದುಕೊಳ್ಳುವುದು ಕಚ್ಚು 
ಉಪಯುಕವಾಗುತ್ತದೆ. ವೀರಶೈವದ ಪಾರಿಭಾಷಿಕಗಳು ಬಳಕೆಯಾಗಿರುವ ಅನೇಕ 
ವಚನಗಳು ಈ ಸಂಕಲನದಲ್ಲಿವೆ. ಅವುಗಳನ್ನು ಓದುವಾಗ ಕೇವಲ ಮತ ಪ್ರತಿಪಾದನೆಯ 
ಅರ್ಥವನ್ನಷ್ಟೇ ಗಮನಿಸುವುದಕ್ಕಿಂತ ತಾತ್ವಿಕವಾಗಿ ಅವುಗಳನ್ನು ಗಮನಿಸುವುದು ಹಚ್ಚು 
ಉಪಯುಕ್ತ. ನಿದರ್ಶನಕ್ಕೆ ಸಕಲೇಶ ಮಾದರಸನ ೯೮೩ನೆಯ ವಚನದಲ್ಲಿ ಬರುವ 
ಷಟ್‌ಸ್ಥಲದ ಕುರಿತ ಪ್ರಶ್ನೆಗಳನ್ನು ಕೇವಲ ವೀರಶೈವ ಪಾರಿಭಾಷಿಕಗಳನ್ನಾಗಿ ನೋಡದೆ 
ಅನುಭವ ಸ್ವೀಕಾರದ ತಾತ್ಮಿಕ ಚರ್ಚೆ ಎಂದು ಪರಿಭಾವಿಸುವುದು ಸೂಕ್ತವೆಂದು ತೋರುತ್ತದೆ. 
ಅರ್ಥ ಮುಖ್ಯವಾದರೂ ಅರ್ಥವಾಗುವ ಕ್ರಮವಿದೆಯಲ್ಲ. ಅರ್ಥವನ್ನು ರೂಪಿಸುವ 
ಓದಿನ ಅನುಭವವಿದೆಯಲ್ಲ ಅದಕ್ಕೆ ಪ್ರಾಮುಖ್ಯ ನೀಡುವುದು ಹೊಸ ಓದು ಆಗುತ್ತದೆ. 
ಪರಿಚಿತವನ್ನು ಅಪರಿಚಿತಗೊಳಿಸಿಕೊಳ್ಳದೆ ಹೊಸತನ ಒದಗದು. 

ವಚನಗಳೇ ಮುಖ್ಯ, ವಚನಕಾರರಲ್ಲ ಎಂಬ ನಿಲುವಿನಲ್ಲಿ ಈ ಸಂಕಲನ 
ಸಿದ್ದಗೊಂಡಿರುವುದರಿಂದ ವಚನಗಳ ಕರ್ತೃತ್ವದ ಪ್ರಶ್ನೆ ವಚನ ಪಾಠದ ನಿಷ್ಕರ್ಷೆ ಇವು 
ಇಲ್ಲಿನ ಮುಖ್ಯ ಆಸಕ್ತಿಗಳಲ್ಲ. ಹಾಗೆ ನೋಡುವುದಾದರೆ ನಡುಗನ್ನಡ ಕಾಲದ ಪಠ್ಯಗಳ 
ನಿಷ್ಕೃಷ್ಟ ಪಾಠವನ್ನು ನಿರ್ಧರಿಸುವುದು ಅಸಾಧ್ಯವೆಂದೇ ತೋರುತ್ತದೆ. ನಿದರ್ಶನಕ್ಕೆ ಈ 
ಸಂಕಲನದ ೪೩೫ ಮತ್ತು ೪೩೬ನೆಯ ವಚನಗಳು ಚಂದಿಮರಸ ವಚನವೋ ಬಸವ 
ವಚನವೋ ನಿರ್ಧರಿಸುವುದು ಕಷ್ಟ ಕಲಿದೇವ ಅಂಕಿತವನ್ನು ಬಳಸುವ ಮಡಿವಾಳಮಾಚಯ್ಯ 
ವಚನ ಮತ್ತು ಅಮರಗುಂಡದ ಮಲ್ಲಿಕಾರ್ಜುನ ಅಂಕಿತವನ್ನು ಬಳಸುವ ಪುರದ 
ನಾಗಣ್ಣ ವಚನಗಳು ಒಂದೇ ರೂಪ, ವಿವರಗಳಲ್ಲಿ ಕಾಣುತ್ತವೆ. ಇನ್ನು ರೂಪಕ, 
ನುಡಿಗಟ್ಟುಗಳಂತೂ ಹಲವು ವಚನಗಳಲ್ಲಿ ಅದೇ ಅದೇ ರೀತಿಯಲ್ಲಿಯೇ 
ಪುನರುಕ್ತವಾಗುತ್ತವೆ. ಇಂಥ ಪ್ರಶ್ನೆಗಳನ್ನು ಪರಿಹರಿಸುವುದು ಈ ಸಂಕಲನದ ಉದ್ದೇಶವಲ್ಲ. 
ವಚನಗಳ ಪಾಠಾಂತರ ಅತ್ಯಂತ ಕುತೂಹಲಕರವಾದ ಬೌದ್ಧಿಕ ಮತ್ತು ಅನುಭವ 
ಸಾಹಸದ ಯಾತ್ರೆ ಪ್ರಸ್ತುತ ಸಂಕಲಕ್ಕಾಗಿ ಲಭ್ಯವಿರುವ ಪಾಠಗಳಲ್ಲಿ ಅರ್ಥಶ್ರೀಮಂತಿಕೆಗೆ 
ಇಂಬು ಕೊಡುವಂಥ ಪಾಠವನ್ನು ಉಳಿಸಿಕೊಳ್ಳಲಾಗಿದೆ. ನಿದರ್ಶನಕ್ಕೆಂದು ಈ ಸ೦ಕಲನದ 
೨೫೩ನೆಯ ವಚನದ ಹಲವು ಪಾಠಗಳಲ್ಲಿ “ನಿಮ್ಮ ನಿಲುವು” ಎಂಬ ನುಡಿಗಟ್ಟು ಇಲ್ಲ. 
ಹಾಗೆ ಇಲ್ಲದಿರುವುದೇ ಅರ್ಥಶ್ರೀಮಂತಿಕೆಗೆ ಇಂಬುಕೊಡುತ್ತದೆ ಎಂಬ ಕಾರಣಕ್ಕೆ ಈ 
ಜನಪ್ರಿಯ ವಚನದ “ನಿಮ್ಮ ನಿಲುವು” ಎಂಬುದನ್ನು ಕೃಬಿಡಲಾಗಿದೆ. ವಚನಗಳ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಇಂಥ ಎಲ್ಲ ವಿವರಗಳನ್ನು ಒಳಗೊ೦ಡ ಚರ್ಚೆಯನ್ನು “ವಚನ 
ವಿವರ” ಎಂಬ ಕೃತಿಯಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. | 

ನ ಶೋಧನೆ, ಕಾಲದ ಮೂಲಕ, ಜ್ಞಾನದ ಮೂಲಕ, ನೆನಪುಗಳ ಮೂಲಕ, 
ಭ್ರಮಗಳ ಮೂಲಕ ಗಟ್ಟಿಗೊಳ್ಳುವ ಅಹಂಕಾರ, ಕಲ್ಪಿತವಾದ ಅಹಂಕಾರದ ನಿರ 


ಸನ, ಆ 
ಮೂಲಕ ಸೀಃ ಹ ತ ಬಹ 
ಸೀಮಿತ ಅಹಂಕಾರಕ್ಕಿಂತ ಬಹು ವಿಶಾಲವಾದ ಸೃಷ್ಟಿಯಲ್ಲಿ ಸಮರಸಗೊಳ್ಳುವುದು, 


ಪ್ರಸಾವನೆ 11 


ಅಹಂಕಾರದ ಬದ್ಧತೆಯನ್ನು ನೀಗಿಕೊಂಡು ಸ್ಪತಂತ್ರರೂ, ಸೀಮಾತೀತರೂ ಆಗುವುದು, 
ವ್ಯಕ್ತಿ ಮತ್ತು ಸೃಷ್ಟಿಯ ನಡುವೆ ಸಮರಸದ ಕಲ್ಯಾಣವನ್ನು ಕಂಡುಕೊಳ್ಳುವುದು ಇವು 
ವಚನ ಪಠ್ಯಗಳು ಮುಖ್ಯವೆಂದು ಭಾವಿಸಿರುವ ಪ್ರಶ್ನೆಗಳು, ಹುಡುಕಾಟಗಳು. ಲಭ್ಯವಿರುವ 
ಸುಮಾರು ಇಪ್ಪತ್ತು ಸಾವಿರ ವಚನಗಳಲ್ಲಿ ವೈವಿಧ್ಯಮಯವಾದ ೯೮ ವಚನಕಾರರ 
೧೦೬೮ ವಚನಗಳನ್ನು ಆಯ್ದು ಈ ಸಂಕಲವನ್ನು ರೂಪಿಸಲಾಗಿದೆ. ವಚನಗಳ ಹೊಸ 
ಓದಿಗೆ ಪ್ರಚೋದನೆ ನೀಡಿದರೆ ಈ ಶ್ರಮ ಸಾರ್ಥಕವಾಗುತ್ತದೆ. 


% 


ಈ ಸಂಕಲನ ರೂಪುಗೊಳ್ಳುವುದಕ್ಕೆ ಮುಖ್ಯ ಕಾರಣ ಕನ್ನಡ ವಿಶ್ವವಿದ್ಯಾಲಯದ 
ಪ್ರಭಾರ ಕುಲಪತಿಯವರಾದ ಡಾ. ಕೆ.ವಿ. ನಾರಾಯಣ ಅವರು. ಪ್ರಸಾರಾಂಗದ 
ನಿರ್ದೇಶಕರಾದ ಡಾ. ಹಿ.ಚಿ. ಬೋರಲಿಂಗಯ್ಯ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಈ 
ಸಂಕಲನದ ಪ್ರಕಟಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಧ್ಯಯನಾಂಗದ 
ನಿರ್ದೇಶಕರಾದ ಡಾ. ಕರೀಗೌಡ ಬೀಚನಹಳ್ಳಿ, ಅಭಿವೃದ್ಧಿ ಅಧ್ಯಯನ ವಿಭಾಗದ 
ಮುಖ್ಯಸ್ಥರಾದ ಡಾ. ಟಿ. ಆರ್‌. ಚ೦ದ್ರಶೇಖರ್‌, ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ 
ಪ್ರಾಧ್ಯಪಕರಾದ ಡಾ. ಅಮರೇಶ ನುಗಡೋಣಿ ಈ ಮಾನ್ಯ ಮಿತ್ರರು ಸಲಹಾ ಸಮಿತಿಯ 
ಸದಸ್ಕರಾಗಿ ಈ ಸಂಕಲನ ರೂಪುಗೊಳ್ಳುವುದರಲ್ಲಿ ಮಹತ್ವದ ಪಾತ್ರವಹಿಸಿದ್ದಾರೆ. 
ಪ್ರಕಟಣೆಯ ತಾಂತ್ರಿಕ ವಿಷಯಗಳನ್ನು ಕುರಿತಂತೆ ಶ್ರೀ ಸುಜ್ಜಾನಮೂರ್ತಿಯವರ ನೆರವು 
ಬಹಳ ಬೆಲೆಯುಳ್ಳದ್ದಾಗಿದೆ. ಕನ್ನಡ ಗಣಕ ಪರಿಷತ್ತಿನ ಶ್ರೀ ಶ್ರೀನಾಥಶಾಸ್ತ್ರಿ ಮತ್ತು 
ಶ್ರೀ ನರಸಿ೦ಹಮೂರ್ತಿ, ಶ್ರೀ ಅಭಿಷೇಕ್‌, ಕುಮಾರಿ ಕವಿತಾ ಇವರು ನೀಡಿರುವ ತಾಂತ್ರಿಕ 
ಸಹಕಾರಕ್ಕೆ ಕೃತಜ್ಞನಾಗಿದ್ದೇನೆ. 


ನ 
ನನ್ನ ಎಲ್ಲ ಬರವಣಿಗೆಯೂ ತನ್ನದೇ ಎಂಬಷ್ಟು ಪ್ರೀತಿಯನ್ನು ತೋರುವ, ನಿಷ್ಠುರವಾಗಿ 


ವಿಮರ್ಶಿಸುವ ನನ್ನ ಗೆಳೆಯ ಮೈಸೂರಿನ ರಾಮು, ದಿನದಿನವೂ ಆಗುತ್ತಿರುವ ಕೆಲಸದ 


ಬಗ್ಗೆ ಆಸಕ್ತಿ ತೋರುತ್ತಾ. ಸಲಹೆ ನೀಡುತ್ತಾ ಸಹಕರಿಸಿರುವ ಗೆಳೆಯ ಡಾ. ಎಚ್‌. ಎಸ್‌. 
ರಾಘವೇಂದ್ರರಾವ್‌, ಅಗತ್ಯವಾದ ಕೆಲವು ಪುಸ್ತಕಗಳನ್ನು ಒದಗಿಸಿಕೊಟ್ಟ ಡಾ. ವಿಜಯಾ 
ಗುತ್ತಲ, ಕರಡು ತಿದ್ದುವಲ್ಲಿ ಸಹಕಾರ ನೀಡಿರುವ ಕುಮಾರಿ ಎಸ್‌. ಹೇಮಾ ಇವರಿಗೆಲ್ಲ 


ಹಾಲ 


ಕೃತಜ್ಞನಾಗಿದ್ದೆ ನೆ. 


ಓ.ಎಲ್‌. ನಾಗಭೂಷಣಸ್ವಾಮಿ 


|| ವಚನ ಸಾವಿರ 


ಆಕರ ಪಠ್ಯಗಳು 


ಈ 


(ತ 


(| 


ಸಮಗ್ರ ವಚನ ಸಂಪುಟ ೧-೧೫, ಪ್ರಧಾನ ಸಂಪಾದಕರು, ಎ೦. ಎ೦. ಕಲಬುರ್ಗಿ, 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆ೦ಗಳೂರು 

ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳು, ಸಂ. ಆರ್‌. ಸಿ. ಹಿರೇಮಠ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ 

ಅಲ್ಲಮನ ವಚನ ಚಂದ್ರಿಕೆ, ಸಂ. ಎಲ್‌. ಬಸವರಾಜು, ಲೋಹಿಯಾ ಪ್ರಕಾಶನ. 
ಬಳ್ಳಾರಿ 

ಶಿವಶರಣೆಯರ ವಚನಗಳು (ಸಮಗ್ರ ಸಂಪುಟ), ಸಂ. ಆರ್‌. ಸಿ. ಹಿರೇಮಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

ಸಕಲ ಪುರಾತನರ ವಚನಗಳು, ಸಂ. ಆರ್‌. ಸಿ. ಹಿರೇಮಠ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ 

ಮಹದೇವಿಯಕ್ಕಗಳ ವಚನಗಳು, ಸಂ. ಸಾ.ಶಿ. ಮರುಳಯ್ಯ, ಬೆ೦ಗಳೂರು 
ಶಿವಾನುಭವ ರತ್ನಕೋಶ, ಸಂ. ಫಗು ಹಳಕಟ್ಟಿ 

ವಚನ ನಿಘಂಟು, ಮೃತ್ಯುಂಜಯ ರುಮಾಲೆ, ತೋಂಟದಾರ್ಯ ಮಠ, ಗದಗ 


ವಚನ ಪಠ್ಯದಲ್ಲಿ ಬರುವ ಈ ಸೂಚನೆಯು ಕಂಸದೊಳಗಿನ ಮಾತುಗಳು ವಚನದ 
ಭಾಗವಲ್ಲದಿರಬಹುದು, ಶೂನ್ಯಸಂಪಾದನಕಾರರೇ ಮೊದಲಾದ ಪ್ರಾಚೀನ 
ಸಂಪಾದಕರು ಸೇರಿಸಿರಬಹುದಾದ ಮಾತುಗಳಿರಬಹುದು ಎಂಬುದನ್ನು ಸೂಚಿಸುತ್ತದೆ. 


ವಚನ ಸಾವಿರ 


೧ 

ಅಂಕ ಕಳನೇರಿ ಕೈಮರೆದಿರ್ದಡೆ 

ಮಾರಂಕ ಬಂದಿರಿವುದ ಮಾಬನೆ 

ನಿಮ್ಮ ನೆನಹ ಮತಿ ಮರೆದಿರ್ದಡೆ 

ಪಾಪ ತನುವಂಡಲೆವುದ ಮಾಬುದೆ 

ಕೂಡಲ ಸಂಗಯ್ಯನ ನೆನೆದಡೆ 

ಪಾಪ ಉರಿಗೊಡ್ಡಿದರಗಿನಂತೆ ಕರಗುವುದಯ್ಯಾ 


32) 

ಅಂಕುರ ಪಲ್ಲವ ತರು ಕುಸುಮಫಲರಸಸಾರಾಯ ಇನಿತಿನಿತೆಲ್ಲಿದ್ದುದೊ 
ಬೀಜ ಮೊಳೆದೋರದಂದು 

ನಾಭಿಗಳೆಯದ ಪಶುವಿನ ಅಮೃತವೆಲ್ಲಿದ್ದುದೊ 

ವೃಷಭ ಮುಟ್ಟದಂದು 

ಘನಕುಚ ಯೌವನೆಯರ ರಜಪ್ರಶ್ನೆಯಲ್ಲಿ ಒದಗಿದ ಹಸುಗೂಸು 
ಎಲ್ಲಿದ್ದುದೊ ಕೊಡಗೂಸು ಕನ್ಕೆಯಳಿಯದಂದು 

ತ್ರಿಜಗದ ಉತ್ಸತ್ಯ ಸಚರಾಚರದ ಗಂಭೀರವೆಲ್ಲಿದ್ದುದೊ 

ಶಿವನ ಅಷ್ಟತನುಮೂರ್ತಿಗಳಿಲ್ಲದಂದು 

ಸಪ್ತಸ್ವರ ಭಾವನ್ನಕ್ಷರವೆಲ್ಲಿದ್ದುದೊ 

ಜ್ಞಾನ ಉದಯಿಸದಂದು 

ಶರಧಿಯೊಳಗಣ ರತ್ನ್ತವೆಲ್ಲಿದ್ದುದೊ 

ಸ್ವಾತಿಯ ಸಲಿಲವೆರಗದಂದು 

ಶರಣಪಥ ಲಿಂಗೈಕ್ಯವೆಲ್ಲಿದ್ದುದೊ 

ಆರಾಧ್ಯ ಸಕಳೇಶ್ವರದೇವರು ಕರುಣಿಸಿ ಕಣ್ಣೆರೆದು ತೋರದಂದು 


ವಚನ ಸಾವಿರ 


೩ 

ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವುಂಟೆ 
ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ 
ಬಡತನವಿದ್ದಡೆ ಒಡೆಯದೆ 

ಘನಶಿವಭಕ್ತರಿಗೆ ಬಡತನವಿಲ್ಲ 

ಸತ್ಯರಿಗೆ ದುಷ್ಕರ್ಮವಿಲ್ಲ 

ಎನಗೆ ಮಾರಯ್ಯಪಿಯ ಅಮಲೇಶ್ವರಲಿಂಗವುಳ್ಳನ್ನಕ್ಕ 
ಆರ ಹಂಗಿಲ್ಲ ಮಾರಯ್ಯಾ 


೪ 

ಅಂಗಕ್ಕೊಂದು ಸುಗುಣ ದುರ್ಗುಣ ಸೋಂಕುವಲ್ಲಿ 
ಸೋಂಕಿದ ಕಲೆ ಅಂಗಕ್ಕೋ ಆತ್ಮಂಗೋ 

ಅಂಗಕ್ಕೆಂದಡೆ ಚೇತನವಿಲ್ಲದೆ ಒಂದನೂ ಮುಟ್ಟದಾಗಿ 
ಆತ್ಮಂಗೆಂದಡೆ ಒಂದು ಲಕ್ಷದ ಮರೆಯಲಲ್ಲದೆ ಲಕ್ಷಿಸಿಕೊಳದು 
ಇಂತೀ ಕಾಯವೂ ಆತ್ಮನೂ ಒಡಗೂಡಿ ಅರಿವಲ್ಲಿ 

ಆ ಅರಿವು ಲಿಂಗವನೊಡಗೂಡಿಯಲ್ಲದೆ ಬೇರೆ ಒಡಲುವಿಡಿಯದು 
ಇಂತೀ ಅಂಗ ಆತ್ಮ ಲಿಂಗಮೂರ್ತಿ ತ್ರಿವಿಧ ಸಂಗವಾದಲ್ಲದೆ 
ಮುಂದಣ ಅರಿವಿನ ಕುರುಹು ನಿರಿಗೆಯಾಗದು 

ಆ ನಿರಿಗೆಯ ಅಂಗ ಸುಸಂಗವಾದಲ್ಲಿ 
ಭೋಗಬಂಕೇಶ್ವರಲಿಂಗವು ಅ೦ಗಸೋಂಕಿನಲ್ಲಿ ಅಡಗಿದ ತೆರ 


೫ 

ಅಂಗದ ಕಳವು ಕೈಯಲ್ಲಿದ್ದಂತೆ ಹಿಂಗುವದಕ್ಕೆ ನಾಲಿಗೆಯೇಕೊ 
ಪರರಂಗವನರಿದು ಹೆರರಂಗದಲ್ಲಿ ಸಿಲ್ಕಿ ಭಂಗಿತನಾಗಲೇಕೊ 
ನದಿಯೊಳಗೆ ಮುಳುಗಿ ತನ್ನೊಡವೆಯ ಸುದ್ದಿ ಯಾಕೊ 
ಅದರ ವಿಧಿ ನಿಮಗಾಯಿತ್ತು ಬಿಡು ಕಡುಗಲಿತನವ 

ನಿಃಕಳಂಕ ಮಲ್ಲಿಕಾರ್ಜುನಾ 


೬ 

ಅಂಗದ ಬೊಕ್ಕಸದ ಮಂದಿರಕ್ಕೆ 
ಚಿದ್ದನಲಿಂಗವೆಂಬುದೊಂದು ಬೀಗ 
ತ್ರಿಗುಣವೆಂಬ ಇ ೧/6 ಆಡ ಸಿಕ್ಕು 


ವಚನ ಸಾವಿರ 


ಒಂದು ಪೂರ್ವಗತಿ 

ಒ೦ದು ಮಧ್ಯಗತಿ 

ಒಂದು ಉತ್ತರಗತಿಯಾಗಿ 
ಸಿಕ್ಕಿದವು ಮೂರೆಸಳು 

ಆ ಎಸಳಿಗೆ ಘಟ ಒಂದೆ ಒಡಲು 
ಎಸಳ ತೆಗವುದಕ್ಕೆ ಕೈಯ ಕಾಣೆ 
ಪ್ರತಿ ಕೈಗೆ ಎಸಳು ಅಸಾಧ್ಯ 
ನೋಡಾ 

ಇಂತೀ ಬೀಗದ ಗುಣವ 
ಬಸವಣ್ಣಪ್ರಿಯ ನಾಗರೇಶ್ವರಲಿಂಗಾ 
ನೀವೇ ಬಲ್ಲಿರಿ 


ಶಿ 


ಚೆ 

ಅಂಗದ ಭ೦ಗವ ಲಿಂಗಮುಖದಿಂದ ಗೆಲಿದೆ 

ಮನದ ಭಂಗವ ಅರುಹಿನ ಮುಖದಿಂದ ಗೆಲಿದೆ 
ಜೀವದ ಭಂಗವ ಶಿವಾನುಭಾವದಿಂದ ಗೆಲಿದೆ 
ಕರಣದ ಕತ್ತಲೆಯ ಬೆಳಗನುಟ್ಟು ಗೆಲಿದೆ 

ಜವ್ಹನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ 
ಕಾಮನ ಸುಟ್ಟುರುಹಿದ ಭಸ್ಮವ ನೋಡಯ್ಯಾ 
ಚೆನ್ನಮಲ್ಲಿಕಾರ್ಜುನ 

ಕಾಮನಕೊಂದು ಮನಸಿಜನಾಗುಳುಹಿದಡೆ 
ಮನಸಿಜನ ತಲೆಯ ಬರಹವ ತೊಡೆದೆನು 


ಲ 

ಅಂಗದಿಚ್ಛೆಗೆ ಮದ್ಯಮಾಂಸವ ತಿಂಬರು 
ಕ೦ಗಳಿಚ್ಚೆಗೆ ಪರವಧುವ ನೆರೆವರು 
ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು 
ಲಿಂಗಪಥವ ತಪ್ಪಿ ನಡೆವವರು 
ಜ೦ಗಮಮುಖದಿಂದ ನಿಂದೆ ಬಂದಡೆ 
ಕೊಂಡ ಮಾರಿಂಗೆ ಹೋಹುದು ತಪದು 
ಕೂಡಲಸಂಗಮದೇವಾ ಸ 


ವಚನ ಸಾವಿರ 


ನ 
ಅಂಗವ ಮರೆದವಂಗೆ ಲಿಂಗದ ಹಂಗೇಕೊ 

ಅರಿವ ಕಂಡವಂಗೆ ಕುರುಹಿನ ಹಂಗೇಕೊ 

ತಾನು ತಾನಾದವಂಗೆ ಧ್ಯಾನದ ಹಂಗೇಕೊ 

ಮನ ಮುಗ್ಧವಾದವಂಗೆ ಮಾನವರ ಹಂಗೇಕೊ 
ಆಸೆಯನಳಿದವಂಗೆ ರೋಷದ ಹಂಗೇಕೊ 

ಕಾಮನ ಸುಟ್ಟವಂಗೆ ಕಳವಳದ ಹಂಗೇಕೊ 
ನಡೆಗೆಟ್ಟವಂಗೆ ನುಡಿಯ ಹಂಗೇಕೊ 
ನಿಶ್ಚಿಂತವಾದವಂಗೆ ಉಚ್ಚರಣೆಯ ಹಂಗೇಕೊ 
ಬಯಲು ಬಯಲಾದವಂಗೆ ಭಾವದ ಹಂಗೇಕೊ 

ತನ್ನ ಮರೆದು ನಿಮ್ಮನರಿದ ಶರಣಂಗೆ 

ಅಲ್ಲಿಯೆ ಐಕ್ಕ ಕಂಡೆಯಾ ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣಾ 


೧೦ 

ಅಂಗವ ಲಿಂಗಮುಖದಲ್ಲಿ ಅರ್ಪಿಸಿ 

ಅಂಗ ಅನಂಗವಾಯಿತ್ತು 

ಮನವ ಅರಿವಿಂಗರ್ಪಿಸಿ ಮನ ಲಯವಾಯಿತ್ತು 
ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತ್ತು 
ಅಂಗ ಮನ ಭಾವವಳಿದ ಕಾರಣ 

ಕಾಯ ಅಕಾಯವಾಯಿತ್ತು 

ಎನ್ನ ಕಾಯದ ಸುಖಭೋಗವ ಲಿಂಗವೆ ಭೋಗಿಸುವನಾಗಿ 
ಶರಣಸತಿ ಲಿಂಗಪತಿಯಾದೆನು 

ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ 
ಒಳಹೊಕ್ಕು ಬೆರಸಿದೆನು 


೧೧ 

ಅ೦ಗವಿಕಾರ ಸಾಕೇಳಿ 

ಬಹುವಿಡಂಗದ ಪ್ರಕೃತಿಯ ಮರದೇಳಿ 

ನಿಮ್ಮ ಭಕ್ತಿಮುಕ್ತಿಯ ಲಿಂಗದ ಕೂಟವ ನೆನೆದೇಳಿ 
ನಿಮ್ಮ ಗುರುವಾಜ್ಞೆಯ 


೪ ವಚನ ಸಾವಿರ 


ನಿಮ್ಮ ವಿರಕ್ತಿ ಅರಿವಿನ ಸಾವಧಾನವನರಿದೇಳಿ ಸಾರಿದೆ 


ಎವೆ ಹಳಚಿದಡಿಲ್ಲ 
ಶುದ್ಧಸಿದ್ಧಪ್ರಸಿದ್ಧಪ್ರಸನ್ನ ಕುರುಂಗೇಶ್ವರಲಿಂಗವ ಕೂಡಬಲ್ಲಡೆ 


೪೨ 

ಅಂಗವೆ ಭೂಮಿಯಾಗಿ ಲಿಂಗವೆ ಬೆಳೆಯಾಗಿ 
ವಿಶ್ವಾಸವೆಂಬ ಬತ್ತ ಒಲಿದು ಉಂಡು 
ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವಧನದೊಡೆಯ 


೧೩ 

ಅಂಗಸಂಗದಲ್ಲಿದ್ದು ಬಂದುದನೆ ಕಂಡು 

ಹಾ(ಆ)ವು ಹಸು ಮಗುವಿನಂತೆ ಆದೆ ನೋಡವ್ವಾ 
ಕಂಗಳ ನೋಟದ ಸುಖಕ್ಕೆ ಮನವನೊಷ್ಪಿಸುವೆ 
ಪತಂಗದ ಬೆಸನಿಯಂತೆ ಆದೆ ನೋಡವ್ವಾ 
ಮದಾಳಿಯ ನಾಸಿಕದಂತೆ ಸುಳಿದು ಸುಖಬಡುವೆ 
ಮಹಾಲಿಂಗ ಗಜೇಶ್ವರಾ ನಿನ್ನ ವಿನಯ ನೋಡವ್ವಾ 


೧೪ 

ಅಂಜಿದಡೆ ಮಾಣದು 

ಅಳುಕಿದಡೆ ಮಾಣದು 
ವಜ್ರಪ೦ಜರದೊಳಗಿದ್ದಡೆ ಮಾಣದು 
ತಪ್ಪದುವೋ ಲಲಾಟಲಿಖಿತ 

ಕಕ್ಕುಲತೆಗೆ ಬಂದಡೆ ಆಗದು ನೋಡಾ 
ಧೃತಿಗೆಟ್ಟು ಮನ ಧಾತುಗೆಟ್ಟಡೆ 

ಅಪ್ಪುದು ತಪ್ಪದು ಕೂಡಲಸಂಗಮದೇವಾ 


೧೫ 


ಅಂತರಂಗ ಸನ್ನಹಿತ ಬಹಿರಂಗ ನಿಶ್ಚಿಂತವೋ 


ಅಯ್ಯ 


ತನು ತನ್ನ ಸುಖ ಮನ ಪರಮಸುಖವೋ 


ವಚನ ಸಾವಿರ 


೫ 


ಅದು ಕಾರಣ ಕಾಯ ವಾಯವೋ 
ಗುಹೇಶ್ವರ ನಿರಾಳವೋ 

ಅಯ್ಯ 

೧೬ 

ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ" 
ಈ ಉಭಯಸಂಪುಟ ಒಂದಾದ ಶರಣಂಗೆ 
ಹಿ೦ಗಿತ್ತು ತನುಸೂತಕ ಹಿಂಗಿತ್ತು ಮನಸೂತಕ 
ಕೂಡಲಚೆನ್ನಸಂಗಯ್ಯಲ್ಲಿ 

ಸಂಗವಾದುದು ಸರ್ವೇ೦ದ್ರಿಯ 


೧೭ 

ಅಂತರಂಗದ ಭಕ್ತಿ ಹಾದರಗಿತ್ತಿಯ ತೆರನಂತೆ 
ಬಹಿರಂಗದ ಭಕ್ತಿ ವೇಶಿಯ ತೆರನಂತೆ 
ಅಂತರಂಗವೂ ಇಲ್ಲ ಬಹಿರಂಗವೂ ಇಲ್ಲ 
ಶರಣನ ನಿಲವು ಬೇರೆ ಕೂಡಲಚೆನ್ನಸಂಗಾ 
ನಿಮ್ಮ ಶರಣನ ಪರಿ ಬೇರೆ 


೧೮ 

ಅಂದಂದಿನ ಮಾತ ಅಂದಂದಿಂಗೆ ಅರಿಯಬಾರದು 

ಹಿಂದೆ ಹೋದ ಯುಗಪ್ರಳಯಂಗಳ ಬಲ್ಲವರಾರಯ್ಯ 

ಮುಂದೆ ಬಪ್ಪ ಯುಗಪ್ರಳೆಯಂಗಳ ಬಲ್ಲವರಾರಯ್ಯ 
ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣನೆಂಬುವ ಬೇದಿಸಿ ನೋಡಿ 
ಅರಿವರಿನ್ನಾರಯ್ಯ 

[ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ ಬಸವಣ್ಣನೆ 
ಆದಿಯಾದನೆಂಬುದನರಿದ ಸ್ವಯಂಭುಜ್ಜಾನಿ] 
ಗುಹೇಶ್ವರಲಿಂಗದಲ್ಲಿ [ಚೆನ್ನಬಸವಣ್ಣನೊಬ್ಬನೆ) 


೧೯ 
ಅಂದಣವನೇರಿದ ಸೊಣಗನಂತೆ 
ಕಂಡಡೆ ಬಿಡದು ನೋಡಾ ತನ್ನ ಮುನ್ನಿನ ಸ್ವಭಾವವನು 


೬ ವಚನ ಸಾವಿರ 


ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು 
ಮೃಡ ನಿಮ್ಮನನುದಿನ ನೆನೆಯಲೀಯದು 
ಎನ್ನೊಡೆಯ ಕೂಡಲಸಂಗಮದೇವಾ 

ನಿಮ್ಮ ಚರಣವ ನೆನೆವಂತೆ ಕರುಣಿಸು 
ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ 


ಡಿಡಿ 

ಅಂದಿನವರು ಇಂದಿನವರು ಎ೦ಬ ಸಂದೇಹಿಗಳಿಗೆ 

ಸಂದೇಹ ಮುಂದುಗೊಂಡಿಪ್ಪುದು 

ನೋಡ 

ಅಂದೊಂದು ಪರಿ ಇಂದೊಂದು ಪರಿಯೆ 

ಗುರುಲಿಂಗಜಂಗಮ ಅಂದೊಂದು ಪರಿ ಇಂದೊಂದು ಪರಿಯೆ 
ಪಾದೋದಕ ಪ್ರಸಾದ ಅಂದೊಂದು ಪರಿ ಇಂದೊಂದು ಪರಿಯೆ 
ಶರಣಲಿಂಗಸಂಬಂಧ ಅಂದೊಂದು ಪರಿ ಇಂದೊಂದು ಪರಿಯೆ 
ಅರಿವು ಆಚರಣೆ ಅಂದೊಂದು ಪರಿ ಇಂದೊಂದು ಪರಿಯೆ 
ಸ್ಥಲಕುಳಂಗಳು ಅಂದೊಂದು ಪರಿ ಇಂದೊಂದು ಪರಿಯೆ 
ಸೌರಾಷ್ಟ್ರ ಸೋಮೇಶ್ವರಲಿಂಗವು ಅಂದೊಂದು ಪರಿ 
ಇಂದೊಂದು ಪರಿಯೆ 


೨೧ 

ಅಂದಿನವರು ನಡೆದ ದಾರಿ ಇಂದಿನವರು ನಡೆಯರು 
ಇಂದಿನವರು ನಡೆದ ದಾರಿ ಅಂದಿನವರು ಕಾಣರು 
ಅಂದಿಂದೆಂಬ ದ್ವಂದ್ವ ಭೇದವನೆಂದೆಂದು ಕಾಣೆ ನೋಡ 
ಕಪಿಲಸಿದ್ದಮಲ್ಲಿಕಾರ್ಜುನಾ 


ಸು 

ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು 
ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು 
ದರ್ಪಣದೊಳಗಣ ಪ್ರತಿಬಿಂಬದಂತೆ 
ಹಿಡಿವರಿಗಳವಲ್ಲದಿರಬೇಕು ಅಣ್ಣಾ 

ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ 
ಆರೂಢಗೆಟ್ಟಿಯೊ ಅಜಗಣ್ಣಾ 


ವಚನ ಸಾವಿರ 


ಖಡ 

ಅಂಬಿಗನು ಜಗದೊಳಗೆ ಇಂಬಿಲೋಲಾಡುವನು 

ತುಂಬಿದ ಸಾಗರದೊಳಗೆ ನೋಡಯ್ಯ 

ನಿಂದ ದೋಣಿಯನೇರಿದಂದಿನ ಹುಟ್ಟ 
ಕಂಡವರಂದವನರಿದಾತ ತೊಳಸುತ್ತಿದ್ದನು 
ಛಂದಗೆಟ್ಟವರೆಲ್ಲಾ ಬಂದೇರಿ ದೋಣಿಯನು 

ಶಿವನೊಂದೆ ಠಾವಿಗೊಯ್ದಿಳುಹುವೆನೆಂದನಂಬಿಗ ಚೌಡಯ್ಯ 


೨ 

ಅಂಬಿನ ಹಿಳಿಕಿನಲ್ಲಿ ಕಟ್ಟಿದ ವಿಹ೦ಗನ ಗರಿಯಂತೆ 
ತಾಗುವ ಮೊನೆಗಾಧಾರವಾಗಿ 

ದೂರ ಎಯಿದುವುದಕೆ ಸಾಗಿಸುವ ಗುಣ ತಾನಾಗಿ 
ಕ್ರೀ ಅರಿವಿನ ಭೇದದ ನೆರಿಗೆಯ ಕಾಬನ್ನಕ್ಕ 

ಅರಿವು ಕುರುಹು ಎರಡು ಬೇಕೆಂದನಂಬಿಗ ಚೌಡಯ್ಯ 


೨೫ 

ಅಂಬುವಿಲ್ಲದಿರ್ದಡೆ ಅಂಬುಜವನಾರು ಬಲ್ಲರು 
ನೀರಿಲ್ಲದಿರ್ದಡೆ ಹಾಲನಾರು ಬಲ್ಲರು 
ನಾನಿಲ್ಲದಿರ್ದಡೆ ನಿನ್ನನಾರು ಬಲ್ಲರು 

ನಿನಗೆ ನಾ ನನಗೆ ನೀ 

ನಿನಗೂ ನನಗೂ ಬೇರೊಂದು ನಿಜವುಂಟಿ 
ನಿಃಕಳಂಕ ಮಲ್ಲಿಕಾರ್ಜುನಾ 


೨೬ 

ಅಕಟಕಟಾ ಶಿವ ನಿನಗಿನಿತು ಕರುಣವಿಲ್ಲ 
ಅಕಟಕಟಾ ಶಿವ ನಿನಗಿನಿತು ಮರುಕವಿಲ್ಲ 
ಏಕೆ ಹುಟ್ಟಿಸಿದೆ 

ಇಹಲೋಕ ದುಃಖಿಯ ಪರಲೋಕದೂರನ 
ಏಕೆ ಹುಟ್ಟಿಸಿದೆ 

ಕೂಡಲಸಂಗಮದೇವಾ ಕೇಳಯ್ಯಾ 
ಎನಗಾಗಿ ಮತ್ತೊಂದು ತರುಮರನಿಲ್ಲವೆ 


೮ ವಚನ ಸಾವಿರ 


ಇಲ್ಲೆ 

ಅಕ್ಕ ಕೇಳೌ ಅಕ್ಕಯ್ಯಾ 

ನಾನೊಂದು ಕನಸ ಕಂಡೆ 

ಅಕ್ಕಿ ಅಡಕೆ ಓಲೆ ತೆಂಗಿನ ಕಾಯಿ ಕಂಡೆ 

ಚಿಕ್ಕ ಚಿಕ್ಕ ಕೆಂಜೆಡೆಗಳ ಸುಲಿಪಲ್ಲ ಗೊರವನು 
ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವಾ 

ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈವಿಡಿದೆನು 
ಚೆನ್ನಮಲ್ಲಿಕಾರ್ಜುನನ ಕಂಡು ಕಣ್ಣೆರೆದೆನು 


೨೮ 

ಅಕ್ಕಟಕ್ಕಟಾ ಸಂಸಾರದ ಹಗರಣ ಬಂದಾಡಿತ್ತಲ್ಲಾ 
ಅಪ್ಪಾ ಬೊಪ್ಪಾ ಎಂಬ ಚೋಹವು 

ಅದು ಮೊಟ್ಟಮೊದಲಲ್ಲಿ ಬಂದಾಡಿತ್ತು 
ತುಪ್ಪುಳು ತೊಡೆದಂತೆ ಮೀಸೆಯ ಚೋಹವು 
ಅದು ನಟ್ಟನಡುವೆ ಬಂದಾಡಿತ್ತು 

ಮುಪ್ಪು ಮುಪ್ಪು ಎಂಬ ಚೋಹವು 

ಅದು ಕಟ್ಟಕಡೆಯಲಿ ಬಂದಾಡಿತ್ತು 

ನಿಮ್ಮ ನೋಟವು ತೀರಲೊಡನೆ 

ಜಗದಾಟವು ತೀರಿತ್ತು ಕಾಣಾ , 
ಚೆನ್ನಮಲ್ಲಿಕಾರ್ಜುನಾ 


ನ್‌ 

ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ 
ಗುರುಹಿರಿಯರು ತೋರಿದ ಉಪದೇಶದಿಂದ 
ವಾಗದ್ವೈತವ ಕಲಿತು ವಾದಿಪರಲ್ಲದೆ 
ಆಗುಹೋಗೆಂಬುದನರಿಯರು 

ಭಕ್ತಿಯನರಿಯರು ಮುಕ್ತಿಯನರಿಯರು ಯುಕಿಯನರಿಯರು 
ಮತ್ತೂ ವಾದಿಗೆಳಸುವರು ಸ 

ಹೋದರು ಗುಹೇಶ್ವರ ಸಲೆ ಕೊಂಡ ಮಾರಿಂಗೆ 


ವಚನ ಸಾವಿರ 


೩೦ 

ಅಗಲಲಿಲ್ಲದ ನಲ್ಲನನಗಲಿ ನೆರೆದೆಹೆನೆಂಬ 
ಕಾಮಿನಿಯರ ಭಂಗವ 

ನೋಡಾ 

ಆ ನಮ್ಮ ನಲ್ಲನ ಅನುವಿನೊಳಿರ್ದು 
ನೆರೆದೆಹೆನೆಂಬ ಭರವೆನಗವ್ವಾ 
ಮಹಾಲಿಂಗ ಗಜೇಶ್ವರದೇವರನಗಲುವಡೆ 
ನಾನೇನು ಕಲ್ಲುಮನದವಳೆ ಅವ್ವಾ 


೩೧ 

ಅಗಲಿದ ನಲ್ಲನ ಕನಸಿನಲಪ್ಪಿ ಸುಖಿಯಾದಿರವ್ವಾ 
ಕಂಡ ಕನಸು ದಿಟವಾದಡೆ ಅವ ನಮ್ಮ ನಲ್ಲನವ್ವಾ 
ಮನಸುಳ್ಳವರು ನೀವು ಪುಣ್ಯಗೈದಿರವ್ವಾ 
ಮಹಾಲಿಂಗ ಗಜೇಶ್ವರನನಗಲಿದಡೆ ನಿದ್ರೆಯೆಮಗಿಲ್ಲ 
ಕನಸಿನ್ನೆಲ್ಲಿ ಬಹುದವ್ವಾ 


2೬3 

ಅಗ್ಭವಣಿಗಡಿವಜ್ಜೆಯುಂಟೆ 

ವಾಯುವ ಹಿಡಿದು ಬಂಧಿಸಬಹುದೆ 

ಅನಲಂಗೆ ತಾಳು ತುದಿ ಸುಡುವುದಕ್ಕೆ ಬೇರೆ ಭಿನ್ನವುಂಟಿ 
ಸುಗಂಧಕ್ಕೆ ಬುಡ ತುದಿಯಿಲ್ಲ 
ಅರ್ಕೇಶ್ವರಲಿಂಗವನರಿದುದಕ್ಕೆ ಎಲ್ಲಿಯೂ ತಾನೆ 


೩೩ 

ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು 

ವಾಯು ಸುಳಿವುದಲ್ಲದೆ ಸುಡಲರಿಯದು 

ಆ ಆಗ್ನಿ ವಾಯುವ ಕೂಡಿದಲ್ಲದೆ ಅಡಿಯಿಡಲರಿಯದು 

ಈ ಪರಿಯಂತೆ ನರರರಿವರೆ ಕ್ರಿಯಾಜ್ಞಾನಭೇದವ ರಾಮನಾಥ 


೩೪ 
ಅಗ್ನಿಗೆ ತಂಪುಂಟೆ ವಿಷಕ್ಕೆ ರುಚಿಯುಂಟೆ ಹೇಳಾ 
ಕಂಗಳಿಗೆ ಮರೆಯುಂಟೆ ಹೇಳ್ಳೈ ಲಿಂಗವೆ 


೧೦ ವಚನ ಸಾವಿರ 


ದಾಳಿಕಾರಂಗೆ ಧರ್ಮವುಂಟೆ 
ಕಂಗಳಿಗೆ ಕರುಳುಂಟೆ ಗುಹೇಶ್ವರ 
ನಿಮ್ಮ ಶರಣರು ಮೂರುಲೋಕವರಿಯೆ ನಿಶ್ಚಿತರಯ್ಯ 


೩೫ 

ಅಘಟಿತ ಘಟಿತನ ಒಲವಿನ ಶಿಶು 

ಕಟ್ಟಿದೆನು ಜಗಕ್ಕೆ ಬಿರಿದನು 

ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರಂಗಳಿಗೆ 
ಇಕ್ಕಿದೆನು ಕಾಲಲಿ ತೊಡರನು 

ಗುರುಕೃಪೆಯೆಂಬ ತಿಗುರನಿಕ್ಕಿ 

ಮಹಾಶರಣೆಂಬ ತಿಲಕವನಿಕ್ಕಿ 

ನಿನ್ನ ಕೊಲುವೆ ಗೆಲುವೆ ಶಿವಶರಣೆಂಬ ಅಲಗ ಕೊಂಡು 
ಬಿಡು ಬಿಡು ಕರ್ಮವೆ 

ನಿನ್ನ ಕೊಲ್ಲದೆ ಮಾಣೆನು 

ಕೆಡಹಿಸಿಕೊಳ್ಳದೆನ್ನ ನುಡಿಯ 

ಕೇಳಾ 

ಕೆಡದ ಶಿವಶರಣೆಂಬ ಅಲಗನೆ ಕೊಂಡು 

ನಿನ್ನ ಕೊಲುವೆ ಗೆಲುವೆ ನಾನು 

ಬ್ರಹ್ಮಪಾಶವೆಂಬ ಕಳನನೆ ಸವರಿ 

ಎಷ್ಟು ಮಾಯೆಯೆಂಬ ಎಡೆಗೋಲನೆ ನೂಕಿ 
ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನಯ್ಯ 

ತಲೆದೂಗಲಿ ಕಾದುವೆನು ನಾನು 


೩೬ 

ಅಜಕೋಟಿ ಕಲ್ಪ ವರುಷದವರೆಲ್ಲರು ಹಿರಿಯರೆ 
ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರು ಹಿರಿಯರೆ 
ನಡುಮುರಿದು ಗುಡುಗೂರಿ 

ತಲೆ ನಡುಗಿ ನೆರೆತೆರೆ ಹೆಚ್ಚಿ 

ಧೃತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತನಾಡುವ 
ಅಜ್ಜಾನಿಗಳೆಲ್ಲರು ಹಿರಿಯರೆ 

ಅನುವನರಿದು ಘನವ ಬೆರಸಿ 


[4 


ವಚನ ಸಾವಿರ 


೧೧ 


೨ 


ಹಿರಿದು ಕಿರಿದೆಂಬ ಭೇದವ ಮರೆದು 
ಕೂಡಲಚೆನ್ನಸಂಗಯ್ಯನಲ್ಲಿ ಚಿರನಿ ಬೇರಿಲ್ಲದಿಪ್ಪ ಹರಿಯತನ 
[ನಮ್ಮ ಮಹಾದೇವಿಯಕ್ಕಂಗಾಯಿತ್ತು] 


೩೭ 

ಅಜ್ಞಾನವೆಂಬ ತೊಟ್ಟಿಲೊಳಗೆ 
ಜ್ಞಾನವೆಂಬ ಶಿಶುವ ಮಲಗಿಸಿ 

ಸಕಲ ವೇದಶಾಸ್ತವೆಂಬ ನೇಣಕಟ್ಟಿ 
ಹಿಡಿದು ತೂಗಿ ಜೋಗುಳವಾಡುತ್ತಿದಾಳೆ 
ಭ್ರಾಂತಿಯೆ೦ಂಬ ತಾಯಿ 

ತೊಟ್ಟಿಲು ಮುರಿದು ನೇಣು ಹರಿದು 
ಜೋಗುಳ ನಿಂದಲ್ಲದೆ 

ಗುಹೇಶ್ವರನೆಂಬ ಲಿಂಗವ ಕಾಣಬಾರದು 


೩೮ 

ಅಟ್ಟಡವಿಯಲ್ಲಿ ಬಿಟ್ಟುಹೋದಿರಿ ಬಸವಯ್ಯಾ 
ನಟ್ಟನಡುಗ್ರಾಮವ ಕೆಡಿಸಿಹೋದಿರಿ ಬಸವಯ್ಯಾ 
ಹುಟ್ಟಿಲ್ಲದ ಬಂಜೆಗೆ ಮಕ್ಕಳಕೊಟ್ಟರಿ ಬಸವಯ್ಯಾ 

ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯಾ 
ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮನಯ್ಯಾ ಬಸವಯ್ಯಾ 


೩೯" 

ಅಟ್ಟದ ಮೇಲೆ ಹರಿದಾಡುವ ಇಲಿ 
ಕಾದಿರ್ದ ಬೆಕ್ಕ ತಪ್ಪಿಸಿ 

ಬೆಕ್ಕಿನ ಕಣ್ಣೊಳಡಗಿತ್ತು 

ಕಣ್ಣೂ ಇಲಿಯೂ ಕೂಡಿ ಗುಹೇಶ್ವರಲಿಂಗವ 
ಕಂಡುದಿಲ್ಲಾ 


೪೦ 
ಅಟ್ಟಿ ಹಾವುತಲೊಮ್ಮೆ ಹೋಗಿ 
ನಿಲುತಲೊಮ್ಮೆ ಬೀಗಿ 


ವಚನ ಸಾವಿರ 


ನಗುತಲೊಮ್ಮೆ ಮರುಳಿನಂತೆ ಮಂಕಿನಂತೆ ದೆಸೆದೆಸೆಯ ನೋಡುತ್ತ 
ಅಂಗಡಿ ರಾಜಬೀದಿಯ ಶೃ೦ಗಾರಂಗಳ ನಲಿನಲಿದು ನೋಡುತ್ತ 
ಇತ್ತರದ ಭದ್ರದ ಮೇಲೆ ನಾಟ್ಯವನಾ ಡುವವರ ನೋಡಿ ನಗುತ್ತ 
ನೋಡುವ ಗಾವಳಿಯ ಜನರನಟ್ಟಿ ಹೊಯಿವಂತೆ ಹರಿವುತ್ತ 
ಗುದಿಯಿಕ್ಕಿದಂತೆ ನಿಂದಿರೆ ಬೀಳುತ್ತ 

ನಾಟ್ಯವನಾಡುವವವರಿಗೆ ಇದಿರಾಗಿ ತಾ ಮರಳಿಯಾಡುತ್ತ 
ಹಾಡುತ್ತ ಬೈವುತ್ತ ಕೆರಳಿ ನುಡಿವುತ್ತ 

ವಾದ್ಯ 'ಮೇಳಾಪವ ಕಂಡು ಆಳಿಗೊಂಡು ನಗುತ್ತ 

ಹಸ್ತವನಾಡಿಸಿ ಗತಿಯ ಮಚ್ಚರಿಸಿ ಕೈಯೊಡನೆ 
ಮರುಳಾಟವನಾಡುತ್ತ 

ಮೆಲ್ಲಮೆಲ್ಲನೆ ನಿಂದು ನೋಡಿ ನಡೆವುತ್ತ 

ಎಂದಿನ ಸುಳುಹಿನೊಳಗಲ್ಲದ ಸುಳುಹು ಬಸವಣ್ಣ ನಿಮ್ಮಾಣೆ 
ಸೊಡ್ಡಳನಾಗದೆ ಮಾಣನು 


೪೧ 

ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ 

ಪತ್ಯಕ್ಷವಾದ ಪರಮೇಶ ಶರನ ಕಂಡು 

ನತ್ರಲೇಕಯ್ಯಾ ಕಯ್‌ ತಿತ್ತಿಯ ಹೊತ್ತಾಡುವನ ಮುಂದೆ 
ನಿನ್ನ ಭಕ್ತರ ಕಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು 

ನೀ ಹೊತ್ತ ಬಹುರೂಪಗದಿ] ತಪ್ಪದೆ 

ಜತಬೆಟ್ಟದ ಮೇಲಕ್ಕೆ ಹೋಗು 

ನಿನ್ನ ಭಕ್ತರ ಮುಕ್ತಿಯ ಮಾಡು 

ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೆ ಬದುಕು 


ಡಿ 

ಅಡವಿಗೆ ಹೋಗಿ ಏವೆನು 

ಮನದ ರಜ ತಮ ಬಿಡದು 

ಆಡ ಕಾವನ ತೋರಿ 

ಗಿಡುವ ಕಡಿವನ ಬಡಿದೆ 

ಆಶ್ರಮವ ಕೆಡಿಸಿತ್ತಲ್ಲಾ 

ಸಕಳೇಶ್ವರದೇವಾ 

ನಿನ್ನ ಮಾಯ ಎತ್ತಹೋದಡೂ ಬೆನ್ನಬಿಡದು 


ವಚನ ಸಾವಿರ 


೧೩ 


೪೩ 

ಅಡವಿಯಲ್ಲಿ ತಡೆಗಡಿದ ಪಶುವಿನಂತಾದೆವಾವೆಲ್ಲ 
ಅಯ್ಯಾ ್ಜ 

ಅಕ್ಕಟಾ ಒಡೆಯರಿಲ್ಲದ ಅನಾಥರಾದೆವಾವೆಲ್ಲ 

ಅಯ್ಯಾ 

ಅಕ್ಕಟಾ ನಮಗಿನ್ನು ದಿಕ್ಕಾರು ದೆಸೆಯಾರು 

ಅಕ್ಕಟಾ ನಮಗಿನ್ನು ಒಡೆಯರಾರು ಹೇಳಾ ತಂದೆ 
ಅಯ್ಯಾ ಶ್ರೀಮಲ್ಲಿನಾಥಲಿಂಗಾ ಅವಧರಿಸು ಎನ್ನ ಬಿನ್ನಹವ 
ಗಣಾಚಾರಕ್ಕೆ ಬುದ್ಧಿಗಲಿಸುವುದೆನ್ನ ತಂದೆ 


ಆ 

ಅತ್ತಲಿತ್ರ ಹೋಗದಂತೆ ಹೆಳವನ ಮಾಡಯ್ಯಾ ತಂದೆ 

ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯಾ ತಂದೆ 
ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯಾ ತಂದೆ 
ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆಳಸದಂತೆ 
ಇರಿಸು ಕೂಡಲಸಂಗಮದೇವಾ 


೪೪% 

ಅತ್ತೆ ಮಾಯೆ ಮಾವ ಸಂಸಾರಿ 

ಮೂವರು ಮೈದುನರು ಹುಲಿಯಂತವದಿರು 

ನಾಲ್ವರು ನಗೆವೆಣ್ಣು ಕೇಳು ಕೆಳದಿ 

ಐವರು ಭಾವದಿರನೊಯ್ದ ದೈವವಿಲ್ಲ 

ಆರು ಪ್ರಜೆಯತ್ತಿಗೆಯರ ಮೀರಲಾರೆನು 

ತಾಯೆ ಹೇಳುವಡೆ ಏಳು ಪ್ರಜೆ ತೊತ್ತಿರ ಕಾಹು 

ಕರ್ಮವೆಂಬ ಗಂಡನ ಬಾಯ ಟೊಣೆದು 

ಹಾದರವನಾಡುವೆನು ಹರನಕೊಡೆ 

ಸಾಚಾ ಸಮಯ ಪಸಾದದಿಂದ 
ಅನುಭಾವವ ಕಲಿತೆನು ಶಿವನೊಡನೆ 

ಕರಚೆಲುವ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನೆಂಬ 

ಸಜ್ಜನದ ಗಂಡನ ಮಾಡಿಕೊಂಡೆ 


೪೬ 

ಅದು ಬೇಕು ಇದು ಬೇಕುಯೆಂಬರು 
ಎದೆಗುದಿಹ ಬೇಡ 

ಸುದೈವನಾದಡೆ ಸಾಕು 

ಪಡಿಪದಾರ್ಥ ತಾನಿದ್ದೆಡೆಗೆ ಬಹುದು 

ನಿಧಿ ನಿಕ್ಷೇಪಗಳಿದ್ದೆಡೆಗೆ ಬಹವಯ್ಯಾ 
ಹೃದಯಶುದ್ಧನಾಗಿ ಸಕಳೇಶ್ವರಾ ಶರಣೆಂದಡೆ 
ನಿಜಪದವನೀವ 


೪೭ 

ಅದ್ವೈತವ ನೆಲೆಗೊಳಿಸಿ ಎರಡಳಿದೆನೆಂಬವರು 

ಶಿಶುಕಂಡ ಕನಸಿನಂತಿರಬೇಕಲ್ಲದೆ 

ನುಡಿದು ಹೇಳುವನ್ನಕ್ಕರ ಭಿನ್ನವಲ್ಲದೇನು 

ಹೇಳಾ 

ಅರಿವರತು ಮರಹು ನಪ್ಪವಾಗಿ ಗುರುವ ತೋರಿದೆನೆಂಬರು 
ಇದಿರಿಂಗೆ ಕರುಳಕಲೆಯನರುಹುವ ಪರಿಯೆಂತು 

ಹೇಳಾ 

ಮನದ ಕೊನೆಯ ಮೊನೆಯ ಮೇಲಣ ಅರಿವಿನ ಕಣ್ಣಮುಂದೆ 
ಸ್ಹಯಂಪ್ರಕಾಶ ತೋರುತ್ತಿದ್ದಡೆ ತಾನಾಗಬಲ್ಲನೆ 

ನೆರೆಯರಿತು ಮರೆಯಬಲ್ಲಡೆ 

ಎನ್ನ ಅಜಗಣ್ಣನಂತೆ ಶಬ್ದಮುಗ್ಧನಾಗಿರಬೇಕಲ್ಲದೆ 
ಶಬ್ದಸಂದಣೆಯ ಮಾತು ಸಯವಲ್ಲ ನೋಡಯ್ಯಾ 


೪೮ 

ಅನವರತ ಮಾಡಿಹೆನೆಂದು ಉಪ್ಪರ ಗುಡಿಯ ಕಟ್ಟಿ ಮಾಡುವ 
ಭಕ್ತನ ಮನೆಯದು ಲಂದಣಗಿತ್ತಿಯ ಮನೆ ` 
ಸರ್ವಜೀವದಯಾಪಾರಿಯೆಂದು ಭೂತದೇಹಕಿಕ್ಕುವನ ಮನೆ 
ಸಯಿದಾನದ ಕೇಡು 

ಸೂಳೆಯ ಮಗ ಮಾಳವ ಮಾಡಿದಡೆ 

ತಾಯ ಹೆಸರಾಯಿತ್ತಲ್ಲದೆ 

ತಂದೆಯ ಹೆಸರಿಲ್ಲ ಕೂಡಲಸಂಗಮದೇವಾ 


ವಚನ ಸಾವಿರ 


೧೫ 


OE 


ಲಳ” 

ಅನೆಭಾವ ಅನುಭಾವವೆಂದೆಂಬಿರಿ 
ಅನುಭಾವವೆಂಬುದು ನೆಲದ ಮರೆಯ ನಿಧಾನ ಕಾಣಿ ಭೋ 
ಅನುಭಾವವೆಂಬುದು ಶಿಶು ಕಂಡ ಕನಸು ಕಾಣಿ ಭೋ 
ಅಂತರಂಗದ ಶುದ್ದಿ ಕಾಣಿ ಭೋ 
ಅನುಭಾವವೆಂಬುದು ರಚ್ಚೆಯ ಮಾತೆ 
ಅನುಭಾವವೆಂಬುದು ಸಂತೆಯ ಸುದ್ದಿಯೆ 
ಅನುಭಾವವೆಂಬುದೇನು ಬೀದಿಯ ಪಸರವೆ 

ಏನೆಂಬೆ ಹೇಳಾ ಮಹಾಘನವನು 

ಆನೆಯ ಮಾನದೊಳಗಿಕ್ಕಿದರಡಗುವುದೆ 
ದರ್ಪಣದೊಳಗಡಗುವುದಲ್ಲದೆ 

ಕಂಡ ಕಂಡಲ್ಲಿ ಗೋಷ್ಟಿ 

ನಿಂದ ನಿಂದಲ್ಲಿ ಅನುಭಾವ 

ಬಂದ ಬಂದಲ್ಲಿ ಪ್ರಸಂಗವ ಮಾಡುವ 

ಪಾತಕರ ತೋರದಿರಯ್ಯಾ 
ಕೂಡಲಚೆನ್ನಸಂಗಮದೇವ 


೫೬1.1 

ಅನೇಕ ತರದ ಯೋನಿಮುಖಂಗಳ ಪೊಕ್ಕು 
ನೀರ್ಗುಡಿಯಲು ಪೋದಡೆ 

ಸುಡು ಪೋಗೆಂದು ನೂಂಕಿತ್ತೆ ಜಲ 
ಅದರಂತಿರಬೇಡ ಹಿರಿಯರ ಮನ 
ಮನವಿಚ್ಛಂದವಾಗದೊಂದೆಯಂದದಲಿಪ್ಪಂತಪ್ಪಾ 
ನಿಮ್ಮದೊಂದು ಸಮತಾಗುಣವೆನ್ನನೆಂದು ಬ೦ದು ಪೊದ್ದಿರ್ದುದು 
ಹೇಳಾ ಕಪಿಲಸಿದ್ಧಮಲ್ಲಿಕಾರ್ಜುನಾ 


೫೧ 

ಅನೇಕ ಪರಿಯ ಭಕ್ತಿಯ ವೇಷವನಳವಡಿಸಿಕೊಂಡು 
ಮನೆಮನೆದಪ್ಪದೆ ತಿರುಗುವೆನು 

ಅವರ ಇಚ್ಛಿಗೆ ಅನುಮಾನವಿಡಿದು ನುಡಿವೆನು 
ಅವರ ಮನಧರ್ಮವನರಿಯದೆ ನುಡಿದೆನಾದಡೆ 


ವಚನ ಸಾವಿರ 


ಅನೇಕ ಪರಿಯಲ್ಲಿ ಭಂಗಬಡುವೆನು 

ದಿಟದ ಭಕುತನಂತೆ 

ಪುರಾತನ ವಚನಂಗಳ ಉದರ ನಿಮಿತ್ತವಾಗಿ ಬಳಸುವೆನು 
ಕಡು ಪಾಪಿಗಿನ್ನೇನು ಹದನಯ್ಯ 

ಬಸವಪ್ರಿಯ ಕೂಡಲಚೆನ್ನ ಸಂಗಮದೇವಾ 


೫೨ 

ಅನ್ನವ ನೀಡುವವರಿಂಗೆ ಧಾನ್ಯವೆಸೆವ ಲೋಕ 
ಅರ್ಥವ ಕೊಡುವವರಿಂಗೆ ಪಾಷಾಣವೆಸೆವ ಲೋಕ 
ಹೆಣ್ಣು ಹೊನ್ನು ಮಣ್ಣು ಮೂರನೂ 

ಕಣ್ಣಿನಲಿ ನೋಡಿ ಕಿವಿಯಲಿ ಕೇಳಿ 

ಕೈಯಲಿ ಮುಟ್ಟಿ ಮಾಡುವ ಭಕ್ತಿ 

ಸಣ್ಣವರ ಸಮಾರಾಧನೆಯಾಯಿತ್ತು 
ತನ್ನನಿತ್ತು ತುಪ್ಲಿವಡೆವರನೆನಗೆ ತೋರಾ 
ಶ್ರೀಗಿರಿ ಚೆನ್ನಮಲ್ಲಿಕಾರ್ಜುನಾ 

೫೩ 

ಅನ್ನವನಿಕ್ಕಿದಡೇನು ಪುಣ್ಯವಹುದು 

ವಸ್ತ್ರವ ಕೊಟ್ಟಡೇನು ಧರ್ಮವಹುದು 
ಹಣವ ಕೊಟ್ಟಡೇನು ಕೀರ್ತಿಯಹುದು 
ತ್ರಿಕರಣ ಶುದ್ಧವಾದಡೇನು ಮುಕ್ತಿಯಹುದು 
ಕೂಡಲಚೆನ್ನಸಂಗಯ್ಯನನಲ್ಲಿ 


೫೪ 

ಅಪರಿಮಿತದ ಕತ್ತಲೆಯೊಳಗೆ 

ವಿಪರೀತದ ಬೆಳಗನಿಕ್ಕಿದವರಾರೋ 

ಬೆಳಗೂ ಅದೆ ಕತ್ತಲೆಯೂ ಅದೆ 

ಇದೇನು ಚೋದ್ಯವೋ ಒಂದಕ್ಕೊಂದಂಜದು 
ಆನೆಯೂ ಸಿಂಹವೂ ಒಂದಾಗಿ ಉಂಬುದ ಕಂಡು 
ಬೆರಗಾದೆನು ಕಾಣಾ ಗುಹೇಶ್ವರ 


ವಚನ ಸಾವಿರ 


ಈ 


೧೮ 


೫೫ 

ಅಪಾರ ಘನಗಂಭೀರದ ಅಂಬುಧಿಯಲ್ಲಿ 
ತಾರಾಪಥವಂ ನೋಡಿ ನಡೆಯೆ 
ಭೈತ್ರದಿಂದ ದ್ವೀಪ ದ್ವೀಪಾ೦ತರಕ್ಕೆ 

ಸಕಲ ಪದಾರ್ಥವನೆಯ್ದಿಸುವುದು 

ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯನ 
ಸಮೀಪ ತೂರ್ಯಸಂಭಾಷಣೆಯನರಿದಡೆ 
ಮುನ್ನಿನಲ್ಲಿಗೆಯ್ದಿಸುವುದು 


BA) ೫೫೬.) 
ಮತಾ ಶಪಚಯ್ಮನ ಸನಿದಿಯಿಂದ 

ತ್‌ ತ್ರ ಬಿ ಮ್‌ 
ಭಕ್ತಿಯ ಸದ್ದುಣವ ನಾನು ಅರಿವೆನಯ್ಯಾ 
ಕಷ್ಟಜಾತಿ ಜನ್ಮದಲಿ ಜನಿಯಿಸಿದೆ 


ಎನಗಿದು ವಿಧಿಯೆ ಕೂಡಲಸಂಗಮದೇವಾ 


ಈ 


ಅಪಿನ ಸೋಂಕಿನ ಸುಖವನಗಲುವ ಮನಕ್ಕಿಂದ 
ಬ೦ಜೆಯಾಗಿಪ್ಪುದು ಕರಸುಖ ನೋಡವ್ವಾ 
ಕಂಗಳ ನೋಟ ಮನಕ್ಕೆ ಸೈರಿಸದು 
ಎಣೆಗೊಂಡು ಬಡವಾದ ಪರಿಯ ನೋಡವ್ವಾ 
ತುಪ್ಪುಳನಿಕ್ಕಿದ ಹಂಸೆಯಂತಾದೆನವ್ವಾ 
ಮಹಾಲಿಂಗ ಗಜೇಶ್ವರನುಳಿದಡೆ 


ವಚನ ಸಾವಿರ 


ಬೆಳಗು ಬೆಳಗನೊಳಕೊಂಡಂತೆ 
ತಾನೆಂಬುದೇನೂ ಕುರುಹುದೋರದೆ 
ಮನಸಂದಿತ್ತು ಮಾರೇಶ್ವರಾ 


೬೦ 
ಅಪ್ಪು ತುಂಬಿದ ಕುಂಭದಲ್ಲಿ ಕಿಚ್ಚು ಹಾಕಿ 
ಕಟಿಗೆ ಯನಿಕ್ಕಿ ಉರುಹಲಿಕ್ಕೆ ಆ ಅಪು. ವ ಸುಟ್ಟುದುಂಟೆ ಕಿಚ್ಚು 


kA: ತಪ್ಪಲಿನಲ್ಲಿ ಕಟ್ಟಿಗೆಯನಿಕ್ಕ ಉರುಹಲಿಕ್ಕೆ 
ಕುಂಭದ ಲೆಪ್ಪದ ಮರೆಯಲ್ಲಿ ಅಪ್ಪುವ ದು 
ಇದು ಕಾರಣ ಕ್ರೀಯ ಮರೆಯಲ್ಲಿರ್ದ 
ಶಿಲೆಯ ಮರೆಯಲ್ಲಿರ್ದ ನೆಲೆ ವಸುವ 
ದ ಒಲವರದಿಂದ ಅರಿಯಬೇಕು 
ಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿವಲ್ಲಿ 


ನೀಕ್ರೇ 


ಅಪ್ಪುವಿನ ಶಿಲೆಯ ಉಳಿಯ ಮೊನೆಯಲ್ಲಿ ಚಿತ್ರಿಸಬಹುದೇ 
ಅರಗಿನ ಘಟವ ಉರಿಯ ಮೊನೆಯಲ್ಲಿ ಅಕ್ಷರವ ಬರೆಯಬಹುದೆ 
ಮೃತ್ತಿಕೆಯ ಹರುಗೋಲನೇರಿ ನದಿಯ ತಪ್ಪಲಿಗೆ ಹೋಗಬಹುದೆ 
ನಿಜನಿಶ್ಚಯವನರಿಯದವನ ವಾಚಾರಚನೆ ಇಷ್ಟಲ್ಲದಿಲ್ಲ 
ಿಜತ್ತವನರಿದವನ ವಾಚಾರಚನೆಯ ಕುರುಹೆಂತುಟೆಂದಡೆ 
ಶಿಲೆಯೊಳಗಣ ಸುರಭಿಯಂತೆ 


ಪ್ರಳಯದೊಳಗಾದ ನಿಜನಿವಾಸದಂತೆ 


ಇಂತೀ aces pe ತೇರ ಕೂಗಿಂಗೆ ಹೊರಗು 
ಮಹಾಮಹಿಮ ಮಾರೇಶ್ತರಾ 


[3 


ವಚನ ಸಾವಿರ 


WE 


ರಿ 


೬) 

ಅಯ್ಯಾ ಎನ್ನ ನಾ ಸಂತೈಸಿ ಸಂತೈಸಲಾರೆನು 
ಆಹಾ ಅಯ್ಯಾ ನಿನ್ನ ಕೂಟದ ಸವಿಗಳ ನೆನೆನೆನೆದು 
ಬೇಯದ ಬೇಗೆಯ ನೋಡಯ್ಯಾ 

ಅಯ್ಯಾ ಎನಗಂತಿಂತೆಂದು ಹೇಳುವ ನಲ್ಲ 

ಮರೆಗೆ ಮರೆಯದ ಕಿಚ್ಚನಿಕ್ಕಿ ಹೋದೆಯಲ್ಲಾ 

ಎನ್ನ ಕಪಿಲಸಿದ್ಧಮಲ್ಲೇಶ್ವರಯ್ಯಾ 


ಓಡಿ 

ಅಯ್ಯಾ ಅಯ್ಯಾ ಎಂದು ಕರೆವುತ್ತಲಿದ್ದೇನೆ 
ಅಯ್ಯಾ ಅಯ್ಯಾ ಎಂದು ಒರಲುತ್ತಲಿದ್ದೇನೆ 
ಓ ಎನ್ನಲಾಗದೆ ಅಯ್ಯಾ ಆಗಳೂ 

ನಿಮ್ಮ ಕರೆವುತ್ತಲಿದ್ದೇನೆ ಮೋನವೇ 
ಕೂಡಲಸಂಗಮದೇವಾ 


೬೪ 

ಅಯ್ಯಾ ಎನ್ನ ಹಲ್ಲ ಮರೆಯಲ್ಲಿಪ್ಪ ಬೆಲ್ಲವ ಕಂಡು 
ಎಲ್ಲರೂ ಮೆಲಬಂದರು 

ಬೆಲ್ಲಗಳಿದ್ದಡೆ ನಿಲಲೀಸದೆ ಎನ್ನ ಕಾಡುತ್ತಿದಾರೆಯೆಂದು 
ಆ ಬೆಲ್ಲವನಲ್ಲಿಯೆ ನುಂಗಿದಡೆ ಹಲ್ಲು ಮುರಿದವು 
ಮೆಲಬಂದವರೆಲ್ಲ ಅಲ್ಲಿಯೆ ಬಯಲಾದರು 

ನಾ ನಿಮ್ಮಲ್ಲಿ ಕೂಡಿ ಸುಖಿಯಾದೆನಯ್ಯಾ 
ಬಸವಪ್ರಿಯ ಕೂಡಲಚೆನ್ನಸಂಗಮದೇವಾ 


೬೫ 

ಅಯ್ಯಾ ಕತ್ತಲೆಯ ಕಳೆದುಳಿದ ಸತ್ಯಶರಣರ ಪರಿಯನೇನೆಂಬೆನಯ್ಯಾ 
ಘನವನೊಳಕೊಂಡ ಮನದ ಮಹಾನುಭಾವಿಗಳ 

ಬಳಿವಿಡಿದು ಬದುಕುವೆನಯ್ಯಾ 

ಅಯ್ಯಾ ನಿನ್ನಲ್ಲಿ ನಿಂದು ಬೇರೊ೦ಂದರಿಯದ 

ಲಿಂಗಸುಖಿಗಳ ಸಂಗದಲ್ಲಿ ದಿನವ ಕಳೆಯಿಸಯ್ಯಾ 
ಚೆನ್ನಮಲ್ಲಿಕಾರ್ಜುನಾ 


ವಚನ ಸಾವಿರ 


೬೬ 

ಅಯ್ಯಾ ಗುರುವೆಂಬರ್ಚಕನು ತಂದು 

ಎನಗಿಷ್ಟವ ಕಟ್ಟಲಿಕೆ 

ಹಂಗನೂಲ ಕೊರಳಲ್ಲಿ ಹಾಕಿ ಕಟ್ಟಿಕೋ ಎಂದನು 

ಅದು ಎನಗೊಡವೆಯಲ್ಲವೆಂದು ಕಂಠವ ಹಿಡಿದು 

ಲಿಖಿತವ ಲೇಖನವ ಮಾಡಿ ಮಾಡಿ ದಣಿದು 

ಹಂಗನೂಲ ಹರಿದು ಹಾಕಿದೆನು 

ಇಷ್ಟವನಿಲ್ಲಿಯೇ ಇಟ್ಟಿನು 

ಅಯ್ಯಾ ನಾ ಹಿಡಿದ ನೀಲಕಂಠನು 

ಶಕ್ತಿ ಸಮೇತವ ಬಿಟ್ಟನು 

ಕಲ್ಯಾಣ ಹಾಳಾಯಿತ್ತು 

ಭಂಡಾರ ಸೊರೆಹೋಯಿತ್ತು 

ನಿರ್ವಚನವಾಯಿತ್ತು 

ಶಾಂತ ಸಂತೋಷಿಯಾದ ಅರಸರು ನಿರ್ಮಾಲ್ಯಕ್ಕೊಳಗಾದರು 
ಅಲೇಖ ನಾಶವಾಯಿತ್ತು ಪತ್ರ ಹರಿಯಿತ್ತು 

ನಾದ ಶೂನ್ಯವಾಯಿತ್ತು 

ಒಡೆಯ ಕಲ್ಲಾದ ಕಾರಣ ಎನ್ನೈವರು ಸ್ತ್ರೀಯರು 
ಉಳಲಾಟಗೊಂಡೇಳಲಾರದೆ ಹೋದರು ಕಾಣಾ ಕಲ್ಲಿನಾಥಾ 


ಆಚ 

ಅಯ್ಯಾ 

ನಾನಧವೆ 

ಅಯ್ಯಯ್ಯ ಕೈಯ ಕೋಲಕೊಂಬರೆ 

ಅಯ್ಯಾ 

ಎಳೆಗರುವಿನ ಎಳಗ೦ತಿಯನೆಳೆದೊಯ್ತರೆ ಭಕ್ತರು 
ಅಯ್ಯೋ ಅಯ್ಯೋ ಎನಲೊಯ್ತರೆ 
ಬಸವಣ್ಣಪ್ರಿಯ ಚೆನ್ನಸಂಗಯ್ಯಾ 


ಆ. 


ಅಯ್ಯಾ ನಾನೊಂದ ಬೇಡುವೆ ನಿಮ್ಮಲ್ಲಿ 
ಎನಗೊಂದು ಲೇಸ ಮಾಡಯ್ಯ 
ನಾರಿಯರುರದ ಗಾಳಿ ಸೋಂಕದಂತೆ 


ವಚನ ಸಾವಿರ 


೫) 


ಎನ್ನುವ ಮಂತ್ರಿಸಿ ರಕ್ಷಿಸಯ 

ದ 
ಎನಗಿನಿಸುಮಾಡಿ ಬದುಕಿಸಯ್ಯ ಎನ್ನ 
ಕಪಿಲಸಿದ್ದಮಲ್ಲಿಕಾರ್ಜುನ 


೬೯ 

ಅಯ್ಯಾ ನಿನ್ನ ಮುಟ್ಟಿ ಮುಟ್ಟದೆನ್ನ ಮನ ನೋಡಾ 
ಬಿಚ್ಚಿ ಬೀಸರವಾಯಿತ್ತೆನ್ನ ಮನ 

ಹೊಳಲ ಸುಂಕಿಗನಂತೆ ಹೊದಕುಳಿಗೊಂಡಿತ್ತೆನ್ನ ಮನ 
ಎರಡೆಂಬುದ ಮರೆದು ಬರಡಾಗದೆನ್ನ ಮನ 

ನೀನು ಆನಪ್ಪ ಪರಿಯೆಂತು ಹೇಳಾ 
ಚೆನ್ನಮಲ್ಲಿಕಾರ್ಜುನಾ 


೭.೨ 

ಅಯ್ಯಾ ನಿನ್ನಾಳಾಗಿ ಆರೆನಯ್ಯಾ ಕೆಲಬರ ಬೋಸರಿಸಲು 
ಅಯ್ಯಾ ನಿನ್ನಾಳಾಗಿ ಆರೆನಯ್ಯಾ ಕೆಲಬರ ಸ್ತುತಿಯಿಸಲು 
ಅಯ್ಯಾ ನೀ ನಿತ್ಯನೆಂದು ಮರೆವೊಕ್ಕಡೆ ಸೀಯದಂತಿಪ್ಪರೆ 
ಶಿವನೆ ನಿನ್ನ ಕಾಮ್ಯಾರ್ಥವ ಬೇಡಿ ಬಾಧೆಬಡಿಸೆ 
ನಿನಗೇನುಂಟಯ್ಯಾ ನೀನು ನಿಃಕಾಮಿ 

ಅಂಜದಿರು ಫಲಪದವ ಬೇಡೆ ನೀನಿಹ ಲೋಕ ನಿನಗಿರಲಿ 
ಕಾಡದೆ ನಿನ್ನವರೊಳಗೆ ಕೂಡಿರುವ ಪದವ ಕರುಣಿಸಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನ 


೭೪ 

ಅಯ್ಯಾ ನಿಮ್ಮ ಬರವಿಂಗೆ ಕಣ್ಣೇಟಗೊಂಡೆನು 

ಎಲೆ ಅಯ್ಯಾ ನಿಮ್ಮ ಟ್‌ ಎನ್ನ ಮನದ ಮಂಚವ ಪಚ್ಚಡಿಸಿದೆ 

ಎಲೆ ಅಯ್ಯಾ ನಿಮ್ಮ ಬರವಿಂಗೆ ಚಿತ್ರಸುಯಿದಾನಿಯಾಗಿದ್ದೇನೆ 

ಎಲೆ ಅಯ್ಯಾ ನಿಮ್ಮ ಬರವಿಂಗೆ ಸುಜ್ಞಾನದ ಸೆವಿಗೆ ಹಾಸಿ ಆಸೆಬಡುತ್ತಿದ್ದೇನೆ 
ಎಲೆ ಅಯ್ಯಾ ನೀ ಬಂದು ಅವಿರತವಿಲ್ಲದೆ ಕೂಡಿ ನಿನ್ನ ವಳೆಂದೆನಿಸಾ 


ಕಪಿ ಲಸಿದ್ದಮ ಲ್ರಿಕಾ ಕಾರ್ಜುನಯ್ಯಾ 


ವಚನ ಸಾವಿರ 


ಡಿ 
ಅಯ್ಯಾ ನಿಮ್ಮ ವಂಶಾವಳಿಯಲು ಒಬ್ಬ ತೊತ್ತಿನ ಮಗ ಹುಟ್ಟಿದ 
ಆತನ ತೊತ್ತಿನ ಮಗ ನಾ ನಾನಯ್ಯಾ 

ಬಳಿದೊತ್ತು ಬಳಗದೊತ್ತು ವಂಶದೊ 


ತ್ತು ನಾನಯಾ 
ನಿಮ್ಮ ಒಡೆತನಕ್ಕ ಕೇಡಿಲ್ಲವಾಗಿ ಎನ್ನ ತೊತ್ತುತಃ ನಕ್ಕೆ 


ಆ ೮೨ 
ಬ 
ಇ 
ul 
3 


೭೫ 

ಅಯ್ಯಾ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ 

ನೆನೆದು ಸುಖಿಯಾಗಿ ಆನು ಬದುಕಿದೆನಯ್ಯಾ 

ಅದೇನು ಕಾರಣ ತಂದೆಯೆಂದರಿದೆನಯ್ಯಾ 

ಎನ್ನ ಕಾರಣ ತಂದೆಯೆಂದರಿದೆನಯ್ಯಾ 

ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು 
ಕಣ್ಣೆರೆದೆನಯ್ಯಾ ಕೂಡಲಸಂಗಮದೇವಾ 


೭೪ 

ಅಯ್ಯಾ ನೀನು ಕೇಳಿದಡೆ ಕೇಳು ಕೇಳದಡೆ ಮಾಣು 

ಆನು ನಿನ್ನ ಹಾಡಿದಲ್ಲದೆ ಸ್ಕರಿಸಲಾರೆನಯ್ಯಾ 

ಅಯ್ಯಾ ನೀನು ನೋಡಿದಡೆ ನೋಡು ನೋಡದಡೆ ಮಾಣು 
ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನಯ್ಯಾ 
ಅಯ್ಯಾ ನೀನು ಮಚ್ಚಿದೆಡೆ ಸ ಮಚ್ಚದಡೆ ಮಾಣು 

ಆನು ನಿನ್ನನಪ್ಪಿದಲ್ಲದೆ ಸ್ಕರಿಸಲಾರೆನಯ್ಯಾ 

ಅಯ್ಯಾ ನೀನು ಒಲಿದಡೆ ಒಲಿ ಒಲಿಯದಡೆ ಮಾಣು 

ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯಾ 
ಚೆನ್ನಮಲ್ಲಿಕಾರ್ಜುನಯ್ಯಾ 

ಆನು ನಿಮ್ಮನರ್ಚಿಸಿ ಪೂಜಿಸಿ ಹರುಷ ಷದೊಳೋಲಾಡುವೆನಯ್ಯಾ 


೭೫ 

ಅಯ್ಯಾ ನೀನೆನ್ನ ಮೊರೆಯನಾಲಿಸಿದಡಾಲಿಸು 

ಆ ಚಕ್‌ ಮಾಣು 

ಅಯ್ಯಾ ನೀನೆನ್ನ ದುಃಖವ ನೋಡಿದಡೆ ನೋಡು 
ನೋಡದಿರ್ದಡೆ ಮಾಣು 


ವಚನ ಸಾವಿರ 


೨೩ 


ನಿನಗಿದು ವಿಧಿಯೆ 

ನೀನೊಲ್ಲದಡೆ ಆನೊಲಿಸುವ ಪರಿಯೆಂತಯ್ಯಾ 
ಮನವೆಳಸಿ ಮಾರುವೋಗಿ ಮರೆವೊಕ್ಕಡೆ 
ಕೊಂಬ ಪರಿಯೆಂತಯ್ಯಾ 
ಚೆನ್ನಮಲ್ಲಿಕಾರ್ಜುನಾ 


೭೬ 

ಅಯ್ಯಾ ಮರದೊಳಗಣ ಕಿಚ್ಚು ಮರನ ಸುಡುತ್ತಿದಿತ್ತಯ್ಯಾ 

ಮರ ಬೆಂದು ನಿಂದುರಿಯಿತ್ತು ಮಣ್ಣು ಜರಿದು ಬಿದಿತ್ತು 

ಉರಿ ಹೊಗೆ ನಂದಿತ್ತು ಸ್ವಯಂಪ್ರಕಾಶವಾಗಿಪ್ಪ ಉರಿ ಉಳಿಯಿತ್ತು 
ಈ ಉಂಬ ಎನ್ನ ಕರಸ್ಥಲದಲ್ಲಡಗಿತ್ತು 

ಇದ ಕಂಡು ನಾ ಬೆರಗಾಗಿ ನೋಡುತ್ತಿದೆನಯ್ಯಾ 

ಬಸವಪ್ರಿಯ ಕೂಡಲಚೆನ್ನಸಂಗಮದೇವಾ 


ಆಪಿ 

ಅರಲುಗೊಂಡ ಕೆರೆಗೆ 

ತೊರೆಬ೦ದು ಹಾಯ್ದಂತಾಯಿತ್ತು 
ಬರಲುಗೊಂಡ ಸಸಿಗೆ 

ಮಳೆ ಸುರಿದಂತಾಯಿತ್ತು ನೋಡಾ 
ಇಂದೆನಗೆ ಇಹದ ಸುಖ ಪರದ ಗತಿ 
ನಡೆದು ಬಂದಂತಾಯಿತ್ತು ನೋಡಾ 
ಎನಗೆ ಚೆನ್ನಮಲ್ಲಿಕಾರ್ಜುನಯ್ಯಾ 
ಗುರುಪಾದವ ಕಂಡು ಧನ್ಕಳಾದೆ ನೋಡಾ 


೭೮ 

ಅರಸಿನ ಭಕ್ತಿ ಅಹಂಕಾರದಲ್ಲಿ ಹೋಯಿತ್ತು 

ವೇಶಿಯ ಭಕ್ತಿ ಎಂಜಲ ತಿಂದಲ್ಲಿ ಹೋಯಿತ್ತು 
ಬ್ರಾಹ್ಮಣನ ಭಕ್ತಿ ಮುಟ್ಟುಶಟ್ಟಿನಲ್ಲಿ ಹೋಯಿತ್ತು 
ಶೀಲವಂತನ ಭಕ್ತಿ ಪ್ರಪಂಚಿನಲ್ಲಿ ಹೋಯಿತ್ತು 

ಸೆಟ್ಟಿಯ ಭಕ್ತಿ ಕುಟಿಲವ್ಯಾಪಾರದಲ್ಲಿ ಹೋಯಿತ್ತು 
ಇಂತಿವರ ಭಕ್ತಿಗೆ ಊರಿಂದ ಹೊರಗಣ ಡೊಂಬನೆ ಸಾಕ್ಷಿ 
ಕಲಿದೇವರದೇವಾ 


೨೪ ವಚನ ಸಾವಿರ 


ಡಹ 

ಅರಸು ಮುನಿದಡೆ ನಾಡೊಳಗಿರಬಾರದಯ್ಯಾ 
ಗಂಡ ಮುನಿದಡೆ ಮನೆಯೊಳಗೆ ಇರಬಾರದಯ್ಯಾ 
ಕೂಡಲಸಂಗಮದೇವಾ 

ಜ೦ಗಮ ಮುನಿದಡೆ ನಾನೆಂತು ಬದುಕುವೆ 


೮೦ 

ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರವಲ್ಲ ಮಾನವಾ 
ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತ್ತು ನೋಡಾ 

ಒಬ್ಬ ಜಂಗಮದಭಿಮಾನದಿಂದ 

ಚಾಳುಕ್ಕರಾಯನ ಆಳಿಕೆ ತೆಗೆಯಿತ್ತು 

ಸಂದಿತ್ತು ಕೂಡಲಸಂಗಮದೇವಾ ನಿಮ್ಮ ಕವಳಿಗೆಗೆ 


೮೧ 

ಅರಿದರಿದು ಅರಿವು ಬ೦ಜೆಯಾಯಿತ್ತು 
ಮರೆಮರೆದು ಮರಹು ಬಂಜೆಯಾಯಿತ್ತು 
ಗುಹೇಶ್ವರನೆಂಬ ಶಬ್ದ ಸಿನೆಬಂಜೆಯಾಯಿತ್ತು 


ಆ] ಎ. 

ಅರಿದರಿದು ನಿಮ್ಮ ನೆನೆವ ಪರಿಕರ ಹೊಸತು 
ಕುರುಹುಗೆಟ್ಟವನ ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ 
ಕಂಗಳ ಉಂಡವನ ಮನದಲ್ಲಿ ದಣಿದವನ 

ಕಿಚ್ಚಿಲ್ಲದೆ ಬೆಂದ ಅಚ್ಚಲಿಂಗೈಕ್ಕನ ಕೈಯಿಲ್ಲದೆ ಕೊಂದವನ 
ಒಡಲಿಲ್ಲದವಗ್ರಹಿಸಿದ ನಮ್ಮ ಗೋಗೇಶ್ವರನಲ್ಲಮನ 


೮೩ 


ಅರಿದಹೆನೆಂಬನ್ನರ ಅಸಗ ನೀರಡಸಿ ಸತ್ತಂತಾಯಿತ್ತು 
ಕಟ್ಟೋಗರವ ಹೊತ್ತು ಉಂಡೆಹೆ ಉಂಡೆಹೆನೆಂದು 
ಆಪ್ಕಾಯನವಡಸಿ ಸತ್ತಂತಾಯಿತ್ತು 

ಈರಲಕಸಂದೆ ಕೇಳಿಹೆನೆಂಬನ್ನ ಬರ 

ಆತನು ಶಿಲೆಯ ರೇಖೆಯೆ ಬಯಲ ಬ್ರಹ್ಮವೇ 


ತಾನಳಿವುದಕ್ಕೆ ಮುನ್ನವೆ ಅರಿದು ಕೂಡಬೇಕಿಂದನಂಔಗ ಚೌಡಯ್ಯ 


ವಚನ ಸಾವಿರ 


೮೪ 

ಅರಿದು ಚುಚ್ಚುವರೆಲ್ಲರೂ ದನದಟ್ಟಿ 

ಮರೆದು ಚುಚ್ಚುವರೆಲ್ಲರೂ ದನದಟ್ಟೆ 

ನಾ ಚುಚ್ಚುವುದೆಲ್ಲ ಸತ್ತ ಜೀವದನದಟ್ಟೆ 

ಅಟ್ಟೆಯ ಕೊಯ್ದು ಮೆಟ್ಟಿಸಿದ ಸತ್ಯರಿಗೆಲ್ಲಕ್ಕೂ 

ಎನಗೆ ಬಟ್ಟಬಯಲ ತೋರಬೇಕೆಂದು 

ನಿಮ್ಮ ಬಟ್ಟಿಯಲ್ಲಿ ನೀವೆ ಹೋಗಿ 

ಎನ್ನ ಬಟ್ಟೆ ಕಾಮಧೂಮ ಧೂಳೇಶ್ವರನ ಬಟ್ಟೆಯೇ ಸಾಕು 


೮೫ 

ಅರಿದೆನೆಂದಡೆ ಅರಿಯಬಾರದು 

ನೋಡಾ ಘನಕ್ಕೆ ಘನ ತಾನೆ ನೋಡಾ 
ಚೆನ್ನಮಲ್ಲಿಕಾರ್ಜುನನ ನಿರ್ಣಯವಿಲ್ಲದೆ ಸೋತೆನು 


C೬ 

ಅರಿದೊಡೆ ಶರಣ ಮರೆದೊಡೆ ಮಾನವ 

ಪಾತಕನು ಹೊಲೆಯನು ನಾನೇತಕ್ಕೆ ಬಾತೇ 
ಹೊತ್ತಿಂಗೊಂದೊಂದು ಪರಿಯ ಗೋಸುಂಬೆಯಂತೆ 
ಈಶನ ಶರಣರ ಕಂಡುದಾಸೀನವ ಮಾಡುವ 
ದಾಸೋಹವನರಿಯದ ದೂಷಕನು ನಾನಯ್ಯ 
ಖರ ಬುದ್ದಿಯ ಹೇಳಿ ಬೇಸತ್ತೆನೀ ಮನಕೆ 

ಈಶ ನೀ ಸಲಹಯ್ಯಾ ಉರಿಲಿಂಗತಂದೆ 


ಆ 

ಅರಿಯದ ಗುರು ಅರಿಯದ ಶಿಷ್ಕಂಗೆ 
ಅನುಗ್ರಹವ ಮಾಡಿದಡೇನಪ್ಪುದೆಲವೋ 
ಅಂಧಕನ ಕೈಯ ಅಂಧಕ ಹಿಡಿದಂತೆ 
ಮುಂದೇನಪ್ಪದು ಹೇಳೆಲೆ ಮರುಳೆ 
ಬರುಮಾತಿನ ರಂಜನೆಯನಾಡದಿರು 
ಸಿಮ್ಮಲಿಗೆಯ ಚೆನ್ನರಾಮನೆಂ೦ಬ ಲಿಂಗವು 
ಹುಸಿಯ ಹಸರದವನಲ್ಲ 


ವಚನ ಸಾವಿರ 


೮೮ 
ಅರಿಯದಂತಿರಲೊಲ್ಲದೆ ಅರಿದು ಕುರುಹಾದಯಲ್ಲಾ 


ಹಿರಿಯರೆಲ್ಲರು ಇೆಹು ನಿನ್ನ ಕಟ್ಟಿದರೆ ಅಯ್ಯ 
ಉಪಚಾರಕ್ಕೋಸುಗರ 
ಸಾವಿಂಗೆ ಸಂಗಡವದೆಯಲ್ಲಾ ಗುಹೇಶ್ವರ 


೮ 

ಅರಿವ ಕತ್ತಿ ಹರಣದ ಇರಿವ ಬಲ್ಲುದೆ 

ಬಿರುನುಡಿಯ ನುಡಿವವ ಮಾನ್ಯರ ಮಾನದ ಮನ್ನಣೆಯ ಬಲ್ಲನೆ 
ಹೆತ್ತವರಿಗೆ ಕೂಸು ಹುಚ್ಚಾದರೆ 

ಅದರರ್ತಿ ಹೆತ್ತವರಿಗಲ್ಲದೆ ಮಿಕ್ಕಾದವರಿಗುಂಟೆ 

ನಿಃಕಳಂಕ ಮಲ್ಲಿಕಾರ್ಜುನಾ 


21೨ 

ಅರಿವಣಲೊಳಗಿಕ್ಕಿ ಅಗಿವತ್ತಿದೆ ಮರ್ತ್ಯಲೋಕವೆಲ್ಲವು 

ಅರಿವು ಉಳಿಯಲರಿಯದೆ ಕೆಟ್ಟತ್ತು ಲೋಕವೆಲ್ಲವು 

ನಾನೆಂತು ಬದುಕುವೆನಣ್ಣಾ 

ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು 

ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೊ ಅಜಗಣ್ಣಾ ನಿನ್ನ ಯೋಗ 


೯೧ 

ಅರಿವನಾಹಾರಗೊಂಬುದೆ ಪರಮಸುಖ 
ಮರವೆಯ ತೆರಹುಂಟೆ 

ಶಿವೈಕ್ಕಂಗೆ ಇತರ ಸುಖವೆ ವ್ಯವಹಾರ 
ಅರುಹಿರಿಯರ ಸಂಗಸುಖವೆ ಆಹಾರ 
ಶ್ರುತಿಯಿ೦ದತಿಶಯ ಆ ಚರಿತನ ಮನವ 


ಶ್ರಿ 
ಮಹಂತ ಸಕಳೇಶ್ವರದೇವ ತಾನೆ ಬಲ 
ಸ (2) 


೪) 

ಅರಿವಿನ ಕುರುಹಿದೇನೋ 

ಒಳಗೆ ಅನಿಮಿಷನಂದಿನಾಥನಿರಲು 
ಪೂಜಿಸುವ ಭಕ್ತನಾರೋ 


ವಚನ ಸಾವಿರ 


ಹಿಕ 


ಪೂಜೆಗೊಂಬ ದೇವನಾರೋ 
ಮುಂದು ಹಿಂದು 

ಹಿ೦ದು ಮುಂದಾದರೆ 
ಗುಹೇಶ್ವರ ನೀನು ನಾನು 
ನಾನು ನೀನಾದರೆ 


೯ 

ಅರಿವಿನ ಬಲದಿಂದ ಕೆಲಬರು ಅರಿಯದವರ ಗೆಲಬೇಕೆಂದು 
ಬರುಮಾತಿನ ಉಯ್ಯಲೆಯನೇರಿ 

ಒದೆದು ಒರಲಿ ಕೆಡೆವ ದರಿದ್ರರು 

ಅರಿವು ತೋರದೆ ಇರಬೇಕು 

ಕಾಯನಿರ್ಣಯ ನೀಪತಿಯೆಂಬಾತಮ 

ಸೋಂಕಿನ ಸೋಜಿಗವೆಂಬ ಪರಿಣತೆ ಫಲಿಸಬೇಕು 

ಅರಿವು ತೊರೆದ ಎರಡೆಂಬ ಭಿನ್ನವೇಷವ ತೊಟ್ಟು 
ಡಂಬಕವ ನುಡಿದಹೆವೆಂಬ ಉದ್ದಂಡರ 

ಗುಹೇಶ್ವರ ಕಂಡಡೆ ಕನಲುವ 


೯೪ 

ಅರಿವಿನರಿತವ ಕೆಡಿಸಿತ್ತು ಬಡತನವೆಂಬ ರಾಹು 
ಉಳ್ಳವನ ಉಳುವೆಯ ಕೆಡಿಸಿತ್ತು ಮೋಹವೆಂಬ ರಾಹು 
ಕಾಬವನ ಕಾಣಿಕೆಯ ಕೆಡಿಸಿತ್ತು ಕಾಮವೆಂಬ ಕತ್ತಲೆ 
ಎನ್ನ ಮನದ ಭಯಕ್ಕಂಜಿ ನಿಮ್ಮ ಮೊರೆಹೊಕ್ಕೆ 
ಕೂಡಲಸಂಗಮದೇವಾ 


ತು 

ಅರಿವು ಅರಿವೆನುತ್ತಿಪ್ಪಿರಿ ಅರಿವು ಸಾಮಾನ್ಯವೆ 
ಹಿಂದಣ ಹೆಜ್ಜೆಯ ನೊಡಿ ಕಂಡಲ್ಲದೆ 
ನಿಂದ ಹೆಜ್ಜೆಯನರಿಯಬಾರದು 

ಮುಂದಣ ಹೆಜ್ಜೆಯಳಿದಲ್ಲದೆ 

ಒಂದು ಪಾದ ನೆಲೆಗೊಳ್ಳದು 


₹1 
ಣಿ 
2 
ಸ 

ತ್ರೆ 
ಕ್ರ 


ನೆಲನ ಬಿಟ್ಟು ಆಕಾಶ ಶದಲ್ಲಿ ನಿಂದು 
ಮುಗಿಲೊಳಗೆ ಮಿಂಚಿಲ್ಲದೆ ತಾನಾಗಬಾರದು 
ಗುಹೇಶ್ವರನೆಂಬುದು ಬರಿದೆ ಬಹುದೆ ಹೇಳಿರೆ 


೯೬ 

ಅರಿವು ಉದಯವಾದಲ್ಲದೆ ಮರಹು ನಷ್ಟವಾಗದು 
ಮರಹು ನಷವಾದಲ್ಲದೆ ಅರಿವು ಸಯವಾಗದು 

ಅರಿವು ಸಯವಾಗಿ ದೊರೆಕೊಂಡ ಬಳಿಕ 

ಗುರುವಾರು ಲಿಂಗವಾರು 

ಆವುದು ಘನ ಆವುದು ಕಿರಿದು 

ಹೇಳಾ ಗುಹೇಶ್ವರಲಿಂಗದಲ್ಲಿ 

[ಅರಿದು ಮರೆದು ಉಪದೇಶದ ಪಡೆದರೆ ಮುಂದೆ 
ನಿಜವೆಂತು ಸಾಧ್ಯವಪ್ಪುದು ಹೇಳಾ ಮಡಿವಾಳ ಮಾಚಯ್ಯ) 


ಇ 

ಅರಿವುದೊಂದೆ ಎರಡಾಗಬಲ್ಲುದೊಂದೆ 
ಬೇರೆ ತೋರಬಲ್ಲುದದೊಂದೆ 

ತನ್ನ ಮರೆಯಬಲ್ಲುದದೊಂದೆ 
ತಾನಲ್ಲದನ್ಯವಿಲ್ಲೆಂದರಿದ ಅರಿವು ನೀನೆ 
ಸಿಮ್ಮಲಿಗೆಯ ಚೆನ್ನರಾಮಾ 


೯೮ 


ಅರಿಸಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು 
ದೇವಾಂಗವನುಟ್ಟಿನೆಲೆ ಪುರುಷ ಬಾರಾ 

ಪುರುಷ ರತ್ನವೆ ಬಾರಾ 

ನಿನ್ನ ಬರವೆನ್ನ ಅಸುವಿನ ಬರವಾದುದೀಗ 

ಬಾರಯ್ಯಾ ಚೆನ್ನಮಲ್ಲಿಕಾರ್ಜುನಯ್ಯಾ 

ನೀನು ಬಂದಹನೆಂದು ಬಟ್ಟೆಯ ನೋಡಿ ಬಾಯಾರುತಿರ್ದೆನು 


೯೯ 
ಅರಿಸಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು 
ಪುರುಷನ ಒಲವಿಲ್ಲದ ಲಲನೆಯಂತೆ ಆಗಿದ್ದೆನಯ್ಯಾ 


ವಚನ ಸಾವಿರ ೨೯ 


೩೦ 


ವಿಭೂತಿಯನೆ ಹೂಸಿ ರುದ್ರಾಕ್ಷಿಯನೆ ಕಟ್ಟಿ 

ಶಿವ ನಿಮ್ಮೊಲವಿಲ್ಲದಂತೆ ಆಗಿದ್ದೆನಯ್ಯಾ 

ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ 
ನೀನೊಲಿದಂತೆ ಸಲಹಯ್ಯಾ ಕೂಡಲಸಂಗಮದೇವಾ 


೧೦೦ 

ಅರುವತ್ತೆಂಟು ಸಾವಿರ ವಚನಂಗಳ ಹಾಡಿ ಹಾಡಿ 
ಸೋತಿತೆನ್ನ ಮನ ನೋಡಯ್ಯ 

ಹಾಡುವುದೊಂದೆ ವಚನ ನೋಡುವುದೊಂದೆ ವಚನ 
ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೆ ವಚನ 
ಕಪಿಲಸಿದ್ಧಮಲ್ಲೇಶನಲ್ಲಿ 


೧೦೧ 

ಅರ್ಥ ಪ್ರಾಣವ ಕೊಟ್ಟಲ್ಲಿ 

ಅಪಮಾನಕ್ಕೆ ಮುಚ್ಚಳನಿಕ್ಕುವ ಲೆಂಕನುಂಟೆ ಅಯ್ಯಾ 
ತಲೆಯ ಮಾರಿದವಂಗೆ ಕಣ್ಣು ಹೊರಗಾದುದುಂಟೆ 
ಭಕ್ತನಾದಲ್ಲಿ ಸತ್ಯ ಬೇಕಾದಡೆ 

ಅರ್ಥ ಪ್ರಾಣ ಅಪಮಾನಕ್ಕೆ ಹೊರಗಾಗಬೇಕು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವನರಿವುದಕ್ಕೆ 


೪೦ 

ಅರ್ಥರೇಖೆಯಿದ್ದಲ್ಲಿ ಫಲವೇನು ಆಯುಷ್ಯರೇಖೆ ಇಲ್ಲದನ್ನಕ್ಕರ 
ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು 
ಅ೦ಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು 

ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು 

ನಮ್ಮ ಕೂಡಲಸಂಗನ ಶರಣರನರಿಯದವರ ಕೈಯಲ್ಲಿ 
ಲಿಂಗವಿದ್ದು ಫಲವೇನು ಶಿವಪಥವನರಿಯದನ್ನಕ್ಕ 


೧೦೩ 
ಅರ್ಥಸನ್ಯಾಸಿ ಬ್ರಹ್ಮಚಾರಿ ಆನಯ್ಯ 


ದೊರಕೊಳ್ಳದಿರ್ದಡೆ ಒಲ್ಲೆನೆಂಬೆನು 


ವಚನ ಸಾವಿರ 


ದಿಟಕ್ಕೆ ಬಂದಡೆ ಪರಿಹರಿಸಲರಿಯೆನು 
ಇಟ ನಿಸ್ತ ಹದ ದೆಸೆಯನೆಂದಿಂಗೀವೆಯಯ್ಯಾ 
ಸಕಳೇಶ್ವರದೇವಾ 


೧೦೪ 

ಅರ್ಪಿಸುವುದಕ್ಕೆ ಮುನ್ನವೆ 

ಮನವರಿದು ಕಂಗಳು ತುಂಬಿ ಕಂಡ ಮತ್ತೆ 
ಅರ್ಪಿತವೆಲ್ಲಿ ಅಡಗಿತ್ತು 

ಸಂದೇಹವ ಬಿಟ್ಟು ನಿಂದಲ್ಲಿ 

ಮನಸಂದಿತ್ತು ಮಾರೇಶ್ವರಾ 


೧೦೫ 

ಅಲ್ಲಿಯರೂಪ ಇಲ್ಲಿಗೆ ಬಂದಿತ್ತು 
ಇಲ್ಲಿಯ ಬಹುರೂಪ ಎಲ್ಲಿ ಅಡಗಿತ್ತೋ 
ಎನ್ನ ಬಹುರೂಪ ಬಲ್ಲವರಾರೋ 
ನಾದ ಹರಿದು ಸ್ವರವು ಸೂಸಿದ ಬಳಿಕ 
ಈ ಬಹುರೂಪ ಬಲ್ಲವರಾರೋ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಬಸವಣ್ಣನಿಂದ ಬದುಕಿತೀ ಲೋಕವೆಲ್ಲ 


೧೦೬ 

ಅವರಾರ ಪರಿಯಲ್ಲ ಎಮ್ಮ ನಲ್ಲನು 

ಎಶ್ವವೆಲ್ಲವು ಸತಿಯರು ಸೋಜಿಗದ ಪುರುಷನು 

ಅವರವರ ಪರಿಯಲ್ಲೆ ಅವರವರ ನೆರೆವನು 
ಅವರವರಿಗವರಂತೆ ಸುಖಮಯನು ನೋಡಾ 

ಅವರೆಲ್ಲರ ವಂಚಿಸಿ ಎನ ನಗಲದ ಪರಿಯ ನೋಡಾ ಕೆಳದಿ 
ನೀನೊಳ್ಳಿದಳಾದಡೆ ಸ ಜಪಿಸು 

ನಿನ ನಗಲನು ನಿನ್ನಾಣ ಉರಿಲಿಂಗದೇವ ತನ್ನಾಣೆ ಕೆಳದಿ 


(೨೫ 


ಅವಳ ವಚನ ಬೆಲ್ಲದಂತೆ ಹೃದಯದಲಿಪ್ಪುದು ನಂಜು ಕಂಡಯ್ಯಾ 
ಕ೦ಗಳಲೊಬ್ಬನ ಕರೆವಳು ಮನದಲೊಬ್ಬನ ನೆರೆವಳು 


ವಚನ ಸಾವಿರ 


೩೧ 


ಕೂಡಲಸಂಗಮದೇವ ಕೇಳಯ್ಯಾ 
ಮಾನಿಸಗಳ್ಳೆಯ ನಂಬದಿರಯ್ಯಾ 


೧೦೮ 

ಅಶನ ವ್ಯಸನಾದಿಗಳನ೦ತನ೦ತ 
ಕಾಶಾಂಬರಧಾರಿಗಳನಂತನಂತ 
ಸಕಳೇಶ್ವರದೇವಾ ನೀನಲ್ಲದೆ 
ಪೆರತಾನರಿಯದವರು ಎತ್ತಾನು ಒಬ್ಬರು 


೨ ತ್ತ 

ಅಶನದಲಾಯಷ್ಯ ವ್ಯಸನದ, ಬೀಜ 
ನಟನೆಯನೇನುವ ನಟಿಸದಿರಾ 
ಆದುದೆ ಜನನ ಮಾದುದೆ ಮರಣ 
ತೋರಿವುದೆಲ್ಲವು ದಿವಸದ ವಿಸ್ತಾರ 
ಸಿಮ್ಮಲಿಗೆಯ ಚೆನ್ನರಾಮನೆಂಬ ಲಿಂಗ 
ಸಂಭ್ರಮ ಜೀವರಿಗಲ್ಲಿಯದೊ 


೧೧೦ 

ಅಸಿಯ ಮೊನೆಯು ಮುರಿದಡೆ ಮಸೆದಡೆ ಮೊನೆಯಾಗದೆ 
ಅಯ್ಯಾ ಅಸು ಮರೆದಡೆ ಆತ್ಮನನರಿದಡೆ ಕೇಡುಂಟೆ 
ಅಯ್ಯಾ ಮರೆವುದು ಅರಿವುದು ಎರಡುಳ್ಳನ್ನಕ್ಕ 

ಮರೆಯದ ಪೂಜಿಸು ಸದಾಶಿವಮೂರ್ತಿಲಿಂಗವ 


©೪೪ 

ಅಳವರಿಯದ ಭಾಷೆ ಬಹುಕುಳವಾದ ನುಡಿ 
ಇಂತೆರಡರ ನುಡಿ ಹುಸಿಯಯ್ಯ 
ಬಹುಭಾಷಿತರು ಸುಭಾಷಿತವರ್ಜಿತರು 
ಶರಣಸತಿ ಲಿಂಗಪತಿಯೆಂಬರು ಹುಸಿಯಯ್ಯ 
ಇಂತಪುವರ ಕಂಡು ನಾಚಿದೆನಯ್ಯ ಗುಹೇಶ್ವರ 


ವಚನ ಸಾವಿರ 


೧೩ 
ಅಳಿವರಿಗೆ ಉಳಿವು ಎಲ್ಲಿಯೂ ಇಲ್ಲವೆಂಬುದ ತಿಳಿ 


ಉಳಿವರಿಗೆ ಅಳಿವು ಎಲ್ಲಿಯೂ ಇಲ್ಲವೆಂಬುದ ತಿಳಿ 
ಈ ಅಳಿವು ಉಳಿವು ಎಂಬುಭಯವನೇನೆಂಬುದ ತಿಳಿ 
ತಿಳಿದ ಮತ್ತೆ ನಿಃಕಳ೦ಕ ಮಲ್ಲಿಕಾರ್ಜುನ 

ಎನೂ ಇಲ್ಲವೆಂಬುದ ತಿಳಿ 


೧೧೩ 

ಅಳಿಸಂಕುಲವೆ ಮಾಮರವೆ ಬೆಳುದಿಂಗಳೆ ಕೋಗಿಲೆಯೆ 
ನಿಮ್ಮನೆಲ್ಲರನೂ ಒಂದ ಬೇಡುವೆನು 

ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನದೇವ ಕಂಡಡೆ 
ಕರೆದು ತೋರಿರೆ 


೧೧೪ 

ಅಳೆವುತ್ತ ಅಳೆವುತ್ತ ಬಳಲುವರಲ್ಲದೆ 

ಕೊಳಗ ಬಳಲುವುದೆ 

ನಡೆವುತ್ತ ನಡೆವುತ್ತ ಬಳಲುವರಲ್ಲದೆ 

ಬಟ್ಟೆ ಬಳಲುವುದೆ 

ಶ್ರವವ ಮಾಡುತ್ತ ಮಾಡುತ್ತ ಬಳಲುವರಲ್ಲದೆ 
ಕೋಲು ಬಳಲುವುದೆ 

ನಿಜವನರಿಯದ ಭಕ್ತ ಬಳಲುವನಲ್ಲದೆ 
ಲಿಂಗ ಬಳಲುವುದೆ ಕೂಡಲಸಂಗಮದೇವಾ 
ಅರಸರಿಯದ ಬಿಟ್ಟಿಯೋ 


೧೧೫ 

ಆಕಾರನಿರಾಕಾರವೆಂಬೆರಡೂ ಸ್ವರೂಪಂಗಳು 
ಒಂದು ಆಹ್ವಾನ ಒಂದು ವಿಸರ್ಜನ 
ಒಂದು ವ್ಯಾಕುಳ ಒಂದು ನಿರಾಕುಳ 
ಉಭಯ ಕುಳರಹಿತ ಗುಹೇಶ್ವರ 

ನಿಮ್ಮ ಶರಣ ನಿಶ್ಚಿಂತನು 


ವಚನ ಸಾವಿರ 


೩೩ 


೧೧೬ 

ಆಕಾಶದ ನೀರಿಂಗೆ ಮತ್ತೇತರಲ್ಲಿಯೂ 
ತಿಳಿದಿಹನೆಂಬ ಸೂತಕವುಂಟೆ 

ಪೃಥ್ವಿಯ ಸಂಗವ ಕೂಡಿದ ಅಪ್ಪುವಿ೦ಗಲ್ಲದೆ 
ನಿಶ್ಚಯದ ಸುಜಲಕ್ಕುಂಟೆ 

ಕರ್ಮದ ಕಪಟ ನಿಶ್ಚಯವಾದ ನಿಜತತ್ವಭಾವಿಗೆ 
ಮೇಲೊಂದು ಹತ್ತುವ ಹಾವಸೆ ಒಂದೂ ಇಲ್ಲ 
ಕಾಮಧೂಮ ಧೂಳೇಶ್ವರಾ 


೧೧೭ 

ಆಕಾಶವ ಮೀರುವ ತರು ಗಿರಿಗಳುಂಟೆ 
ನಿರಾಕಾರವ ಮೀರುವ ಸಾಕಾರವುಂಟೆ 
ಗೊಹೇಶ್ವರಲಿಂಗವ ಮೀರುವ ಒಡೆತನ ಉಂಟೆ 
[ಸಂಗನ ಬಸವಣ್ಣ] 


೧೧೮ 

ಆಗಳೂ ಲೋಗರ ಮನೆಯ ಬಾಗಿಲ 
ಕಾಯ್ದುಕೊಂಡಿಪ್ಪವು ಕೆಲವು ದೈವಂಗಳು 
ಹೋಗೆಂದಡೆ ಹೋಗವು ಕೆಲವು ದೈವಂಗಳು 
ನಾಯಿಗಿಂದ ಕರಕಷ್ಟ ಕೆಲವು ದೈವಂಗಳು 
ಲೋಗರ ಬೇಡಿಕೊಂಡುಂಬ ದೈವಂಗಳು 
ತಾವೇನ ಕೊಡುವವು ಕೂಡಲಸಂಗಮದೇವಾ 


೧೧೯ 

ಆಗಿ೦ಗೆ ಮುಯ್ಯಾನದಿರು ಚೇಗಿಂಗೆ ಬೆಂಬೀಳದಿರು 
ಆಹಾ ಮನವೆ ಸಂತೈಸಿಕೊ ನಿನ್ನ ನೀನೆ 

ಆಗೆಂದಡೆ ನಿನ್ನ ವಶವಲ್ಲ ಹೋಗೆಂದಡೆ ನಿನ್ನಿಚ್ಚೆಯಲ್ಲ 
ಭೋಗಾದಿಭೋಗಂಗಳೆಲ್ಲವು ಸಂಗಯ್ಯನಧೀನವಾಗಿ 


೧೨೦ 
ಆಗಿಲ್ಲದ ಸಿರಿ ಆಯುಷ್ಯವಿಲ್ಲದ ಬದುಕು 


ಸುಖವಿಲ್ಲದ ಸಂಸಾರ 


ವಚನ ಸಾವಿರ 


ಎಳತಟೆಗೊಂಬ ಕಾಯದ ಸಂಗ 
ಬಳಲಿಸುವ ಜೀವಭಾವ 

ಇವರ ಕಳವಳವಳಿದಲ್ಲದೆ 

ಮಳುಬಾವಿಯ ಸೋಮನ ತಿಳಿಯಬಾರದು 


೧೫% 

ಆಚಾರವೆಂಬ ಬಿಲ್ಲಿಗೆ ವಿಚಾರವೆಂಬ ನಾರಿ 

ಸಮತೆಯೆಂಬ ತಿರುವ ಮೆಟ್ಟಿ ಜೇವೊಡೆಗೆಯ್ದು 

ಶಿಷ್ಠನೆಂಬ ಬಾಣವ ತೊಡಚಿ 

ಗುರುವೆಂಬ ವ್ಯಾಧನು ಲಿಂಗವೆಂಬ ಬಯಲ ಗುರಿಯನೆಚ್ಚಡೆ 
ಗರಿದೋರದಂತೆ ಮುಳುಗಿಯಡಗಿತ್ತು 

ಆ ಗುರಿಯನು ಬಾಣವನು ಅರಸಲುಂಟೆ 
ಕೂಡಲಚೆನ್ನಸಂಗಾ ನಿಮ್ಮಲ್ಲಿ 


೧2೨ 

ಆಡಬಾರದ ಬಯಲು 

ಸೂಡಬಾರದ ಬಯಲು 

ನುಡಿಯಬಾರದ ಬಯಲು 

ಹಿಡಿಯಬಾರದ ಬಯಲು 

ಈ ಒಡಲಿಲ್ಲದ ಬಯಲೊಳಗೆ ಅಡಗಿರ್ದ ಭೇದವ 
ಈ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ 


೧೨೩ 

ಆಡಲಿಲ್ಲವಯ್ಯಾ ನಾನು ಹೆಣ್ಣುರೂಪ ಹಲಿ 
ನುಡಿಯಲಿಲ್ಲವಯ್ಯಾ ನಾನು ಹೆಣ್ಣುರೂಪ ಧರಿಸಿ 

ನಾನು ಹೆಣ್ಣಲ್ಲದ ಕಾರಣ ನಾನು ಇಹಪರ ನಾಸ್ತಿಯಾದವಳಯ್ಯಾ 
ನಾನು ಉಭಯದ ಸಂಗವ ಕಂಡು ಕಾಣದಂತಿದ್ದೆನಯ್ಯಾ 
ಸಂಗಯ್ಯಾ ಬಸವ ಬಯಲ ಕಂಡ ಕಾರಣ 


೧೨೪ 
ಆಡಿ ಕಾಲು ದಣಿಯವು 
ನೋಡಿ ಕಣ್ಣು ದಣಿಯವು 


ವಚನ ಸಾವಿರ ೩೫ 


೩೬ 


ಹಾಡಿ ನಾಲಿಗೆ ದಣಿಯದು 

ಇನ್ನೇವೆನಿನ್ನೇವೆ 

ನಾ ನಿಮ್ಮ ಕೈಯಾರೆ ಪೂಜಿಸಿ 
ಮನದಣಿಯಲೊಲ್ಲದಿನ್ನೇವೆನಿನ್ನೇವೆ 
ಕೂಡಲಸಂಗಮದೇವಾ ಕೇಳಯ್ಯಾ 

ನಿಮ್ಮ ಉದರವ ಬಗಿದಾನು ಹೊಗುವ ಭರವೆನಗೆ 


೧೨೫ 

ಆಡುತ್ತ ಹಾಡುತ್ತ ಭಕ್ತಿಯ ಮಾಡಬಹುದು ಲಿಂಗಕ್ಕೆ 
ಅದು ಬೇಡದು ಬೆಸಗೊಳ್ಳದು 

ತಂದೊಮ್ಮೆ ನೀಡಬಹುದು ಲಿಂಗಕ್ಕೆ 

ಕಾಡುವ ಬೇಡುವ ಜಂಗಮ ಬಂದಡೆ 
ನೀಡಲುಬಾರದು ಕೂಡಲಸಂಗಮದೇವಾ 


(೨೬ 

ಆಡುವಾತ ಗಣಿಮಿಣಿಯಲ್ಲಿ ಕುಣಿದಡೆ 
ಕೆಳಗೆ ನೋಡುವಾತನಿಗೆ ಆಶ್ಚರ್ಯವಾದಂತೆ 
ವಸ್ತುಕೂಟ ಆಟ 

ಮರ್ತ್ಯರ ಬೇಟ 

ನಿಶ್ಚಯವಾಗಿರಬೇಕು 

ಐಘಟದೂರ ರಾಮೇಶ್ವರಲಿಂಗಕ್ಕೆ 


© 

ಆತನ ನೋಡಿದಂದು 
ದೆಸೆಗಳ ಮರೆದೆನಿನ್ನೆಂತವ್ವಾ 
ಅವ್ವಾ ಅವ್ವಾ 

ಆತನ ನುಡಿಸಿದಡೆ 
ಮೈಯೆಲ್ಲಾ ಬೆವತುದಿನ್ನೆ೦ತವ್ವಾ 
ಅವ್ವಾ ಅವ್ವಾ 

ಆತನ ಕೈಯ ಹಿಡಿದಡೆ 

ಎನ್ನ ನಿರಿಗಳು ಸಡಿಲಿದವಿನ್ನೆಂತವ್ವಾ 


ವಚನ ಸಾವಿರ 


ಇಂದೆಮ್ಮ ಮಹಾಲಿಂಗ ಗಜೇಶ್ವರನನಷ್ಪಿದೆನೆಂದಡೆ 
ನಾನಪ್ಪ ಮರೆದೆನಿನ್ನೆಂತವ್ವಾ 


(೧೨೬ 
ಆತನ ಬಿರುದೆನ್ನ ಉರದಲ್ಲಿ ಇದೆ ಕಂಡಯ್ಯಾ 
ಏಕೆ ಬಂದಿರೋ ಎಲೆ ಅಣ್ಣಗಳಿರಾ 
ನಿಮಗಪ್ಪವುದಕ್ಕೆಡೆಯಿಲ್ಲ 

ನಿಮಗಪ್ಪವದಕಡ್ಡಬ೦ದಹನೆಮ್ಮ ನಲ್ಲ 


೧) 


ಏಕೆ ಬಂದಿರೋ ಉರಿಲಿಂಗದೇವನನಪ್ಪಿ ಸೊಪ್ಪಾದ ಹಿಪ್ಪಗೆ 
೨ 

ಆತನ ಬೆರಸಿದ ಕೂಟವನೇನೆಂದು ಹೇಳುವೆನವ್ಹಾ 
ಹೇಳಲೂಬಾರದು ಕೇಳಲೂಬಾರದು 

ಏನ ಹೇಳುವೆನವ್ವಾ ಶಿಖಿ ಕರ್ಪೂರ ಬೆರಸಿದಂತೆ 
ಮಹಾಲಿಂಗ ಗಜೇಶ್ವರನ ಕೂಡಿದ ಕೂಟವ 

ಹೇಳಲು ಬಾರದವ್ವಾ 


೧೩೦ 

ಆತನ ಸುಖದುಃಖವೀತಗೇನು 

ಈತನ ಸುಖದುಃಖವಾತಗೇನು 

ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ 
ನಿಮ್ಮ ನಿಮ್ಮ ಅರಿವ ಸಂತೈಸಿಕೊಳ್ಳಿ 
ರಂಭೆ ಎಂದಡೆ ನಿನ್ನಂಗನೆಯಾಗಲಿಲ್ಲವು 
ಒಂದಿನ ಸ್ವಪ್ನದಲ್ಲಾದಡೂ ರತಿಸಲಿಲ್ಲ ನೋಡಾ 
ಕಪಿಲಸಿದ್ದಮಲ್ಲಿಕಾರ್ಜುನ 

೧೩೧ 

ಆತ್ಮಂಗೆ ಕಾಯವೆ ರೂಪು 

ಆ ಕಾಯಕ್ಕೆ ಆತ್ಮನೆ ಹಾಹೆ 

ಆ ಹಾಹೆಗೆ ಅರಿವೇ ಬೀಜ 


ಆ ಬೀಜಕ್ಕೆ ಗೋಪತಿನಾಥ ಎಶ್ವೇಶ್ವರಲಿಂಗವೆ ನಿರ್ವೀಜ 


ವಚನ ಸಾವಿರ 


೩೭ 


೩೮ 


೧೫೨ 

ಆದಿ ಆಧಾರ ತನುಗುಣ ಉಳ್ಳನ್ನಕ್ಕರ ಸಮತೆ ಎಂಬುದೇನೋ 
ಕಾಲಕಲಿತ ಉಪಾಧಿ ಉಳ್ಳನ್ನಕ್ಕರ ಶೀಲವೆಂಬುದು ಭಂಗ 
ಕಾಮವೆಂಬುದರ ಬೆ೦ಬಳಿಯ ಕೂಸಿನ 

ಹುಸಿಯ ತಾನೆಂದು ತಿಳಿಯದನ್ನಕ್ಕರ 

ಗುಹೇಶ್ವರ ನಿಮ್ಮ ನಾಮಕ್ಕೆ ನಾಚದವರ ನಾನೇನೆಂಬೆನು 


೧೩೩ 

ಆದಿ ಪುರಾಣ ಅಸುರರಿಗೆ ಮಾರಿ 
ವೇದಪುರಾಣ ಹೋತಿಂಗೆ ಮಾರಿ 
ರಾಮಪುರಾಣ ರಕ್ಕಸರಿಗೆ ಮಾರಿ 
ಭಾರತಪುರಾಣ ಗೋತ್ರಕ್ಕೆ ಮಾರಿ 
ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು 
ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ 
ಕೂಡಲಸಂಗಮದೇವಾ 


೧೩೪ 

ಆದಿಯ ಶರಣನ ಮದುವೆಯ ಮಾಡಲು 
ಯುಗಜುಗದವರೆಲ್ಲಾ ನಿಬ್ಬಣ ಹೋದರು 

ಹೋದ ನಿಬ್ಬಣಿಗರು ಮರಳರು 

ಮದವಣಿಗನ ಸುದ್ದಿಯನರಿಯಲು ಬಾರದು 
ಹಂದರವಳಿಯದು ಹಸೆ ಮುನ್ನಲುಡುಗದು 

ಬಂದು ಬಂದವರೆಲ್ಲ ಮಿಂದುಂಡು ಹೋದರು 
ಇದರಂತುವನರಿಯದೆ ಜಗವೆಲ್ಲ ಬರಡಾಯಿತ್ತು 
ಗುಹೇಶ್ವರನೆಂಬ ಶಬ್ದವನೊಳಕೊ೦ಡ ಮಹಂತ ಬಯಲು 


೧೩೫ 


ಸಚರಾಚರವೆಲ್ಲ ರಚನೆಗೆ ಬಾರದಂದು 
ಹೇಶ್ಚ ನಿಮ್ಮ ಶರಣನುದಯಿಸಿದನಂದು 


ದ” 
[61 


೧೩೬ 

ಆನರಿಯೆನಯ್ಕಾ ಪಶು ನಂಬುವಂತೆ ನಂಬುವೆ 
ನೀನು ಕೊಂದಲ್ಲಿ ಸಾವೆ ಆನರಿಯೆನಯ್ಯಾ 

ನೀನು ಕಾಯ್ದಲ್ಲಿ ಬದುಕುವೆ ಆನರಿಯೆನಯ್ಯಾ 

ಪಶು ನಂಬುವಂತೆ ನಂಬುವೆ ಶಿಶು ಬೇಡುವಂತೆ ಬೇಡುವೆ 
ಅರಿವಿಲ್ಲದವನಲ್ಲಿ ಅರಿವ ನೀನರಸುವರೆ 
ನೀನರಿಯೆಂದಡರಿವೆ ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯನ 
ee 

ಆನು ನೀನೆಂಬುದು ತಾನಿಲ್ಲ 

ತಾನರಿದ ಬಳಿಕ ಮತ್ತೇನೂ ಅಲ್ಪ 

ಇಲ್ಲದ ಇಲ್ಲವೆಯೆಲ್ಲಿಂದ ಬಪ್ಪುದೋ 

ಅನುವನರಿದು ತನುವ ಮರೆದು 

ಭಾವರಹಿತ ಗುಹೇಶ್ವರ 


೧೩೮ 

ಆನೆ ಕುದುರೆ ಭಂಡಾರವಿರ್ದಡೇನೊ 
ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು 
ಮಲಗುವುದರ್ಧ ಮಂಚ 

ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜಾ 
ಒಡಲು ಭೂಮಿಯ ಸಂಗ 

ಒಡವೆ ತಾನೇನಪ್ಪುದೊ 

ಕೈವಿಡಿದ ಮಡದಿ ಪರರ ಸಂಗ 

ಪ್ರಾಣ ವಾಯುವಿನ ಸ೦ಗ 

ಸಾವಿಂಗೆ ಸಂಗಡವಾರೂ ಇಲ್ಲ 

ಕಾಣಾ ನಿಃಕಳಂಕ ಮಲ್ಲಿಕಾರ್ಜುನಾ 


೧೩೯ 

ಆನೆಂಬುದಿಲ್ಲ ತಾನು ತಾನೆಂಬುದಿಲ್ಲ 
ವಜ್ಞಾನಮಾನಂದ ಬ್ರಹ್ಮವೆಂಬುದಿಲ್ಲ ಇಲ್ಲವೆಂಬುದಿಲ್ಲ 
ಸಿಮ್ಮಲಿಗೆಯ ಚೆನ್ನರಾಮನೆಂಬುದು ಮುನ್ನಿಲ್ಲ 


ವಚನ ಸಾವಿರ 


೩೯ 


೪೦ 


೧೪೦ 

ಆನೆಂಬುದಿಲ್ಲ ನೀನೆಂಬುದಿಲ್ಲ 
ಸ್ಹಯವೆಂಬುದಿಲ್ಲ ಪರವೆಂಬುದಿಲ್ಲ 
ಅರಿವೆಂಬುದಿಲ್ಲ ಮರವೆಂಬುದಿಲ್ಲ 
ಒಗೆ೦ಬುದಿಲ್ಲ ಹೊರಗೆಂಬುದಿಲ್ಲ 
ಕೂಡಲಚೆನ್ನಸಂಗಯ್ಯನೆಂಬ ಶಬ್ದ ಮುನ್ನಿಲ್ಲ 


೧೪೧ 

ಆಯಿತ್ತೆ ಉದಯಮಾನ ಹೋಯಿತ್ತೆ ಅಸ್ತಮಾನ 
ಅಳಿದವಲ್ಲಾ ನೀರಲಾದ ನಿರ್ಮಿತಂಗಳೆಲ್ಲವೂ 
ಕತ್ತಲೆಗವಿಯಿತ್ತು ಮೂರುಲೋಕದೊಳಗೆ 
ಇದರಚ್ಚುಗವೇನು ಹೇಳಾ ಗುಹೇಶ್ವರ 


೧೪೨ 

ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ 

ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ 

ಅಂಜಲದೇಕೋ ಲೋಕ ವಿಗರ್ಭಣೆಗೆ 
ಅಂಜಲದೇಕೋ ಕೂಡಲಸಂಗಮದೇವಾ ನಿಮ್ಮಾಳಾಗಿ 


೧೪೩ 

ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ 

ಕೂಡಿರ್ದ ಸತಿಸುತರು ತಮತಮಗೆ ಹರಿದು ಹೋಗುತ್ತೆದಾರೆ 
ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗೆ ಮನವೆ 
ಚೆನ್ನಮಲ್ಲಿಕಾರ್ಜುನನ ಶರಣರ ಸಂಗದಲ್ಲಿ 

ಹೂಣಿ ಹೊಕ್ಕು ಬದುಕು ಕಂಡಾಮನವೆ 


೧೪೪ 

ಆಯುಷ್ಯವುಂಟು ಪ್ರಳಯವಿಲ್ಲೆಂದು 
ಅರ್ಥವ ಮಡುಗುವಿರಿ 

ಆಯುಷ್ಯ ತೀರಿ ಪ್ರಳಯ ಬಂದಡೆ 
ನಿಮ್ಮ ಅರ್ಥವನುಂಬುವರಿಲ್ಲ 


ವಚನ ಸಾವಿರ 


ನೆಲನನಗೆದು ಮಡುಗದಿರಾ 

ನೆಲ ನುಂಗಿದಡುಗುಳುವುದೆ 

ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನರಹಿ ಉಣ್ಣದೆ ಹೋಗದಿರಾ 
ನಿನ್ನ ಮದಡದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರೆ 
ನಿನ್ನ ಒಡಲು ಕಡೆಯಲು ಮತ್ತೊಬ್ಬನಲ್ಲಿಗಡಕದೆ ಮಾಬಳೆ 
ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ 

ಕೂಡಲಸಂಗನ ಶರಣರಿಗೆ ಒಡನೆ ಸವೆಸುವುದು 


೧೪೫ 

ಆರಂಬವ ಮಾಡಿ ಸಂಸಾರಸ್ಥಿತಿ ಕಳೆಯದಿದ್ದರೆ 

ಆ ಆರಂಬವೆ ಕೇಡು 

ವ್ಯವಹಾರವ ಮಾಡಿ ಸಂಸಾರಸ್ಥಿತಿ ಕಳೆಯದಿದ್ದರೆ 
ಪ್ರ ವ್ಯವಹಾರವೆ ಕೇಡು 

ಓಲಗವ ಮಾಡಿ ಸಂಸಾರಸ್ಥಿತಿ ಕಳಯದಿದ್ದರೆ 

ಆ ಓಲಗವೆ ಕೇಡು 

ಭಕ್ತಿಯ ಮಾಡಿ ಜನನ ಮರಣ ವಿರಹಿತನಾಗದಿದ್ದರೆ 
ಆ ಭಕ್ತಿಯೆ ಕೇಡು ಕೂಡಲಚೆನ್ನಸಂಗಮದೇವಾ 


೧೪೬ 

ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯಿದು 
ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು 
ನಾಡೆಲ್ಲರೂ ನೋಡಿಯೆಂದು ಪೂಜಿಸುತ್ತ 
ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ 
ನಾಡೆಲ್ಲಕ್ಕೊ ಪೂಜಿಸಿದಾತಗೊ 

ಇದ ನಾನರಿಯೆ ನೀ ಹೇಳೆಂದನಂಬಿಗ ಚೌಡಯ್ಯ 


೧೪೭ 

ಆರು ದರ್ಶನವೆಲ್ಲ ಎನ್ನ ಬಾಚಿಯ ಕಲೆ 
ಮಿಕ್ಕಾದ ಮೀರಿದ ಅವಧೂತರುಗಳೆಲ್ಲ 

ಎನ್ನ ಉಳಿಯೊಳಗಣ ಒಡಪು 

ಇಂತಿವ ಮೀರಿ ವೇಧಿಸಿ ಭೇದಿಸಿಹೆನೆಂಬವರೆಲ್ಲ 


ವಚನ ಸಾವಿರ 


0) 


ಎನ್ನ ಕೊಡತಿಯಡಿಯಲ್ಲಿ ಬಡೆಯಿಸಿಕೊಂಬ ಬಡಿಹೋರಿಗಳು 
ಇಂತೀ ವಿಶ್ವಗೋಧರೆಲ್ಲರೂ 

ಕರ್ತಾರನ ಕರ್ಮಟದ ನಕ್ಕುಬಚ್ಚನೆಯ ಚಿಕ್ಕಮಕ್ಕಳು 
ಇಂತಿವನರಿದು ಕಾಮದಲ್ಲಿ ಕರಗದೆ 

ಕ್ರೋಧದ ದಳ್ಳುರಿಯಲ್ಲಿ ಬೇಯದೆ 

ನಾನಾ ವ್ಯಾಮೋಹ ಯತುಕಾಲ೦ಗಳ ಕಾಹಿನ ಬಲೆಗೊಳಗಾಗುತ್ತ 
ಮತ್ತೆ ಸಾವಧಾನವೆ 

ಮತ್ತೆಯೂ ಜ್ಞಾನಾತೀತವೆ 

ಮತ್ತೆ ಧ್ಯಾನಮೂರ್ತಿಯೆ 

ಮತ್ತೆ ನಾನಾ ಕ್ರೀಯಲ್ಲಿ ಭಾವ ವ್ಯವಧಾನವೆ 

ಮತ್ತೆ ಗುರು ಚರ ಪರವೆ 

ಒಕ್ಕುಡಿತೆ ನೀರಿನಲ್ಲಿ ತಾ ಸತ್ತ ಮತ್ತೆ 
ಸಮುದ್ರವೆಷ್ಟಾಳವಾದಡೇನು 

ಕಿಂಚಿತ್ತು ಸುಖದಲ್ಲಿ ಲಿಂಗವ ಬಿಟ್ಟು 
ಅಂಗನೆಯರುರಸ್ಥಲದಲ್ಲಿ ಅಂಗೀಕರಿಸಿ 

ಅವರಧರ ಪಾನಂಗಳ ಮಾಡಿ ನಾ ಲಿಂಗಾಂಗಿಯೆಂದಡೆ 
ಸರ್ವಸಂಗಪರಿತ್ಯಾಗವ ಮಾಡಿದ ಲಿಂಗಾಂಗಿಗಳೊಪ್ಪರು 
ಬಸವಣ್ಣಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾವಿಮಲ 
ರಾಜೇಶ್ವರಲಿಂಗವು 

ಸ್ವಪ್ನದಲ್ಲಿ ಕುರುಹುಗಾಣಿಸಿಕೊಳ್ಳಾ 


೧೪೮ 

ಆರು ಮುನಿದು ನಮ್ಮನೇನ ಮಾಡುವರು 
ಊರು ಮುನಿದು ನಮ್ಮನೆಂತು ಮಾಡುವರು 
ನಮ್ಮ ಕುನ್ನಿಗೆ ಕೂಸ ಕೊಡಬೇಡ 

ನಮ್ಮ ಸೊಣಗಂಗೆ ತಳಿಗೆಯಲಿಕ್ಕಬೇಡ 

ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೆ 


ನಮಗೆ ನಮ್ಮ ಕೂಡಲಸಂಗನುಳ್ಳನ್ನಕ್ಕ 


೧೪೯ ॥ 
ಆರುವನೊಲ್ಲೆನೆಂದು ಅರಣ್ಯವ ಹೊಗುವದು 
ಕಾರ್ಯವಲ್ಲ ದುರುಳತನ 


ವಚನ ಸಾವಿರ 


ಊರೊಳಗಿದಡೆ ನರರ ಹಂಗು 

ಅರಣ್ಯದಲ್ಲಿದಡೆ ತರುಗಳ ಹಂಗು 

ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡಿಕೊಂಬ 
ಶರಣನೆ ಜಾಣ ಸಕಳೇಶ್ವರದೇವಾ 


೧೫೦ 

ಆರೂ ಇಲ್ಲದವಳೆಂದು 

ಆಳಿಗೊಳಲುಬೇಡ ಕಂಡೆಯಾ 

ಎನ ಮಾಡಿದಡೂ ಆನಂಜುವಳಲ್ಲ 

ತರಗೆಲೆಯ ಮೆಲಿದು ಆನಿಹೆನು 

ಸರಿಯ ಮೇಲೊರಗಿ ಆನಿಹೆನು 
ಚೆನ್ನಮಲ್ಲಿಕಾರ್ಜುನಯ್ಯಾ 

ಕರ ಕೇಡನೊಡ್ಡಿದಡೆ 

ಒಡಲನು ಪ್ರಾಣವನು ನಿಮಗರ್ಷಿಸಿ ಶುದ್ಧಳಹೆನು 


೧೫೧ 

ಆರೂ ಇಲ್ಲದಾರಣ್ಯದೊಳಗೆ ಮನೆಯ ಕಟ್ಟಿದರೆ 
ಕಾಡುಗಿಚ್ಚು ಎದ್ದು ಬಂದು ಹತ್ತಿತಲ್ಲಾ 

ಆ ಉರಿಯೊಳಗೆ ಮನೆ ಬೇವಲ್ಲಿ 
ಮನೆಯೊಡೆಯನೆತ್ತ ಹೋದನೋ 

ಆ ಉರಿಯೊಳಗೆ ಬೆಂದ ಮನೆ 

ಛೇಗೆಯಾಗದುದ ಕಂಡು 

ಮನೆಯೊಡೆಯನಳಲುತ್ತ ಬಳಲುತ್ತೈದಾನೆ ಗುಹೇಶ್ವರ 
ನಿಮ್ಮ ಒಲವಿಲ್ಲದ ಠಾವ ಕಂಡು 

ಹೇಸಿ ತೊಲಗಿದೆನಯ್ಯ 


೧೫೨ 
ಆರೇನೆಂದರೂ ಓರಂತಿಪ್ಪುದೆ ಸಮತೆ 


ಆರು ಜರಿದವರೆನ್ನ ಮನದ ಕಾಳಿಕೆಯ 
ಕಳೆದರೆಂಬುದೆ ಸಮತೆ 


ಆರು ಸೌತ್ಯವ ಮಾಡಿಹರೆನ್ನ ಜನ್ಮಜನ್ನದ 


ವಚನ ಸಾವಿರ 


೪ಡಿ 


ಅಳ 


ಹಗೆಗಳೆಂಬುದೆ ಸಮತೆ 

ಇಂತು ಗುರುಕಾರುಣ್ಯ 

ಮನವಚನಕಾಯದಲ್ಲಿ ಅವಿತಥವಿಲ್ಲರ್ದಡೆ 
ಕಪಿಲಸಿದ್ದಮಲ್ಲಿಕಾರ್ಜುನ ನಿನ್ನವರ ನೀನೆಂಬುದೆ ಸಮತೆ 


೧೫೩ 

ಆಲಿಕಲ್ಲ ಮರದಡಿಯಲಿಹ ಮಘಮಘಫಿಸುವ ಗಿಳಿವಿಂಡು 
ಉರವಣಿಸುವ ಪಕ್ಷಿಗಳು 

ಸರಸಗೈವ ಕೋಗಿಲೆ 

ಗಗನದ ಚಂದಮ 

ಅಗಲಲಾರೆನು ಸಖಿಯೆ 

ಬೆಳುದಿಂಗಳು ಬಿಸಿಲಾದವೆ 

ಗಗನದ ದಶರಥನ ಬೀಡಿನಲ್ಲಿ ಕಾಮಿನಿ ಕೈವೋದಳೆ 
ದಶಾವಸ್ಥೆಗೊಂಡೆನು ಮಹಾಲಿಂಗ ಗಜೇಶ್ವರನುಳಿದಡೆ 


೧೫೪ 

ಆವ ಕಾಯಕವಾದಡೂ ಸ್ವಕಾಯಕವ ಮಾಡಿ 
ಗುರು ಲಿಂಗ ಜಂಗಮದ ಮುಂದಿಟ್ಟು 
ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು 
ವ್ಯಾಧಿ ಬಂದಡೆ ನರಳು 

ಬೇನೆ ಬಂದಡೆ ಒರಲು 

ಜೀವ ಹೋದಡೆ ಸಾಯಿ 

ಇದಕ್ಕಾ ದೇವರ ಹಂಗೇಕೆ 

ಭಾಪು ಲದ್ದೆಯ ಸೋಮಾ 


೧೫೫ 

ಆವ ಬೀಜವ ಬಿತ್ತಿದಡೂ 

ಪೃದ್ವಿಗೆ ಬೇರು ಬಯಲಿಂಗೆ ಶಾಖೆ ತಲೆದೋರಿ ಬೆಳೆವಂತೆ 
ಐಕ್ಕಕ್ಕೆ ಮರೆ ಕ್ರೀಗೆ ಬಾಹ್ಯ 

ಉಭಯದ ಭೇದವುಳ್ಳನ್ನಕ್ಕ ಭಕ್ತಿಯ ಹೋರಾಟ ಬಿಡದು 
ಎನ್ನಯ್ಯಪಿಯ ಇಮ್ಮಡಿ ನಿಃಕಕಳಂಕಮಲ್ಲಿಕಾರ್ಜುನಾ 
ಮಣಿಯುಳ್ಳನ್ನಕ್ಕ ಪವಣಿಕೆಯ ಹಂಗು ಬಿಡದು 


ವಚನ ಸಾವಿರ 


೧೫೬ 
ಆವ ಬೀಜವು ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ 


ನೀ ಮರೆದಲ್ಲಿ ನಾನರಿದಲ್ಲಿ ಬೇರೊಂದೊಡಲುಂ೦ಂಟೆ 
ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು 

ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ 

ಅರಿವಿಂಗೆ ಬೇರೊಂದೊಡಲುಂಟೆ 
ಬೇರೊಂದಡಿಯಿಡದಿರು 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವನರಿಯಬಲ್ಲಡೆ 


೧೫೭ 

ಆವ ವಿದ್ಯೆಯ ಕಲಿತಡೇನು 

ಸಾವ ಎದ್ಕೆ ಬೆನ್ನಬಿಡದು 

ಅಶನವ ತೊರೆದಡೇನು 

ವ್ಯಸನವ ಮರೆದಡೇನು 

ಉಸುರ ಹಿಡಿದಡೇನು 

ಬಸುರ ಕಟ್ಟಿದಡೇನು 
ಚೆನ್ನಮಲ್ಲಿಕಾರ್ಜುನದೇವಯ್ಯಾ 

ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಹನು 


೧೫೮ 

ಆವುಗೆಯ ಕಿಚ್ಚಿನಂತೆ 

ಧಾಮಧೂಮವಾದಂತೆ 

ಆವ ನಾಡ ಸುಟ್ಟನೆಂದರಿಯೆನವ್ವಾ 

ಬೊಬ್ಬೆಯ ಕೊಂಡು ಹೋದವನೆಲ್ಲಿ ಉಳಿದನೆಂದರಿಯೆನವ್ವಾ 
ನಿರಾಳ ನಿರಾಳದಲ್ಲಿ ಮಹಾಲಿಂಗ 
ಗಜೇಶ್ವರದೇವನುಳಿದನೆಂದುಹೇಳಿದಡೆ 

ಕಂಗಳ ನೀರಲ್ಲಿ ನಿಂದೆನವ್ವಾ 


೧೫೯ 
ಆವುದ ಹಿಡಿದು ಬೀಸಿದಲ್ಲಿಯೂ ಗಾಳಿ ತಪದು 
ಏನ ಹಿಡಿದು ನುಡಿದಿಹೆನೆಂಬನ್ನಕ್ಕ ಮನದ ಸೂತಕ ಮೊದಲು 


ವಚನ ಸಾವಿರ 


೪೫ 


ಡಿ 


ಒಂದು ಕಂಡು ಒಂದರಲ್ಲಿ ಕೂಡಿಹೆನೆಂಬನ್ನಬರ 
ಅರಿವಿನ ಸೂತಕ ಬಿಡದು 

ದೀಪವ ಕೆಡಿಸಿದ ಸೆರಗಿನಂತೆ 

ಅನಲನಾಹುತಿಗೊಂಡ ಸಾರದಂತೆ 

ಬಯಲು ಬಯಲ ಕೂಡಿದ ನಿರಾಳಕ್ಕೆ ಲಕ್ಷವುಂಟಿ 
ಅರಿವುದಕ್ಕೆ ಮುನ್ನವೆ ಅರಿದ ಅರಿವನು 
ಕರಿಗೊಂಡಲ್ಲಿಯೆ ಲೋಪ ಕಾಮಧೂಮ ಧೂಳೇಶ್ವರಾ 


೧೬೦ 

ಆಶೆಯಾಮಿಷವಳಿದು 

ಹುಸಿ ವಿಷಯಂಗಳೆಲ್ಲ ಹಿಂಗಿ 

ಸಂಶಯ ಸಂಬಂಧ ವಿಸಂಬಂಧವಾಯಿತ್ತು 

ನೋಡಾ ಎನ್ನ ಮನದೊಳಗೆ ಘನಪರಿಣಾಮವ ಕಂಡು 
ಮನ ಮಗ್ಗವಾಯಿತ್ತಯ್ಯಾ 

ಚೆನ್ನಮಲ್ಲಿಕಾರ್ಜುನಾ 

[ನಿಮ್ಮ ಶರಣ ಪ್ರಭುದೇವರ ಕರುಣದಿಂದ ಬದುಕಿದೆನಯ್ಯಾ] 


೧೬೧ 

ಆಸತ್ತೆ ಅಲಸಿದೆನೆಂದಡೆ ಮಾಣದು 

ಬೇಸತ್ತೆ ಬೆಂಬಿದ್ದೆನೆಂದಡ ಮಾಣದು 

ಏವೆನೇವೆನೆಂದಡೆ ಮಾಣದು ಕಾಯದ ಕರ್ಮದ ಫಲಭೋಗವು 
ಕೂಡಲಸಂಗನ ಶರಣರು ಬಂದು 

ಹೋ ಹೋ ಅಂಜದಿರೆಂದಡಾನು ಬದುಕುವೆನು 


೧೬ಎ 

ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ 

ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ 
ದಯದಿಂದ ಬಿಟ್ಟು ಧರ್ಮವಿಲ್ಲ 

ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ 
ಸಚರಾಚರಕ್ಕೆ ಸಕಳೇಶ್ವರನಿಂದ ಬಿಟ್ಟು ದೈವವಿಲ್ಲ 


ವಚನ ಸಾವಿರ 


ನಿಮಗಾಗಿ ಸತ್ತವರನಾರನೂ ಕಾಣೆ 


೧೬೪ 

ಆಸೆಗೆ ಹುಟ್ಟಿದ ಪ್ರಾಣಿ ಆಸೆಯನೆ ಕಲಿತು 

ಪುಣ್ಯದ ಪದವಿಯ ಬಯಸಿದಡ 

ಭವಮಾಲೆಯ ಬರವು ತಪ್ಪದು 

ಬೇಡಲು ಹುಟ್ಟಿದ ಪ್ರಾಣಿಗೆ ಬೇಡಲು ವಿಧಿಯೆ 
ಸೂಳೆಗೆ ಹುಟ್ಟಿದ ಪ್ರಾಣಿಗೆ ನಿಜಗುಣ ಸಜ್ಜನವಪ್ಪುದೆ 
ಲಿಂಗಳಉು ದಯ ಶರಣವಿಸ್ತಾರವು ಬಯಸಿದಡೊಳವೆ 
ಕೂಡಲಸಂಗಮದೇವಾ ನಿಮ್ಮಲ್ಲಿ 


೧೬೫ 

ಆಸೆಯುಳ್ಳನ್ನಕ್ಕ ರೋಷ ಬಿಡದು 

ಕಾಮವುಳ್ಳನ್ನಕ್ಕ ಕಳವಳ ಬಿಡದು 
ಕಾಯಗುಣವುಳ್ಳನ್ನಕ್ಕ ಜೀವನ ಬುದ್ಧಿ ಬಿಡದು 
ಭಾವವುಳ್ಳನ್ನಕ್ಕ ಬಯಕೆ ಸವೆಯದು 

ನಡೆಯುಳ್ಳನ್ನಕ್ಕ ನುಡಿಗೆಡದು 

ಇವೆಲ್ಲವು ಮುಂದಾಗಿದ್ದು ಹಿ೦ದನರಿದೆನೆಂಬ 
ಸಂದೇಹಿಗಳಿರಾ ನೀವು ಕೇಳಿರೋ 

ನಮ್ಮ ಶರಣರು ಹಿಂದ ಹೇಗೆ ಅರಿದರೆಂದಡೆ 
ಆಸೆಯನಳಿದರು ರೋಷವ ಹಿಂಗಿದರು 

ಕಾಮನ ಸುಟ್ಟರು ಕಳವಳವ ಹಿಂಗಿದರು 
ಕಾಯಗುಣವಳಿದರು ಜೀವನ ಬುದ್ಧಿಯ ಹಿಂಗಿದರು 
ಭಾವವ ಬಯಲುಮಾಡಿದರು ಬಯಕೆಯ ಸವೆದರು 
ಹಿ೦ದನರಿದು ಮುಂದೆ ಲಿಂಗವೆ ಗೂಡಾದ ಶರಣರ 
ಈ ಸಂದೇಹಿಗಳೆತ್ತ ಬಲ್ಲರು ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣಾ 


ವಚನ ಸಾವಿರ 


ಕ 


೪೮ 


೧೬೬ 

ಆಸೆಯುಳ್ಳವಂಗೆ ಮಾಟಕೂಟವಲ್ಲದೆ 
ನಿರಾಸೆಯುಳ್ಳವಂಗೆ ಮಾಟಕೂಟವೇಕೆ 
ಮನಪರಿಣಾಮಿಗೆ ಮತ್ತರವೇಕೆ 

ಸುತ್ತಿದ ಮಾಯಾಪ್ರಪ೦ಚವ ಜರಿದವಂಗೆ 
ಅಂಗನೆಯರ ಹಿಂದು ಮುಂದೆ ತಿರುಗಲೇಕೆ 
ಅಮುಗೇಶ್ವರನೆಂಬ ಲಿಂಗವನರಿದವಂಗೆ 
ಅಷ್ಟವಿಧಾರ್ಚನೆ ಷೋಡಶೋಪಚಾರದ ಹಂಗೇಕೆ 


೧೬೭ 

ಆಸೆಯೆಂಬ ಕೂಸನೆತ್ತಲು 

ರೋಷವೆಂಬ ತಾಯಿ ಮುಂದೆ ಬಂದಿಪಳು 
ನೋಡಾ 

ಇಂತೆರಡಿಲ್ಲದ ಕೂಸನೆತ್ತಬಲ್ಲಡೆ 

ಆತನೆ ಲಿಂಗೈಕ್ಕನು 

ಗುಹೇಶ್ವರ 


೧೬೮ 

ಆಸೆಯೆಂಬುದು ಅರಸಿಂಗಲ್ಲದೆ 
ಶಿವಭಕ್ತರಿಗುಂಟೆ ಅಯ್ಯಾ 
ರೋಷವೆಂಬುದು ಯಮದೂತರಿಗಲ್ಲದೆ 
ಅಜಾತರಿಗುಂಟೆ ಅಯ್ಯಾ 
ಈಸಕ್ಕಿಯಾಸೆ ನಿಮಗೇಕೆ ಈಶ್ವರನೊಪ್ಪ 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗಕ್ಕೆ ದೂರ ಮಾರಯ್ಯ 


೧೬೯ 

ಆಳಾಪದ ಸೊಬಗು 

ಘಂಟೆ ವಾದ್ಯದ ಕೂಗಿನ ಕೊರಚು 
ಪಲಚಾರಕರ ಎಡೆಯಾಟದಿಂದ 
ಸೊಬಗು ಮೆರೆಯಿತ್ತು 

ಎನಗೆ ಇನ್ನಾವುದು ಇಲ್ಲ 
ಇನ್ನೇವೆನೆಂದನಂಬಿಗ ಚೌಡಯ್ಯ 


ವಚನ ಸಾವಿರ 


೧೭೦ 

ಆಳುತನದ ಮಾತನೇರಿಸಿ ನುಡಿದಡೆ 
ಆಗಳೆ ಕಟ್ಟಿದೆನು ಗಂಡುಗಬ್ಬೆಯ 
ತಿಗುರನೇರಿಸಿ ತಿಲಕವನಿಟ್ಟು 
ಕೈದುವ ಕೊಂಡು ಕಳನೇರಿದ ಬಳಿಕ 
ಕಟ್ಟಿದ ನಿರಿ ಸಡಿಲಿದಡೆ 

ಇನ್ನು ನಿಮ್ಮಾಣೆ ಕಾಣಾ 
ೆನ್ನಮಲ್ಲಿಕಾರ್ಜುನಾ 


© 

ಇಂದಿಗೆಂತು ನಾಳೆಗೆಂತೆಂದು ಚಿಂತಿಸಲೇಕೆ 
ತಂದಿಕ್ಕುವ ಶಿವಂಗೆ ಬಡತನವೆ 
ರಾಮನಾಥ 


EE 

ಇಂದನೀಲ ಗಿರಿಯನೇರಿಕೊಂಡು 
ಚಂದ್ರಕಾಂತ ಶಿಲೆಯನಪ್ಪಿಕೊಂಡು 
ಕೊಂಬ ಬಾರಿಸುತ್ತ ಎಂದಿಪ್ಪೆನೋ ಶಿವನೆ 
` ನಿಮ್ಮ ನೆನೆವುತ್ತ ಎ೦ದಿಪ್ಪೆನೋ 


ಹರನೆ ಎನ್ನ ಕುಂಭ ಕುಚದ ಮೇಲೆ ನಿನ್ನನೆಂದೆತ್ತಿಕೊಂಬೆನಯ್ಯಾ 


ಅಂಗಭಂಗ ಮನಭಂಗವಳಿದು 
ನಿಮ್ಮನೆಂದಿಗೊಮ್ಮೆ ನೆರೆವೆನಯ್ಯಾ 
ಚನ್ನಮಲ್ಲಿಕಾರ್ಜುನಾ 


೧೭೩ 

ಇಂಬಪ್ಪ ಶರಧಿಯ ಸಂಭ್ರಮದ ಮೊರಹಿನಲಿ 
ಶಂಭುವೆ ನಿನ್ನನೊಡಗೂಡಿದೆನಯ್ಯಾ 
ಬೇರೊಂದ ಕೇಳೆ ಬೇರೊಂದ ಕಾಣೆ 

ಮಹಾ ಉಲುಹ ಒಡಮನೆಯಾದೆನಯ್ಯಾ 
ಅನಿಮಿಷನೆಂಬ ಶರಧಿಯ ಮಹಾ ಉಲುಹಿನ 
ಉಲುಹುಗೆಟ್ಟ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ನೀನೆಂಬ ಸಮುದ್ರದಲಿ ಆನಿದ್ದೆನು 


ವಚನ ಸಾವಿರ 


ಜತ್‌ 


೫೦ 


೧೭೪ 

ಇಂಬಿನ ಚುಂಬನ ಅಮೃತಾಹಾರ 
ಆಲಿಂಗನವೆ ಆಭರಣ 

ಸೋಂಕೆ ವಸ್ತ 

ನೋಟವೆ ಕೂಟ 

ಒಡನಾಟವೆ ಅಷ್ಟಭೋಗವೆನಗೆ 
ಉರಿಲಿಂಗದೇವನ ಕೂಟವೆ 

ಪರಾಪರ ವಾಜ್ಮಯಾತೀತ ಪರಮಸುಖ 


೧೭೫ 

ಇದಿರೆನ್ನ ಹಳಿವವರು ಮತಿಯ ಬೆಳಗುವರು 
ಮನದ ಕಾಳಿಕೆಯ ಕಳೆವವರೆನ್ನ ನಂಟರು 
ದುರಾಚಾರದಲ್ಲಿ ನಡೆವವರು ಕನ್ನಡಿ ಎನಗೆ 
ಹೇಯೋಪಾದಿಯ ತೋರುವವರು 

ಇದು ಕಾರಣ ನಾನನ್ಯ ದೇಶಕ್ಕೆ ಹೋಗೆನು 
ಸಕಳೇಶ್ವರದೇವರ ತೋರುವರೊಳರಿಲ್ಲಿಯೆ 


ಟಿ 

ಇನಿಯಂಗೆ ತವಕವಿಲ್ಲ 

ಎನಗೆ ಸೈರಣೆಯಿಲ್ಲ 

ಮನದಿಚ್ಛೆಯನರಿವ ಸಖಿಯರಿಲ್ಲ 

ಇನ್ನೇವೆನವ್ವಾ 

ಮನುಮಥವೈರಿಯ ಅನುಭಾವದಲ್ಲಿ ಎನ್ನ ಮನ ಸಿಲುಕಿ ಬಿಡದು 
ಇನ್ನೇನ ಮಾಡುವೆನೆಲೆ ಕರುಣವಿಲ್ಲದ ತಾಯೆ 

ದಿನ ವೃಥಾ ಹೋಯಿತ್ತಾಗಿ ಯೌವ್ವನ ಬೀಸರವಾಗದ ಮುನ್ನ 
ಪಿನಾಕಿಯ ನೆರಯವ್ವಾ ಶಂಭುಜಕ್ಕೇಶ್ವರನ 


೧೭೭ 

ಇನಿಯನೆನಗೆ ನೀನು 
ಇನ್ನೇನನೊಂದ ನಾನರಿಯೆ 
ನೀ ನುಡಿಸಲು ನುಡಿವೆನು 


ವಚನ ಸಾವಿರ 


ನಡೆವೆನು 


ಊ 


ನಡೆಸಲು 


9 


ತಿ ನಿವಾ ಣೆಯಯ್ಯಾ 
ಲ 


ತನು 


ಡುವುದು ಬಿಡದು 


ರ 


ಆ 


ತ್ರ 
೬ 
ಕಾಣ 


ಈ 


ದೀಪಾ 
ಮ 


ಗಣವ 
ಬಾಯ 


7 
11 


ಇಂ 


ಹ 


ಳ್ಳ 
ಜ್‌ 


ದ್‌ 
ಲ, 


ುವ ಕೊಂಬಳಿ ದಿಜಕ್‌' ಒಡಹಗಳೂ 


ಟಿ 


ಉರಿಲಿಂ 
೧೭೯ 
ಊಟ 


೫೨ 


೧೮೦ 

ಇನ್ನೇವೆ 

ನಾ ತಂದ ಬೆಂಕಿಯಲ್ಲಿ 

ಸರ್ವಾಂಗವಿಷದ ಚೇಳು ಬಿದ್ದು ಬೇವುತಿದೆ 
ಹಿಡಿದು ತೆಗೆದೆಹೆನೆಂದಡೆ ಉರಿ ತಾಗಿದ ಚೇಳು ಎನ್ನ ಹೊಯ್ದಿತ್ತು 
ಸತ್ತಿತ್ತಂಬ ನೋವು ಬಿಡದು 

ಎನಗೆ ವಿಷ ತಾಗಿತ್ತೆಂಬ ಆಸೆ ಬಿಡದು 
ಬಿಟ್ಟಡೆ ಸಮಯಕ್ಕೆ ದೂರ 

ಹಿಡಿದಡೆ ಜ್ಞಾನಕ್ಕೆ ದೂರ 

ಉಭಯದ ಬೇನೆಯಲ್ಲಿ ಬೇವುದು 
ಸದಾಶಿವಮೂರ್ತಿಲಿಂಗಕ್ಕೆ ದೂರ 


೧೮೧ 

ಇಬ್ಬರಿಗೊ೦ದೆಂಬ ತೊಡುವೆ ಗಡ ಕಾಮಾ 
ಅರಿದರಿದು ಬಿಲುಗಾರನಹೆಯೊ 

ಎಸೆದಿಬ್ಬರು ಒಂದಹರು ಗಡ 

ಇದು ಹೊಸತು 

ಚೋದ್ಯವೀ ಸರಳ ಪರಿ ನೋಡಾ 
ಎನಗೆಯೂ ಉರಿಲಿಂಗದೇವಗೆಯೂ ತೊಟ್ಟೆಸು 
ನಾವಿಬ್ಬರೊಂದಾಗೆ ಬಿಲ್ದಾಳಹೆ 

ಎಸೆಯೆಲೋ ಕಾಮಾ 


ಲ 

ಇಬ್ಬರು ಮೂವರು ದೇವರೆಂದು 

ಉಬ್ಬ ಮಾತನಾಡಬೇಡ 

ಒಬ್ಬನೆ ಕಾಣಿರೊ 

ಇಬ್ಬರೆಂಬುದು ಹುಸಿ 

ನೋಡಾ 
ಕೂಡಲಸಂಗಮದೇವನಲ್ಲದಿಲ್ಲೆಂದಿತ್ತು ವೇದ 


ವಚನ ಸಾವಿರ 


೧೮೩ 

ಇರಿವ ಆಸಿ ನೋವ ಬಲ್ಲುದೆ 

ಬೇಡುವಾತ ರುಜವ ಬಲ್ಲನೆ 

ಕಾಡುವ ಕಾಳುಮೂಳರ ವಿಧಿ ಎನಗಾಯಿತ್ತು 
ನೀಕಳಂಕ ಮಲ್ಲಿಕಾರ್ಜುನಾ 


೧೮೪ 
ಇರುಹು ಕಡೆ ಎಂಭತ್ತನಾಲ್ಕು ಲಕ್ಷ ಜೀವ 


ಅವು ಹುಟ್ಟುವಾಗಲೆ ಸುಖದುಃಖ ಭೋಗ೦ಗಳ ಕೊಂಡು ಹುಟ್ಟಿದವು 


ಇದು ತಪ್ಪದ ದೃಷ್ಟ 

ಅರುಹಿರಿಯರೆಲ್ಲರು ಮರೆಯಬೇಡಿ 

ಅರಿವಿನ ಹೊಲನ ನೋಡಿಕೊಳ್ಳಿ 

ವೇಷಕ್ಕೆ ತಪ್ಪದಂತಾಡಿ ಹೋಗಿ 

ಪುರುಷ ಸತ್ತಡೆ ಸತಿ ಮುಂಡೆತನದಂತೆ ನೀಸಲಾರೆ 
ಕಳ್ಳನ ಹೆಂಡತಿಯಂತೆ ತಲ್ಪಳಿಸಲಾರೆ 

ನಿಮ್ಮ ಅರಿವಿನ ಹಾನಿ ಎನ್ನ ಇಹಪರದ ಕೇಡು 
ಈ ಪದಕ್ಕೆ ನೋಯಬೇಡ 

ನೊಂದಡೆ ಸದಾಶಿವಮೂರ್ತಿಲಿಂಗಕ್ಕೆ ಹೊರಗು 


೧೮೫ 

ಇರುಳಿಗೆ ಮೊಲೆ ಯೋನಿ ಅಧರ 

ಹಗಲಿಗೆ ಸಂಪುಟ ಲೇಖ 

ಮಾತಿನ ಮಾಲೆಯ ಸರಕು 

ವೇಷದ ಪುಣ್ಯ 

ಸುಡು ಬ್ರಾಂತರ ಮಾತು 

ಸಾಕು ನಿಲ್ಲು 

ಐಘಟದೂರ ರಾಮೇಶ್ವರಲಿಂಗ ಅವರ ಬಲ್ಲನಾಗಿ 


೧೮೬ ... 
ಇರುಳಿನ ಮುಖ ಹಗಲೆಂದರಿಯರು 
ಹಗಲಿನ ಮುಖ ಇರುಳೆಂದರಿಯರು 


ವಚನ ಸಾವಿರ 


೫೩ 


ಇರುಳಿನ ಮುಖದೊಳಗೊಂದು ನವರತ್ನದ 
ಖಂಡಿತಹಾರವಡಗಿತ್ತು 

ಹಗಲಿನ ಮುಖದೊಳಗೊಂದು ನವಚಿತ್ರ ಪತ್ರದ ವ್ಯಕ್ತವಡಗಿತು 
ರತ್ನದ ಹಾರದ ವೃಕ್ಷಕ್ಕಾಹಾರವನಿಕ್ಕಿದಡೆ 

ಗುಹೇಶ್ವರಲಿಂಗದಲ್ಲಿ ಪ್ರಾಣಲಿಂಗಕ್ಕೆ ಸುಖವಾಯಿತ್ತು 


೧೯೬೭ 

ಇರುಳೊಂದು ಮುಖ ಹಗಲೊಂದು ಮುಖ 
ಕಾಯವೊಂದು ಮುಖ ಜೀವವೊಂದು ಮುಖ 
ಬುದ್ಧಿಯನರಿಯದಿದೆ ನೋಡಾ 
ಪಾಣಲಿಂಗವೆಂಬ ಭ್ರಾಂತು ನೋಡಾ 

ಇದು ಕಾರಣ ಮೂರು' ಲೋಕವೆಯ್ದೆ 
ಬರುಸೂರೆವೋಯಿತ್ತು ಗುಹೇಶ್ವರ 


೧೮೮ 

ಇಲ್ಲವೆಯ ಮೇಲೊಂದು ಉಂಟೆಂಬ ಪರಿಭಾವ 
ಅಲ್ಲಿ ಇಲ್ಲಿ ಎನ್ನದೆ ತಾನೆ ನಿಂದಿತ್ತು 

ನೋಡಾ 

ತನ್ನಲ್ಲಿಯ ಪ್ರಕೃತಿಯ ತಾನೆ ಹಿಂಗಿಸಲು 
ಅಲ್ಲಿಯೆ ಸುಜ್ಞಾನ ಉದಯಸಿತ್ತು 

ಎಲ್ಲಾ ಎಡೆಯಲ್ಲಿಯು ನಿಂದ ನಿಜಪದವ 
ಗುಹೇಶ್ವರ ನಿಮ್ಮ ಶರಣ ಬಲ್ಲ 


೬3೬ 

ಇವನಾರವ ಇವನಾರವ ತಿಪಭಾರನನ೦ದ 
ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯಾ 
ಚ ನಿಮ್ಮ ಮನೆಯ ಕ್‌ ಶ್‌ 


೧೯೦ 
ಇಷ್ಟಲಿಂಗ ಗುರುವಿನ ಹಂಗು 
ಚಿತ್ತ ಕಾಮನ ಹಂಗು 


೫೪ ವಚನ ಸಾವಿರ 


ಪ್ರಜೆ ಪುಣ್ಯ ಮಹಾದೇವನ ಹಂಗು 
ಎನ್ನ ದಾಸೋಹ ಆರ ಹಂಗೂ ಇಲ್ಲ 
ಚನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗವೆ 
ಕಣ್ಣಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ 


೧೯೧ 

ಇಹಕ್ಕೊಬ್ಬ ಗಂಡನೆ 

ಪರಕ್ಕೊಬ್ಬ ಗಂಡನೆ 

ಲೌಕಿಕ್ಕೊಬ್ಬ ಗಂಡನೆ 

ಪಾರಮಾರ್ಥಕ್ಕೊಬ್ಬ ಗಂಡನೆ 

ಎನ್ನ ಗಂಡ ಚೆನ್ನಮಲ್ಲಿಕಾರ್ಜುನದೇವರಲ್ಲದೆ 

ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಬೊಂಬೆಯಂತೆ 


ಇಚ 

ಇಹಪರವೆಂಬ ಇದ್ದೆಸೆಯಾಗಿರ್ದನ ಪರಿ ಹೊಸತು 
ನೆಯಿ ಹತ್ತದ ನಾಲಗೆಯಂತೆ 

ಹುಡಿ ಹತ್ತದ ಗಾಳಿಯಂತೆ 

ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯಾ 
ಸಿಮ್ಮಲಿಗೆಯ ಚೆನ್ನರಾಮನೆಂಬ ಲಿಂಗದಲ್ಲಿ 

ಆಚರಿಸುತ್ತ ಆಚರಿಸುತ್ತ ಆಚರಿಸದಂತಿರ್ದೆ ನೋಡಯ್ಯಾ 


೧೯೩ 

ಇಹಲೋಕ ಪರಲೋಕ ತಾನಿದ್ದಲ್ಲಿ 
ಗಗನಮೇರುಮಂದಿರ ತಾನಿದ್ದಲ್ಲಿ 
ಸಕಲಭುವನ ತಾನಿದ್ದಲ್ಲಿ 

ಸತ್ಯನಿತ್ಯ ನಿರಂಜನ ಶಿವತತ್ತ್ವ, ತಾನಿದ್ದಲ್ಲಿ 
ಉತ್ತರೋತ್ತರ ಚತುರ್ವಳಯ ತಾನಿದ್ದಲ್ಲಿ 
ಚ೦ದ್ರ ಸೂರ್ಯ ತಾರಾಮಂಡಲ ತಾನಿದ್ದಲ್ಲಿ 
ಅಂತರ ಮಹದಂತರ ತಾನಿದ್ದಲ್ಲಿ 

ಸ್ವತಂತ್ರ ಗುಹೇಶ್ವರಲಿಂಗ ತಾನಿದ್ದಲ್ಲಿ 


ವಚನ ಸಾವಿರ 


೫೫ 


೧೯೪ 

ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ 
ಸುಳಿದು ಬೀಸುವ ಗಾಳಿ ನಿಮ್ಮ ದಾನ 
ನಿಮ್ಮ ದಾನವನುಂಡು ಅನ್ಯರ ಹೊಗಳುವ 
ಕುನ್ನಿಗಳನೇನೆಂಬೆ ರಾಮನಾಥ 


೧೯೫ 

ಇಳಯನಾಧಾರ ಮಾಡಿ ಜಳವ ಜೀವನ ಮಾಡಿ 
ಒಳಗಿಪ್ಪ ಭೇದವನು 

ವಾಯುವ ಕ೦ಬವ ಮಾಡಿ ನಳನ ಚಂದ್ರಮನ ಮಡಗಿ 
ಆಕಾಶವನು ಗಳನೆ ಮುಚ್ಚಿದ ಬೆಳಗಿಗೆ 

ಆನು ಬೇಡಿಕೊಂಬೆ ರಾಮನಾಥ 


೧೯೬ | 

ಈ ನಲ್ಲನ ಬೇಟದ ಕೂಟದ ಪರಿಯನು ಏನೆಂದು ಹೇಳುವೆ 
ವಿಪರೀತ ಕೆಳದಿ 

ಪುರುಷ ಶಕ್ತಿಯಾಗಿ ಶಕ್ತಿ ಪುರುಷನಾಗಿ 

ನೆರೆದು ಸುಖಿಸುವನು 

ಕೇಳಾ ಕೆಳದಿ 

ಅತಿ ಕಾಮಿ ವಿಪರೀತನು 

ಉರಿಲಿಂಗದೇವನು 

ನೆರೆಯಲು ನೆರೆವುದು ಮನದಿಚ್ಚೆ ಕೆಳದಿ 


HE 

ಈ ಲೋಕದ ಬೀತರು ಪರ ಲೋಕದ ಕಲಿಗಳು 
ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯರೆಲ್ಲರು 
ಅಜನಿತಂಗೆ ಸರಿಯೆ 

ಮೂಜಗದಲ್ಲಿ ನಿರತರು 

ಕೂಡಲಸಂಗನ ಶರಣರು 

ತ್ರಿವಿಧವನರಿಯರು 


೫ 
ಜ್ನ 
| 
ತ 

೬ 
a 


೧೯೮ 

ಈರೇಳುನೂರುವರುಷ ಮಜ್ಜನಕ್ಕೆರೆದು ವೃಥಾ ಹೋಯಿತ್ತಲ್ಲಾ 
ಏನೆಂದರಿಯದೆ ವೃಥಾ ಹೋಯಿತ್ತಲ್ಲಾ 

ನೂಲುವರ ಕಂಡು ನೂತಿಹೆನೆಂದಡೆ 

ಅಯ್ಯಾ 

ಎನ್ನ ಕರಿಯ ಕದಿರು ಬಿಳಿದಾಗದು 

ಅಯ್ಯಾ 

ಎನ್ನ ತನುಮನಧನ ನಿಮ್ಮಲ್ಲಿ ಸಯವಾಗವು 

ಬಂದಪಸರದಲ್ಲಿ ಮನವು ಲಿಂಗದೊಳಗೆ ತೋರಿತ್ತು 
ಅನುಭವಕ್ಕೊಳಗಾಗದೆ 

ಎನ್ನ ವಿಚಾರಿಸಿ ನೋಡೆಹನೆಂದಡೇನೂ ಇಲ್ಲ 

ಸುಳಿವಿನೊಳಗೆ ಅರಿದೆಹೆನೆಂದಡೆ ಸುಳುಹಿಂಗೆ ಭ೦ಗವಾಯಿತ್ತು 
ಎನಗಿನ್ನು ಸುಳುಹೇಕೆ ಹೇಳಾ ಸಕಳೇಶ್ವರದೇವಾ 


ET 

ಈಳೆ ನಿಂಬೆ ಮಾವು ಮಾದಲಕ 

ಹುಳಿ ನೀರನೆರೆದವರಾರಯ್ಯಾ 

ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ 

ಸಿಹಿ ನೀರನೆರೆದವರಾರಯ್ಯಾ 

ಕಳವೆ ರಾಜಾನ್ನ ಶಾಲ್ಕನಕ್ಕೆ 

ಓಗರದ ಉದಕವನೆರೆದವರಾರಯ್ಯಾ 
ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ 
ಪರಿಮಳದುದಕವನೆರೆದವರಾರಯ್ಯಾ 
ಇಂತೀ ಜಲವು ಒಂದೆ ನೆಲನು ಒಂದೆ ಆಕಾಶವು ಒಂದೆ 
ಜಲವು ಹಲವು ದ್ರವ್ಯಂಗಳ ಕೂಡಿ 

ತನ್ನ ಪರಿಬೇರಾಗಿಹ ಹಾಗೆ 

ಎನ್ನದೇವ ಚೆನ್ನಮಲ್ಲಿಕಾರ್ಜುನಯ್ಯನು 
ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು 
ತನ್ನ ಪರಿ ಬೇರೆ 


ವಚನ ಸಾವಿರ ೫೭ 


೫೮ 


೨೧೧೦ 

ಉಂಕೆಯ ನಿಗುಚಿ 

ಸರಿಗೆಯ ಸಮಗೊಳಿಸಿ ಸಮಗಾಲನಿಕ್ಕಿ 

ಅಣಿಯೇಳ ಮುಟ್ಟದೆ ಹಿಡಿದ ಲಾಳಿಯ ಮುಳ್ಳು 
ಕಂಡಿಕೆಯ ನುಂಗಿತ್ತು 

ಈ ಸೀರೆಯ ನೆಯ್ದವ ನಾನೊ ನೀನೋ ರಾಮನಾಥ 


೨೦೧ 
ಉ೦ಟೆಂಬಲ್ಲಿಯೆ ಜ್ಞಾನಕ್ಕೆ ದೂರ 
ಇಲ್ಲಾ ಎಂಬಲ್ಲಿಯ ಸಮಯಕ್ಕೆ ದೂರ 


ತನುವಿಗೆ ಬಂದ ಪ್ರಾಪ್ತಿಯ ಅನುಭವಿಸುವುದಕ್ಕೆ ಒಡಲಾಯಿತ್ತು 


ಪ್ರಾಪ್ತಿಯನು೦ಬುದು ಘಟವೋ ಆತ್ಮನೋ 
ಒಂದನಹುದು ಒಂದನಲ್ಲಾ ಎನಬಾರದು 

ಇಲ್ಲಾ ಎಂದಡೆ ಕ್ರೀವಂತರಿಗೆ ಭಿನ್ನ 
ಅಹುದೆಂದಡೆ ಅರಿದಾತಂಗೆ ವಿರೋಧ 
ತೆರಪಿಲ್ಲದ ಘನವ ಉಪಮಿಸಲಿಲ್ಲ 

ಕಾಮಧೂಮ ಧೂಳೇಶ್ವರನ ಮುಂದೆ ಹೋಗಲಿಲ್ಲ 
ಹಿ೦ದೆ ಉಳಿಯಲಿಲ್ಲ 


ಆಟಿಪಿ 

ಉಂಟೆಂಬುದು ಭಾವದ ನೆಮ್ಮುಗೆ 

ಇಲ್ಲಾ ಎಂಬುದು ಚಿತ್ತದ ಪ್ರಕೃತಿ 
ಉಭಯನಾಮ ನಷ್ಟವಾಗಿ ನಿಂದುಳುಮೆ 
ಐಘಟದೂರ ರಾಮೇಶ್ವರಲಿಂಗ ಇಕ್ಕಿದ ಗೊತ್ತು 


೨೦೩ 

ಉಂಬ ತಳಿಗೆಯ ಬೆಳಗಿದಡೆ 

ನೊಂದಿತ್ತೆ ನನ್ನ ಬೆಳಗಿದರೆಂದು 

ಬೆಂದ ಮಸಿಯ ತೊಳೆದಡೆ 

ನೊಂದಿತ್ತೆ ಎನ್ನ ಹೊರೆಯನೆತ್ತಿದರೆಂದು 
ಅಂದಮಂದದರಂದವ ನುಡಿದಡೆ ನೊಂದು ಬೇಯಲೇಕೆ 


ಅವರು ನೊಂದರೂ ಜೋೀಯಲಿ 
ಹಿ೦ಗಬೇಕೆಂದೆ ನಿಃಕಳಂಕ ಮಲ್ಲಿಕಾರ್ಜುನಾ 


೨೦೪ 

ಉಂಬ ಬಟ್ಟಲು ಬೇರೆ ಕಂಚಲ್ಲ 
ನೋಡುವ ದರ್ಪಣ ಬೇರೆ ಕ೦ಚಲ್ಲ 
ಬಾಂಡ ಒಂದೆ ಭಾಜನ ಒಂದೆ 
ಬೆಳಗೆ ಕನ್ನಡಿಯೆನಿಸಿತ್ತಯ್ಯಾ 
ಅರಿದಡೆ ಶರಣ ಮರೆದಡೆ ಮಾನವ 
ಮರೆಯದೆ ಪೂಜಿಸು ಕೂಡಲಸಂಗನ 


೨೦೫ 

ಉಂಬವರೆಲ್ಲ ಒಂದೇ ಪರಿಯೆ 
ತಮ್ಮ ತಮ್ಮ ಬಾಯಿಚ್ಛೆಯಲ್ಲದೆ 
ಇಕ್ಕುವರಂದಕ್ಕೆ ಉಂಡಡೆ 
ತನಗೇ ಸಿಕ್ಕೆಂದೆ ಮಾರೇಶ್ವರಾ 


೨101೨. 

ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲನ್ನ 

ಬಂಧುಗಳು ಬಂದಾಗಳಿಲ್ಲೆನ್ನ 

ಲಿಂಗಕ್ಕೆ ಇಲ್ಲೆಂಬ 

ಜಂಗಮಕ್ಕೆ ಇಲ್ಲೆಂಬ 

ಬ೦ದ ಪುರಾತರಿಗೆ ಇಲ್ಲೆಂಬ 

ಸಾವಾಗ ದೇಹವ ದೇಗುಲಕ್ಕೆ ಒಯ್ಯೆಂಬ 

ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ ಕೂಡಲಸಂಗಮದೇವಾ 


OE 

ಉಂಬುದು ಉಡುವುದು ಶಿವಾಚಾರ 
ಕೊಂಬುದು ಕೊಡುವುದು ಕುಲಾಚಾರ 
ಎ೦ಬ ಅನಾಚಾರಿಯ ಮಾತ ಕೇಳಲಾಗದು 


ವಚನ ಸಾವಿರ 


೫೯ 


೬೦ 


ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರ ಒಂದೆ 
ಎಂದು ಕೊಟ್ಟು ಕೊಂಬುದು ಸದಾಚಾರ 
ಉಳಿದುದೆಲ್ಲ ಅನಾಚಾರ 

ಅದೆಂತೆಂದಡೆ 

ಸ್ಪಟಿಕದ ಕೊಡದಲ್ಲಿ ಕಾಳಿಕೆಯನರಸುವ ಹಾಗೆ 
ಸಿಹಿಯೊಳಗೆ ಕಹಿಯನರಸುವ ಹಾಗೆ 

ರಜಸ್ಸೂತಕ ಕುಲಸೂತಕ ಜನನಸೂತಕ ಪ್ರೇತಸೂತಕ 
ಉಚ್ಛಿಷ್ಟಸೂತಕ 

ಎಂದಡೆ ಆತಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ 
ತೀರ್ಥಪ್ರಸಾದವಿಲ್ಲ 

ಇಂತೀ ಪಂಚಚೂತಕವ ಕಳೆದಲ್ಲದೆ ಭಕ್ತನಾಗ 
ಇಂತಹ ಭಕ್ತರಲ್ಲಿ ಕೊಟ್ಟುಕೊ೦ಬುದು ಸದಾಚಾರ 
ಕೂಡಲಚೆನ್ನಸಂಗಮದೇವಾ 


RSG) 

ಉಣಲೆಂದು ಬಂದ ಸುಖ ಉಂಡಲ್ಲದೆ ಹರಿಯದು 
ಕಾಣಲೆಂದು ಬಂದ ದುಃಖ ಕಂಡಲ್ಲದೆ ಹರಿಯದು 
ತನುವಿಂಗೆ ಬಂದ ಕರ್ಮ ಹರಿವ ಕಾಲಕ್ಕೆ 
ಚೆನ್ನಮಲ್ಲಿಕಾರ್ಜುನದೇವರು ಕಡೆಗಣ್ಣಿನಿಂದ ನೋಡಿದರು 


೨೦೯ 

ಉತ್ತಮಕುಲದಲ್ಲಿ ಹುಟ್ಟಿದೆನೆಂಬ 
ಕಷ್ಟತನದ ಹೊರೆಯ ಹೊರಿಸದಿರಯ್ಯಾ 
ಕಕ್ಕಯ್ಯನೊಕ್ಕುದನಿಕ್ಕ ನೋಡಯ್ಯಾ 
ದಾಸಯ್ಯ ಶಿವದಾನವನೆರೆಯ ನೋಡಯ್ಯಾ 
ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ 
ಉನ್ನತ ಮಹಿಮ 

ಕೂಡಲಸಂಗಮದೇವಾ 

ಶಿವಧೋ ಶಿವಧೋ 


3 
a 
a 
ಭ್ರ 

೬ 
1 


ಸುಳ್ಳ ಅ 
ಉತ್ತಮತೇಜಿಗೆ ಚಬುಕಿನಲ್ಲಿ ತೆಗೆವರುಂಟೆ 


ಪಟ್ಟಣಕ್ಕೆ ಒಡೆಯನಾದ ಬಳಿಕ ಜಾತಿಗೋತ್ರವನರಸಲುಂಟೆ 


ಪರಮಸುಜ್ವಾನಿಗೆ ಪ್ರಾಣದ ಹಂಗುಂಟೆ 


ಲಿಂಗವನಪ್ಪಿದ ಶರಣನ ಕಂಡಕ೦ಡವರು ಜರಿದಡೆ ಸಂದೇಹವುಂಟೆ 


ಇಹಲೋಕದವರು ಜರಿದರೆಂದು ವಿಪರೀತಗೊಳಲೇಕೆ 
ಅಮುಗೇಶ್ವರಲಿಂಗವನರಿದ ಶರಣಂಗೆ 
ಆರು ಹರಸಿದಡೇನು ಆರು ಹಳಿದಡೇನು 


೨೧೧ 

ಉತ್ತರಾಪಥದ ಮೇಲೆ ಮೇಘ ವರ್ಷ ಕರೆಯಲು 
ಆ ದೇಶದಲ್ಲಿ ಬರನಾಯಿತ್ತು 

ಆ ದೇಶದ ಪ್ರಾಣಿಗಳಲ್ಲರೂ ಮೃತರಾದರು 

ಅವರ ಸುಟ್ಟು ರುದ್ರಭೂಮಿಯಲ್ಲಿ ನಾ ನಿಮ್ಮನರಸುವೆ 


ಬವ 

ಉದಕ ನಿಂದಲ್ಲಿ ಪ್ರತಿಬಿಂಬ ನಿಶ್ಚಯವಾಯಿತ್ತು 

ಆ ಜಲ ಸಂಚಾರದಿಂದ ಕದಲೆ ಮತ್ತೆ 

ಪ್ರತಿರೂಪಿಂಗೆ ಎಡೆಯುಂಟೆ 

ಚಿತ್ತ ಸಂಚಾರಿಸುವಲ್ಲಿ 

ಕುರುಹಿನ ಗೊತ್ತಿಗೆ ಒಡೆತನವುಂಟೆ 

ಇಂತೀ ಉಭಯದ ಸಕೀಲ ನಿಂದು ಕಳೆ ಬೆಳಗುತದೆ 
ಸದಾಶಿವಮೂರ್ತಿಲಿಂಗದಲ್ಲಿ ` 


೨೨8 

ಉದಕದೊಳಗೆ ಬಯ್ದಿಟ್ಟ ಬಯ್ಕೆಯ ಕಿಚ್ಚಿನಂತಿದ್ದಿತ್ತು 
ಸಸಿಯೊಳಗಣ ರಸದ ರುಚಿಯಂತಿದಿತು 
ನನೆಯೊಳಗಣ ಪರಿಮಳದಂತಿದ್ದಿತ್ತು.. } 
ಕೂಡಲಸಂಗಮದೇವ 

ಕನ್ನೆಯ ಸ್ನೇಹದಂತಿದ್ದಿತ್ತು 


ಗುಹೇಶರ 
ತ 


ವಚನ ಸಾವಿರ 


೬ 


3) 


೨೧೪ 

ಉದಯದಲ್ಲಿ ಬ್ರಹ್ಮನ ಕಾವೆ 

ಮಧ್ಯಾಹ್ನಕ್ಕೆ ವಿಷ್ಣುವ ಕಾವೆ 

ಅಸ್ತಮಯದಲ್ಲಿ ರುದ್ರನ ಕಾವೆ 

ಕತ್ತಲೆಯಾದ ಮತ್ತೆ ತಮ್ಮ ತಮ್ಮ ಮಂದೆಗೆ ಹೊಡೆದು 
ಈ ಕಾವ ಕಟ್ಟಿಗೆಯ ಇನ್ನೆಂದಿಗೆ ೫೬21 
ಗೋಪತಿನಾಥ ಎಶ್ವೇಶ್ವರಲಿಂಗವು ನಷ್ಟವಹನ್ನಕ್ಕ 
ಎನ್ನ ಕೈಯ ಕಟ್ಟಗೆ ಬಿಡದು 


೨೧೫ 
ಉದಯವಾಯಿತ್ತ ಕಂಡು 
ಉದರಕ್ಕೆ ಕುದಿವರಯ್ಯ 
ಕತ್ತಲೆಯಾಯಿತ್ತ ಕಂಡು 
ಮಜ್ಜನಕ್ಕೆರೆವರಯ್ಯ 
ಲಿಂಗಕ್ಕೆ ನೇಮವಿಲ್ಲ 
ಇರುಳಿಗೊಂದು ನೇಮ 
ಹಗಲಿಗೊಂದು ನೇಮ 
ಲಿಂಗಕ್ಕೆ ನೇಮವಿಲ್ಲ 
ಕಾಯವೊಂದಸೆ ಜೀವವೊಂದಸೆ 
ಗುಹೇಶ್ವರನೆಂಬ ಲಿಂಗವು 
ತಾನೊಂದೆಸೆ 


BE 

ಉದರವ ತಾಗಿದ ಮಾತು 

ಅಧರದಲ್ಲಿ ಬೀಸರವೋದೀತಂದು 

ಅಧರವ ಮುಚ್ಚಿಕೊ೦ಡಿರ್ದಳವ್ವೆ 

ಕಂಗಳ ಮುಚ್ಚಿಕೊ೦ಡಿರ್ದಳವ್ವೆ 

ಪರಿಮಳ ಬೀಸರವೋದೀತೆಂದು 

ಅಳಿಗೆ ಬುದ್ಧಿಯ ಹೇಳಿದಳವ್ವೆ 

ಮನ ಬೀಸರವೋದೀತೆಂದು 

ದಿನಕರನ ಕಾವಲಕೊಟ್ಟಳವ್ವೆ 

ಇಂದು ನಮ್ಮ ಮಹಾಲಿಂಗ ಗಜೇಶ್ವರನ ಇರತಹ ಬರದಿಂದ 


ವಚನ ಸಾವಿರ 


೨೧32 

ಉಪಚಾರದ ಗುರುವಿಂಗೆ 

ಉಪಚಾರದ ಶಿಷ್ಯ 

ಉಪಚಾರದ ಲಿಂಗ 

ಉಪಚಾರದ ಜಂಗಮ 

ಉಪಚಾರದ ಪ್ರಸಾದವ ಕೊಂಡು 

ಗುರುವಿಂಗೆ ಭವದ ಲೆಂಕನಾಗಿ-: 

ಅಂಧಕನ ಕೈಯ ಅಂಧಕ ಹಿಡಿದಂತೆ 
ಇವರಿಬ್ಬರು ಹೊಲುಬುಗೆಟ್ಟರು ಕಾಣಾ ಗುಹೇಶ್ವರ 


೨೧೮ 

ಉರಕ್ಕೆ ಜವ್ಹನಗಳು ಬಾರದ ಮುನ್ನ 
ಮನಕ್ಕೆ ನಾಚಿಕೆಗಳು ತೋರದ ಮುನ್ನ 
ನಮ್ಮವರಂದೆ ಮದುವೆಯ ಮಾಡಿದರು 
ಸಿರಿಶೈಲ ಚನ್ನಮಲ್ಲಿಕಾರ್ಜುನಂಗೆ 
ಹೆಂಗೂಸೆಂಬ ಭಾವ ತೋರದ ಮುನ್ನ 
ನಮ್ಮವರಂದೆ ಮದುವೆಯ ಮಾಡಿದರು 


೨೧೯ 

ಉರವಣಿಸುವ ಮನ ಮುಟ್ಟುವನ್ನಕ್ಕ ಕಾಡುವುದು 
ಘನಘನದಲ್ಲಿ ಮನ ನಂಬುವನ್ನಕ್ಕ ಕಾಡುವುದು 
ಮಹಂತ ಸಕಳೇಶ್ವರನೆಂಬ ಶಬ್ದವುಳ್ಳನ್ನಕ್ಕ ಕಾಡುವುದು 


ಅತ್ರಿ 

ಉರಿ ಕುಡಿದ ಎಣ್ಣೆಯಂತೆ 

ತಾರಕ ಕೊ೦ಡ ವಾರಿಯಂತೆ 

ಯಾತನೆ ಕೊಂಡ ವ್ಯಾಪ್ತಿಯಂತೆ 

ಮಹಾರ್ಣವ ಕೊಂಡ ಮಣ್ಣಿನಂತೆ 

ಭಾವರೂಪು ಕ್ರೀಯಲ್ಲಿ ಅಡಗಿ 

ಆ ಕ್ರೀ ಉರಿಕರ್ಪುರದ೦ಂತೆ ಉಭಯನಾಮವಡಗಿ 
ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 
ಸುಳುಹುದೋದದಿದ್ದಿತ್ತು 


ವಚನ ಸಾವಿರ 


೬೩ 


೬೪ 


೨531) 

ಉರಿತಾಗಿದ ಮೃಗ ಒಂದಡಿಯಿಡುವುದೆ 
ತನುತಾಗಿದ ಸುಖವಗಲುವುದೆ 
ಕೂಡಲಚೆನ್ನಸಂಗನ ಶರಣರನುಭಾವವರಿದ ಬಳಿಕ 
ಮತ್ತೆ ಮರಳೆನು 


73೨) 

ಉಲಿವ ಉಯ್ಯಲೆಯ ಹರಿದುಬಂದೇರಲು 

ತಾಗದೆ ತೂಗುವುದು ಭವಸಾಗರ ಮರಳಿ ಬಾರದಂತೆ 

ಹಂಸೆಯ ಮೇಲೆ ತುಂಬಿ ಕುಳ್ಳಿದ್ದು ಸ್ವರಗೆಯ್ತ ಘೋಷವದೇನೋ 
ಆತನಿದ್ದ ಸರ ಹರಿಯದೆ ಇದ್ದಿತ್ತು 

ದೇಹಿಗಳೆಲ್ಲ ಅರಿವರೆ 

ಗುಹೇಶ್ವರನ ಆಹಾರಮುಖವ 


ಎ 

ಉಲಿವ ಮರದ ಪಕ್ಷಿಯಂತೆ ದೆಸೆದೆಸೆಯನಾಲಿಸುತ್ತಿದ್ದೆ 
ಅರಿವರಿಲ್ಲ ಅರಿವರಿಲ್ಲ 

ಅರಿದು ಮರೆಯಿತ್ತಯ್ಯ 

ಮಡುವಿನೊಳಗೆ ಬಿದ್ದ ಆಲಿಕಲ್ಲಿನಂತೆ 

ತಾನಿದ್ದನು ಗುಹೇಶ್ವರಯ್ಯನು 


೨೨೪ 

ಉಲುಹಿನ ವೃಕ್ಷದ ನೆಳಲಡಿಯಲಿದ್ದು 
ಗಲಭೆಯನೊಲ್ಲೆನೆಂಬ ಪರಿಯೆಂತಯ್ಯ 
ಪಟ್ಟದ ರಾಣಿಯ ಮುಖವ ಮುದ್ರೆಯನಿಕ್ಕಿ 
ಮೆಟ್ಟಿ ನಡೆವ ಸತಿಯ ನೆತ್ತಿಯ ಮೇಲೆ 
ನಿಲುವ ಪರಿ ಎಂತಯ್ಯ 

ಆದಿಯ ಹೆಂಡತಿಯನುಲ್ಲಂಫಿಸಿದ ಕಾರಣ 
ಮೇದಿನಿಯ ಮೇಲೆ ನಿಲಬಾರದು 
ಸಾಧಕರೆಲ್ಲರು ಮರುಳಾದುದ ಕಂಡು 
ನಾಚಿ ನಗುತ್ತಿದ್ದೆನು ಗುಹೇಶ್ವರ 


ವಚನ ಸಾವಿರ 


೨೨೫ 

ಉಸುರಿನ ಪರಿಮಳವಿರಲು 
ಕುಸುಮದ ಹಂಗೇಕಯ್ಯಾ 

ಕ್ಷಮೆ ದಮೆ ಶಾಂತಿ ಸೈರಣೆಯಿರಲು 
ಸಮಾಧಿಯ ಹಂಗೇಕಯ್ಯಾ 
ಲೋಕವೆ ತಾನಾದ ಬಳಿಕ 
ಏಕಾಂತದ ಹಂಗೇಕಯ್ಯಾ 
ಚೆನ್ನಮಲ್ಲಿಕಾರ್ಜುನಾ 


ಎ೨೬ 

ಉಳ್ಳವರು ಶಿವಾಲಯ ಮಾಡಿಹರು 
ನಾನೇನ ಮಾಡುವೆ ಬಡವನಯ್ಯಾ 
ಎನ್ನ ಕಾಲೇ ಕಂಬ ದೇಹವೇ ದೇಗುಲ 
ಶಿರವೆ ಹೊನ್ನ ಕಲಶವಯ್ಯಾ 
ಕೂಡಲಸಂಗಮದೇವಾ ಕೇಳಯ್ಯಾ 
ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ 


ವಿವಿಯ 

ಉಳ್ಳುದೊಂದು ತನು 

ಉಳ್ಳುದೊಂದು ಮನ 

ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡುವೆನಯ್ಯಾ 
ಸಂಸಾರವನಾವ ಮನದಲ್ಲಿ ತಲ್ಲೀಯವಾಹೆನಯ್ಯಾ 
ಅಕಟಕಟಾ ಕೆಟ್ಟೆ ಕೆಟ್ಟೆ 

ಸಂಸಾರಕ್ಕಲ್ಲಾ ಪರಮಾರ್ಥಕ್ಕಲ್ಲಾ 

ಎರಡಕ್ಕೆ ಬಿಟ್ಟ ಕರುವಿನಂತೆ 

ಬಿಲ್ವ ಬೆಳವಲಕಾಯನೊಂದಾಗಿ ಹಿಡಿಯಬಹುದೆ 
ಚೆನ್ನಮಲ್ಲಿಕಾರ್ಜುನಾ 


೨೨ 
ಊಡಿದರುಣ್ಣದು ಒಡನೆ ಮಾತಾಡದು 
ನೋಡದು ನುಡಿಯದು ಬೇಡದು ಕಾಡದು 


ವಚನ ಸಾವಿರ 


೬೫ 


ತ 


ಕಾಡಬೆರಣಿಯ ಕೈಯಲ್ಲಿಕೊಟ್ಟು 
ಹೇಳದೆ ಹೋದೆಯೋ ಮಾರೇಶ್ವರಾ 


ಎ೨೯ 

ಊರ ಮಾಡುವನ ಭಕ್ತಿ 
ಚೂರದ ಹೊಲನಂತೆ 
ದೂರದಿಂ ಬಂದು 

ಅದು ನಿಂದು 

ಮುಂದೆ ಸಾಗರವಾಗಲರಿಯದು 


ಬವ 

ಊರ ಹೊರಗಣ ಹೊಲೆಯರ ಮನೆಯಲ್ಲಿ ಈರೈದು ಮಗ್ಗ 
ಆ ಮಗ್ಗಕ್ಕೆ ಒಬ್ಬನೆ ಹಾರುವ ನೈವಾತ 

ಆ ಮಗ್ಗದೊಳಗಿದ್ದು ಸುಂಕಕಂಜಿ ಹೊಲೆಯನಾದ 
ಬಂಕೇಶ್ವರಲಿಂಗವನರಿಯದೆ 


೨೩೧ 

ಊರವಂಕದ ಹೊರಗಿದ್ದು ಮನೆಯ ಬಾಗಿಲ ಕಾಣೆನೆಂದು ಅರಸುವನಂತೆ 
ಇದಿರಿನಲ್ಲಿ ತೋರುವ ಕುರುಹ ಮರದು 
ಅರಿವನೊಳಕೊಂಡೆನೆಂಬುವನಂತೆ 

ಜಂಬುಕ ಶಸ್ತದ ಫಳವ ನುಂಗಿ ಜಂಬೂದ್ವೀಪವೆಲ್ಲಾ 
ಪ್ರಳಯವಾಯಿತ್ತು ಎಂದಡೆ ಅದು ಚಂದವೇ 
ಜಾಂಬೇಶ್ವರಾ 


೩ಎ 
ಊರಸೀರೆಗೆ ಅಗಸ ತಡಬಡಿವಡದಂತೆ 
ಹೊನ್ನೆನ್ನದು 
ಹೆಣೆನದು 
ಣಿ 
ಮಣೆನದು 
ಣಿ 
ಎಂದು ಮರುಳಾದೆ 


ವಚನ ಸಾವಿರ 


ನಿಮ್ಮನರಿಯದ ಕಾರಣ 
ಕೆಮ್ಮನೆ ಕೆಟ್ಟೆ ಕೂಡಲಸಂಗಮದೇವಾ 


೨೩೩ 

ಊರಿಗೆ ಹೊಸಬರು ಬಂದರೆ 

ಪುರದೊಳಗಣ ಶ್ವಾನ ನೋಡಿ ಬಗುಳದೆ ಸುಮ್ಮನೆ ಬಿಡುವುದೆ 
ಊರಿಗೆ ಹೊರಗಾದ ಶರಣರು ಊರುಗಳ ಮಧ್ಯದೊಳಿರಲು 
ದೂಷಕರು ದೂಷಿಸದಿಪರೇ ಅಯ್ಯ 

ದೂಷಕರ ಧೂಮಕೇತುಗಳು ನಿಮ್ಮ ಶರಣರು 
ಕೂಡಲಸಂಗಮದೇವಾ 


೨೩೪ 

ಊರಿಗೆ ಹೋಹಾತ ದಾರಿಯ ಭಯಂಗಳನರಿದು 
ಆರೈಕೆಯಿಂದ ಹೋಗಬೇಕು 

ಕುರಿತ ಕುರುಹ ಹಿಡಿವನ್ನಕ್ಕ 

ಬೇದ ವಿವರವ ಸೋಧಿಸಬೇಕು 

ಸೋಧಿಸಿ ಸ್ಪಸ್ಥವಾಗಿ ನಿಜನಿ೦ದಲ್ಲಿ 

ಉಭಯದ ಕುರುಹು ಅನಾದಿಯಲ್ಲಿ ಅಡಗಿತ್ತು 

ಅಡಗಿದ ಮತ್ತೆ ವೀರಶೂರ ರಾಮೇಶ್ವರಲಿಂಗವ ಕುರುಹಿಡಲಿಲ್ಲ 


೨೩೫ 

ಊರಿಗೊಕ್ಕಲಹ ಹೆಂಡತಿಗೆ ಗಂಡನಹ 
ಮಕ್ಕಳಿಗೆ ತಂದೆಯಹ ಮಸಣಕ್ಕೆ ಹೆಣನಹ 
ಸಕಳೇಶ್ವರದೇವಾ ನಿಮ್ಮ ಶರಣನ ಪರಿ ಬೇರೆ 


ಫಿ | 
ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ 
ಬಸವಣ್ಣ ಸಂಗಮಕ್ಕೆ 

ಚನ್ನಬಸವಣ್ಣ ಉಳುವೆಗೆ 

ಪ್ರಭು ಕದಳಿಗೆ 


ವಚನ ಸಾವಿರ ಕ್ರಾ 


6 


ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಕ್ಕೆ 
ಮುಕ್ತಿಯನೆಯ್ದಿಹರು 

ನನಗೊಂದು ಬಟ್ಟೆಯ ಹೇಳಾ 

ನಿಃಕಳಂಕ ಮಲ್ಲಿಕಾರ್ಜುನಾ 


ಬ 

ಊರ್ಧ್ವ ಭೂಮಿಯ ವಿರಾಗದಲ್ಲಿ 

ಸಪ್ತಸಮುದ್ರಕ್ಕೆ ಭೂಮಿ ಒಂದೆ 

ಭೂಮಿಯ ಮಧ್ಯದಲ್ಲಿ 

ಒಂದು ವಟವೃಕ್ಷ ಹುಟ್ಟಿತ್ತು 

ಕೊಂಬು ಮೂರು 

ಅದರ ಬೆಂಬಳಿಯಲ್ಲಿ ಹುಟ್ಟಿದ ಕವಲಿಗೆ ಲೆಕ್ಕವಿಲ್ಲ 

ಆ ಆಲದ ಹಣ್ಣಿಂಗೆ ಮೋನದ ಹಕ್ಕಿ ಈರೇಳುಕೋಟಿ ಕೂಡಿ 
ಎ೦ಬತ್ತುನಾಲ್ಕು ಲಕ್ಷ ಬೇಟೆಕಾರರ ಬಲೆಯೊಳಗಾಯಿತ್ತು 
ಇದರ ಒಲವರವ ಕೇಳಿಹರೆಂದು 

ಅಲೇಖಮಯನಾದ ಶೂನ್ಯ ಕಲ್ಲಿನ ನಿಳಯದೊಳಗಾದ 


ಅಜಿತ 

ಊರ್ವಸಿ ಕರ್ಪೂರವ ತಿಂದು 

ಎಲ್ಲರಿಗೆ ಮುತ್ತ ಕೊಟ್ಟಡೆ ಮಚ್ಚುವರಲ್ಲದೆ 
ಹಂದಿ ಕರ್ಪೂರವ ತಿಂದು 

ಎಲ್ಲರಿಗೆ ಮುತ್ತ ಕೊಟ್ಟಡೆ ಮಚ್ಚುವರೆ 

ಹುಡುಹುಡು ಎ೦ದಟ್ಟುವರಲ್ಲದೆ 

ನಡೆನುಡಿ ಶುದ್ಧವುಳ್ಳವರು ಪುರಾತನರ ವಚನವ ಓದಿದಡೆ 
ಅನುಭಾವವ ಮಾಡಿದಡೆ ಮಚ್ಚುವರಲ್ಲದೆ 

ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ 
ಅನುಭಾವವ ಮಾಡಿದಡೆ ಮಚ್ಚುವರೆ 

ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ 
ಆ ಹಂದಿಗಿಂತ ಕರಕಷ್ಟ 

ಎನ್ನಯ್ಯಪ್ರಿಯ ಇಮ್ಮಡಿ ನಿಃಕಳ೦ಕಮಲ್ಲಿಕಾರ್ಜುನಾ 


ವಚನ ಸಾವಿರ 


AUS 

ಯತುಕಾಲ ತಪ್ಪಿದ ಕೋಗಿಲೆಯಂತೆ 

ನುಡಿಯದಂತಿರ್ದಳಲ್ಲಾ 

ಪರಿಮಳ ತಪ್ಪಿದ ಭ್ರಮರನಂತೆ 

ಸುಳಿಸುಳಿಗೊಳುತಿರ್ದಳಲ್ಲಾ 

ಫಲವು ತಪ್ಪಿದ ಬಂಜೆ ಬನದೊಳಗಣ ಅರಗಿಳಿಯಂತಿರ್ದಳಲ್ಲಾ 
ಧುರಭಾರದ ಜವ್ವನದಲ್ಲಿ ತೋರಣದೆಲೆಯಂತೆ 

ಮಹಾಲಿಂಗ ಗಜೇಶ್ವರನ ನೆಳಷ ಚತತ 
ಅಳಿಕಾವೃದ್ಧೆಯಾಗಿರ್ದಳಲ್ಲಾ 


೨೪೦ 

ಎ೦ದಿ೦ಗೂ ಸಾವುದು ತಪ್ಪದೆಂದು ಅರಿದು ಮತ್ತೆ 
ವ್ರತಭಂಗಿತನಾಗಿ ಅಂದಿಂಗೆ ಸಾಯಲೇಶಕ್ಕೆ 
ನಿಂದೆಗೆಡೆಯಾಗದ ಮುನ್ನವೆ 

ಅಂಗವ ಹಾಕಿ ಚಿತ್ತದ ನಿಜಲಿಂಗವನೆಯ್ದಿ 

ಮನಕ್ಕೆ ಮನೋಹರ ಶಂಕೇಶ್ವರ ಲಿಂಗವ ಕೂಡಿ 


೨೪೧ 

ಎಡದ ಕೈಯಲಿ ಕತ್ತಿ 

ಬಲದ ಕೈಯಲಿ ಮಾಂಸ 
ಬಾಯಲ್ಲಿ ಸುರೆಯ ಗಡಿಗೆ 
ಕೊರಳಲ್ಲಿ ದೇವರಿರಲಿ 

ಅವರ ಲಿಂಗವೆಂಬೆ ಸಂಗನೆಂಬೆ 
ಕೂಡಲಸಂಗಮದೇವಾ 

ಅವರ ಮುಖಲಿಂಗಿಗಳೆಂಬೆ 


೨೪೨ 
ಎಡರಡಸಿದಲ್ಲಿ 

ಮೃಡ ನಿಮ್ಮ ನೆನೆವರು 
ಎಡರಡಸಿದ ವಿಪತ್ತು 


ವಚನ ಸಾವಿರ 


ಆಟಿ 


ಕಡೆಯಾಗಲೊಡನೆ ಮೃಡ 
ನಿಮ್ಮನೆಡಹಿಯೂ ಕಾಣರು 
ರಾಮನಾಥ 


೨೪೩ 


ಎಡರಿಂಗೆ ಕಡೆಯುಂಟೆ 

ಅವ್ವಾ 

ಉಂಡು ಹಸಿವ್ವಾಯಿತ್ತೆಂದಡೆ ಭ೦ಗವೆಂಬೆ 
ಕಂಡ ಠಾವಿನಲ್ಲಿ ಮನ ಬೆಂದಡೆ 


ಗಂಡ ಚನ್ನಮಲ್ಲಿಕಾರ್ಜುನಯ್ಯನೆಂತೊಲಿವನವ್ವಾ 


೨೪೪ 

ಎಣ್ಣೆ ಬೇರೆ ಬತ್ತಿ ಬೇರೆ 

ಎರಡೂ ಕೂಡಿ ಸೊಡರಾಯಿತ್ತು 

ಪುಣ್ಯ ಬೇರೆ ಪಾಪ ಬೇರೆ 

ಎರಡೂ ಕೂಡಿ ಒಡಲಾಯಿತ್ತು 

ಮಿಗಬಾರದು ಮಿಗದಿರಬಾರದು 

ಒಡಲಿಚ್ಛೆಯ ಸಲಿಸದೆ ನಿಮಿಷವಿರಬಾರದು 

ಕಾಯಗುಣವಳಿದು ಮಾಯಾಜ್ಯೋತಿ ವಾಯುವ ಕೂಡದ ಮುನ್ನ 
ಭಕ್ತಿಯ ಮಾಡಬಲ್ಲಾತನೇ ದೇವ 

ಗುಹೇಶ್ವರ 


೨೪೫ 

ಎತ್ತಣ ಮಾಮರ ಎತ್ತಣ ಕೋಗಿಲೆ 
ಎತ್ತಣಿ೦ದೆತ್ತ ಸಂಬಂಧವಯ್ಯ 

ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು 
ಎತ್ತಣಿಂದೆತ್ತ ಸಂಬಂಧವಯ್ಯ 
ಗುಹೇಶ್ವರಲಿಂಗಕ್ಕೆಯು ಎನಗೆಯೂ 
ಎತ್ತಣಿಂದೆತ್ತ ಸಂಬಂಧವಯ್ಯ 


ವಚನ ಸಾವಿರ 


೨೪೬ 

ಎತ್ತನೇರಿ ಎತ್ತನರಸುವನಂತೆ 

ತಾನಿರ್ದು ತನ್ನನರಸಿ ಕೇಳುವನಂತೆ 

ಹೊತ ನಿಜವನರಿಯದತ್ತಲಿತ್ತ ಸುತ್ತಿ ಬಳಲುವನಂತೆ 

ಚತರ ಲಿಂಗವ ಕಾಣದೆ ಮೂವಿಧಿಗಾಣ್ಣರನೇನೆಂಬೆನಯ್ಯಾ 
ಅಜ್ಜಾನಬದ್ಧರನೆನಗೆ ತೋರದಿರಯ್ಯಾ ಸೌರಾಷ್ಟ್ರ ಸೋಮೇಶ್ರರಾ 


೨೪೭ 

ಎತ್ತಪ್ಪೆ ಶರಣಂಗೆ 

ತೊತ್ತಪ್ಪೆ ಶರಣಂಗೆ 

ಭೃತ್ಯನಾಗಿ ಸದ್ಭಕ್ತರ ಮನೆಯ ಬಾಗಿಲು ಕಾಯ್ದಿಪ್ಪ ಸೊಣಗನಪ್ಪೆ 
ಕರ್ತಾರ 

ನಿನಗೆ ಕರವೆತ್ತಿ ಹೊಡವಡುವ 

ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪ್ಲೆನಯ್ಯಾ 

ರಾಮನಾಥ 


೨೪3 

ಎತ್ತು ನಿಮ್ಮದಾನ 

ಬಿತ್ತು ನಿಮ್ಮದಾನ 

ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ 
ನಿಮ್ಮ ದಾನವನುಂಡು 

ಅನ್ಯರ ಹೊಗಳುವ 

ಕುನ್ನಿಗಳನೇನೆಂಬೆ 

ಹೇಳ ರಾಮನಾಥ 


ಜ್‌ 


ಎತ್ತು ಬಿತ್ತಿತ್ತು ಒಕ್ಕಲಿಗನಿಂದ ಉತ್ತಮರಿಲ್ಲೆಂದು ನುಡಿವರು. 
ಹೂತ್ತಾರೆದ್ದು ಶಿವಲಿಂಗಾರ್ಚನೆಯ ಮಾಡಲರಿಯರು. 
ಎತ್ತಾಗಿ ಬಿತ್ತಿದ ನಮ್ಮ ಬಸವಣ್ಣ. 

ಹೊತ್ತು ಹೊರೆದನು ಜಗವನು. 

ಮತ್ತೆ ಮರಳಿ ಅನ್ಯದೈವವ ನೆನೆಯಲೇಕೊ 


ವಚನ ಸಾವಿರ ೭೧ 


ಎತ್ತು ಬಿತ್ತಿತ್ತು ಹಾಲುಹಯನ ಬಸವನಿಂದಾಯಿತ್ತು 
ಇಂತೀ ಬೆಳೆದ ಬಸವನ ಪ್ರಸಾದವನೊಲಿದು a 
ಮೃತ್ಯು ಮಾರಿಯ ಎಂಜಲ ಮಾಡಿಕೊಂಡು 
ಭಂಜಿಸುವ ತೊತ್ತುಜಾತಿಗಳ ನುಡಿಯ ಕೇಳಲಾಗದೆಂದ 
ಕಲಿದೇವರದೇವ 


೨೫೦ 

ಎತ್ತೆತ್ತ ನೋಡಿದಡತ್ತತ್ತ 
ನೀನೇ ದೇವಾ 
ಸಕಲವಿಸ್ತಾರದ ರೂಹು 
ನೀನೇ ದೇವಾ 
ವಿಶ್ವತಶಕ್ತು 

ನೀನೇ ದೇವಾ 
ವಿಶ್ವತೋಮುಖ 
ನೀನೇ ದೇವಾ ' 
ವಿಶ್ವತೋಬಾಹು 
ನೀನೇ ದೇವಾ 
ವಿಶ್ವತಃಪಾದ 

ನೀನೇ ದೇವಾ 
ಕೂಡಲಸಂಗಮದೇವಾ 


೨೫೧ 

ಎತ್ತೆತ್ತ ನೋಡಿದಡೆ 

ಅತ್ತತ್ತ ಬಸವನೆಂಬ ಬಳ್ಳಿ 
ಎತ್ತಿ ನೋಡಿದಡೆ 
ಲಿಂಗವೆಂಬ ಗೊಂಚಲು 
ಒತ್ತಿ ಹಿಂಡಿದಡೆ 
ಭಕ್ತಿಯೆಂಬ ರಸವಯ್ಯಾ 
ಆಯತ ಬಸವಣ್ಣನಿಂದ 
ಸ್ವಾಯತ ಬಸವಣ್ಣನಿಂದ 
ಸನ್ನಿಹಿತವು ಬಸವಣ್ಣನಿಂದ 


2೨ ವಚನ ಸಾವಿರ 


ಗುರು ಬಸೆವಣ್ಣನಿಂದ 
ಲಿಂಗ ಬಸವಣ್ಣನಿಂದ 
ಜಂಗಮ ಬಸವಣ್ಣನಿಂದ 
ಪಾದೋದಕ ಬಸವಣ್ಣನಿಂದ 
ಪ್ರಸಾದ ಬಸವಣ್ಣನಿಂದ 
ಅತ್ತ ಬಲ್ಲಡೆ ನೀವು ಕೇಳಿರೆ 
ಇತ್ತ ಬಲ್ಲಡೆ ನೀವು ಕೇಳಿರೆ 
ಬಸವಾ ಬಸವಾ ಬಸವಾ 
ಎಂದು ಮಜ್ಜನಕ್ಕೆರೆಯದವನ ಭಕ್ತಿ 
ಶೂನ್ಯ ಕಾಣಾ 
ಕಲಿದೇವರದೇವಾ 


೨೫೪೨ 

ಎದೆಬಿರಿವನ್ನಕ್ಕರ 

ಮನದಣಿವನ್ನಕ್ಕರ 

ನಾಲಗೆ ನಲಿನಲಿದೋಲಾಡುವನ್ನಕ್ಕರ 

ನಿಮ್ಮ ನಾಮಾಮೃತವ ತಂದೆರೆಸು ಕಂಡಯ್ಯಾ 
ಶಿವನಾಮಾಮೃತವ ತಂದೆರೆಸು ಕಂಡಯ್ಯಾ 
ಶಿವನಾಮಾಮೃತವ ತಂದೆರೆಸು ಕಂಡೆಲೆ ಹರನೆ 
ಬಿರಿಮುಗುಳಂದದ ಶರೀರ 

ನಿಮ್ಮ ಚರಣದಮೇಲೆ ಬಿದ್ದುರುಳುಗೆ 

ಸಂಗಯ್ಯ 


೨೫೩ 
ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ 
ನಿನಗೆನ್ನ ಕಾಡುವ ಬಳಲಿಕೆ 
ಬಳಲಿಕೆಯಿಬ್ಬರಿಗೆಯೂ ಸರಿ 

ನಿನ್ನ ಹೆಚ್ಚೇನು ಎನ್ನ ಕುಂದೇನು 

ನೀನು ಭಕ್ತದೇಹಿಕದೇವನಾದ ಬಳಿಕ 
ಸಕಳೇಶ್ವರದೇವ 

ನೀನೂ ಬಲ್ಲೆ 

ನಾನೂ ಬಲ್ಲೆ 


ವಚನ ಸಾವಿರ 


೭ಡಿ 


ಈ 


೨೫೪ 

ಎನಗೆ ಮನೆ ಇಲ್ಲ 

ಎನಗೆ ಧನವಿಲ್ಲ 

ಮಾಡುವುದೇನು 

ನೀಡುವುದೇನು 

ಮನೆ ಧನ ಸಕಲಸಂಪದಸೌಖ್ಯವುಳ್ಳ 

ನಿಮ್ಮ ಶರಣರ ತಪ್ಪಲಕ್ಕಿಯನಾಯ್ದು ತಂದು 
ಎನ್ನೊಡಲ ಹೊರೆವೆನಾಗಿ 

ಅಮರೇಶ್ವರಲಿಂಗಕ್ಕ ನೀಡುವ ಬಯಕೆ ಎನಗಿಲ್ಲ 
[ಸಂಗನಬಸವಣ್ಣಾ] 


೨೫೫ 

ಎನಗೆ ಸೋಂಕಿದ ಸಕಲರುಚಿಪದಾರ್ಥಂಗಳನು 
ನಿನಗೆ ಕೊಡುವೆನೆಂದವಧಾನಿಸುವನ್ನಬರ 
ಎನಗೂ ಇಲ್ಲದೆ ಹೋಯಿತ್ತು 

ನಿನಗೂ ಇಲ್ಲದೆ ಹೋಯಿತ್ತು 

ಈ ಭೇದಬುದ್ದಿಯು ಬಿಡಿಸಿ 

ಆನರಿದುದೆ ನೀನರಿದುದೆ೦ಬಂತೆ 
ಎಂದಿಂಗೆನ್ನನಿರಿಸುವೆ ಸಕಳೇಶ್ವರಾ 


೨೫೬ 

ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು 

ನೆನೆದು ಮೃದುವಾಗಬಲ್ಲುದೆ ಅಯ್ಯಾ 

ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯಾ 
ಮನದಲ್ಲಿ ದೃಢವಿಲ್ಲದನ್ನಕ್ಕ 

ನಿಧಾನವ ಕಾಯ್ದಿರ್ದ ಬೆಂತರನಂತೆ 

ಅದರ ವಿಧಿ ಎನಗಾಯಿತ್ತು ಕೂಡಲಸಂಗಮದೇವಾ 


ಅ) 
ಎನ್ನ ಕಡೆಗಣ್ಣು ಕೆಂಪಾಯಿತವ್ವಾ 
ಎನ್ನ ನಳಿತೋಳು ಉಡುಗಿದವವ್ಪಾ 


ವಚನ ಸಾವಿರ 


ಇಕ್ಕಿದ ಹವಳದ ಸರ ಬೆಳುಹಾದವವ್ವಾ 
ಮುಕ್ತಾಫಳ ಹಾರದಿಂದ ಆನು ಬೆಂದೆನವ್ವಾ 
ಇಂದೆನ್ನ ಮಹಾಲಿಂಗ ಗಜೇಶ್ವರನು 


ಬಹಿರಂಗವನೊಲ್ಲದೆ ಅಂತರಂಗದಲಿ ನೆರೆದ ಕಾಣೆ ಅವ್ವಾ 


೨೫೮ 


ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರನಾರನೂ ಕಾಣೆ 


ಎನ್ನ ಕಾಲೊಳಗಣ ಮುಳ್ಳ ತೆಗೆವವರನಾರನೂ ಕಾಣೆ 


ಎನ್ನ ಅ೦ಗದಲ್ಲಿದ್ದ ಅಹಂಕಾರವ ಸುಡುವವರನಾರನೂ ಕಾಣೆ 


ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ 
ಕೆಡಿಸುವವರನಾರನೂ ಕಾಣೆನಯ್ಯಾ 
ಆದ್ಯರ ವೇದ್ಯ ವಚನಂಗಳಿಂದ 
ಅರಿದೆವೆಂಬವರು ಅರಿಯಲಾರರು 
ನೋಡಾ : | 

ಎನ್ನ ಕಣ್ಣೊಳಗಣ ಕಟ್ಟಿಗೆಯ 

ನಾನೆ ಮುರಿಯಬೇಕು 

ಎನ್ನ ಕಾಲೊಳಗಣ ಮುಳ್ಳ 

ನಾನೆ ತೆಗೆಯಬೇಕು 

ಎನ್ನ ಅ೦ಗದಲ್ಲಿಪ್ಪ ಅಹಂಕಾರವ 

ನಾನೆ ಸುಡಬೇಕು 

ಎನ್ನ ಮನದಲ್ಲಿಪ್ಪ ಮಾಯಾಪ್ರಪಂಚವ 
ನಾನೆ ಕಳೆಯಬೇಕು 
ಅಮುಗೇಶ್ವರಲಿಂಗವ 

ನಾನೆ ಅರಿಯಬೇಕು 


೨೫೯ 

ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಸಿದೆಯಯ್ಯಾ 

ಎಲೆ ಲಿಂಗ ತಂದೆ 

ಕೆಟ್ಟೆನಯ್ಯಾ ನಿಮ್ಮ ಮುಟ್ಟಿಯೂ ಮುಟ್ಟದಿಹನೆಂದು 
ಎನ್ನ ಕೈ ಮುಟ್ಟದಿರ್ದಡೆ ಮನ ಮುಟ್ಟಲಾಗದೆ 
ಅಭಿನವ ಮಲ್ಲಿಕಾರ್ಜುನಾ 


ವಚನ ಸಾವಿರ 


AN 


೭೫ 


ಈ 


BO 

ಎನ್ನ ಕಾಯ ಮಣ್ಣು 

ಜೀವ ಬಯಲು 

ಆವುದ ಹಿಡಿವೆನಯ್ಯಾ 

ದೇವಾ 

ನಿಮ್ಮನಾವ ಪರಿಯಲ್ಲಿ ನೆನೆವೆನಯ್ಯಾ 
ಎನ್ನ ಮಾಯೆಯನು ಮಾಣಿಸಯ್ಯಾ 
ಚೆನ್ನಮಲ್ಲಿಕಾರ್ಜುನಾ 


೨೬೧ 

ಎನ್ನ ಕಾಯವ ದಂಡಿಗೆಯ ಮಾಡಯ್ಯಾ 
ಎನ್ನ ಶಿರವ ಸೋರೆಯ ಮಾಡಯ್ಯಾ 

ಎನ್ನ ನರವ ತಂತಿಯ ಮಾಡಯ್ಯಾ 

ಎನ್ನ ಬೆರಳ ಕಡ್ಡಿಯ ಮಾಡಯ್ಯಾ 

ಬತ್ತೀಸ ರಾಗವ ಪಾಡಯ್ಯಾ 

ಉರದಲೊತ್ತಿ ಬಾರಿಸು ಕೂಡಲಸಂಗಮದೇವಾ 


ನದ, 

ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯಾ 
ವಿಚಾರಿಸಿದಡೆ ಏನೂ ಹುರುಳಿಲ್ಲಯ್ಯಾ 

ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪುಮಾಡಿ 
ನೀವಿರಿಸಿದಿರಿ ಕೂಡಲಸಂಗಮದೇವಾ 


ಜ್‌ 

ಎನ್ನ ನಡೆಯೊಂದು ಪರಿ 

ಎನ್ನ ನುಡಿಯೊಂದು ಪರಿ 
ಎನ್ನೊಳಗೇನೂ ಶುದ್ಧವಿಲ್ಲ 
ನೋಡಯ್ಯಾ 

ನುಡಿಗೆ ತಕ್ಕ ನಡೆಯ ಕಂಡಡೆ 
ಕೂಡಲಸಂಗಮದೇವನೊಳಗಿಪ್ಪನಯ್ಯಾ 


ವಚನ ಸಾವಿರ 


೨೬೪ 

ಎನ್ನ ನಲ್ಲನೆನ್ನನೊಲ್ಲದಿರ್ದ ಡೆ 

ನಾ ಎಲ್ಲಿ ಅರಸುವೆನವ್ವಾ 
ಗಂಗೆಯ ನೋನೆನು 

ಗೌರಿಯ ನೋನೆನು 

ಎಲ್ಲಿ ಅರಸುವೆನವ್ವಾ 

ಎನ್ನ ಅಂತರಂಗದ ಆತ್ಮಜ್ಯೋತಿ 
ಉರಿಲಿಂಗದೇವಾ 

ಎಂದು ಇಲ್ಲಿಯೇ ಅರಸುವೆನವ್ವಾ 


೨೬೫ 

ಎನ್ನ ನಾನರಿಯದಂದು ಮುನ್ನ ನೀನೇನಾಗಿದ್ದೆ 
ಹೇಳಾ 

ಮುನ್ನ ನೀ ಬಾಯ ಮುಚ್ಚಿಕೊಂಡಿದ್ದೆಯೆಂಬುದ 
ನಾ ನಿನ್ನ ಕಣ್ಣಿಂದ ಕಂಡೆನು 

ಎನ್ನ ನಾನರಿದ ಬಳಿಕ ಇನ್ನು ನೀ 
ಬಾಯ್ದೆರೆದು ಮಾತನಾಡಿದರೆ 

ಅದನೆನ್ನ ಕಣ್ಣಿಂದ ಕಂಡು ನಾಚಿದೆ ನೋಡಾ 
ಎನ್ನ ಕಾವ ನಿನಗೆ 

ನಿನ್ನ ಕಾವ ಎನಗೆ 

ಸಂಚದ ನೋಟ ಒಂದೆ ನೋಡಾ 

ಗುಹೇಶ್ವರ 

ನಿನ್ನ ಬೆಡಗಿನ ಬಿನ್ನಾಣವನರಿದೆ ನೋಡಾ 


೨೬೬ 

ಎನ್ನ ನಾನರಿವುದಕ್ಕೆ ಮುನ್ನ ಎಲ್ಲಿದ್ದೆಯಯ್ಯ 
ಎನ್ನೊಳಗೆ ಇದ್ದೆಯಯ್ಯ 

ಎನ್ನ ನಾನರಿಯಲು 

ಮುಂದೆ ಗುರುರೂಪಾಗಿ 

ಎನ್ನೊಳಗೆ ಅಡಗಿದ್ದೆಯಲ್ಲ ರಾಮನಾಥ 


ವಚನ ಸಾವಿರ 


ಸ 


೭೮ 


ಹ 

ಎನ್ನ ಭವಭಾರ ನಿಮ್ಮದಯ್ಯಾ 
ಎನ್ನ ಹಾನಿವೃದ್ಧಿ ನಿಮ್ಮದಯ್ಯಾ 
ಎನ್ನ ಕರಕರ ಕಾಡದಿರು ತಂದೆ 
ನಿನ್ನ ಕಾಟ ಎನ್ನ ಪ್ರಾಣದೋಟ 
ಕಪಿಲಸಿದ್ಧಮಲ್ಲಿನಾಥಾ 

ಕೊಲ್ಲು ಕಾಯಿ 

ನಿಮ್ಮ ಧರ್ಮದವ ನಾನು 


೨೬೮ 

ಎನ್ನ ಮನದ ಮರವೆ ಭಿನ್ನವಾಗದು 

ಮರೆದು ಅರಿದೆಹೆನೆಂದಡೆ 

ಅರಿವಿನ ಮರವೆಯ ಮಧ್ಯದಲ್ಲಿ ಎಡೆದೆರಪಿಲ್ಲ 
ಕೋಲಿನಲ್ಲಿ ನೀರ ಹೊಯ್ದಡೆ ಸೀಳಿ ಹೋಳಾದುದುಂಟೆ 
ಅರಿವುದೊಂದು ಘಟ 

ಮರೆವುದೊಂದು ಘಟ 

ಒಡಗೂಡುವ ಠಾವಿನ್ನೆಂತೊ 

ಹುತ್ತದ ಬಾಯಿ ಹಲವಾದಡೆ 

ಸರ್ಪನೆಯಿದುವಲ್ಲಿ ಒಡಲೊಂದೆ ತಪ್ಪದು 

ತನ್ನ ಚಿತ್ತದ ಭೇದವಲ್ಲದೆ ವಸ್ತುವಿಗೆ ಭೇದವುಂಟೆ 

ವಿಷ ವಿಷವ ವೇಧಿಸುವಲ್ಲಿ ಬೇರೊಂದು ಅಸುವಿನ ಕಲೆವುಂಟೆ 
ಅಸಿಯ ಮಡುವಿನಲ್ಲಿ ಲತೆಯ ಹಾಸಿಕೆಯುಂಟೆ 
ಇಂತೀ ಹುಸಿಗಂಜಿ ಗೂಡಿನಲ್ಲಿ ಅಡಗಿದೆ 
ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರಲಿಂಗವೆ 


ಹಾ ತಾರ 

ಎನ್ನ ಮನದಲ್ಲಿ ದಿಟವಿಲ್ಲ 

ಪೂಜಿಸಿ ಏವೆನು 

ಹೃದಯದಲ್ಲೊಂದು ವಚನದಲ್ಲೊಂದು ಎನಗೆ 
ನೋಡಾ 


ವಚನ ಸಾವಿರ 


ಎನ್ನ ಕಾಯ ಭಕ್ತ 
ಮನ ಭವಿ 
ಸಕಳೇಶ್ವರದೇವಾ 


೨೭೦ 

ಎನ್ನ ಮನವ ಮಾರುಗೊಂಡನವ್ವಾ 

ಎನ್ನ ತನುವ ಸೂರೆಗೊಂಡನವ್ವಾ 

ಎನ್ನ ಸುಖವನೊಪ್ಪುಗೊಂಡನವ್ವಾ 

ಎನ್ನ ಇರವನಿಂಬುಗೊಂಡನವ್ವಾ 
ಚೆನ್ನಮಲ್ಲಿಕಾರ್ಜುನನ ಒಲುಮೆಯವಳಾನು 


ಇ) 

ಎನ್ನ ಮಾಯದ ಮದವ ಮುರಿಯಯ್ಯಾ 
ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯಾ 
ಎನ್ನ ಜೀವದ ಜ೦ಜಡವ ಮಾಣಿಸಯ್ಯಾ 
ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯಾ 
ಎನ್ನ ಸುತ್ತಿದ ಪ್ರಪ೦ಚವ ಬಿಡಿಸಾ 

ನಿಮ್ಮ ಧರ್ಮ 


ಎಷ್ತಿವಿ 

ಎನ್ನ ಲಿಂಗದ ಸೀಮೆಯಲ್ಲಿದ್ದ ಗೋವತ್ಸ ಮೊದಲಾದ ಫಟಕ್ಕೆಲ್ಲಕ್ಕೂ 
ಶಿವಲಿಂಗಪೂಜೆ ಪಂಚಾಚಾರಶುದ್ಧ ನೇಮ 

ಭಾವ ತಪ್ಪದೆ ಪಾದೋದಕ ಪ್ರಸಾದವಿಲ್ಲದೆ 

ತೃಣ ಉದಕವ ಮುಟ್ಟಿದಡೆ 

ಎನ್ನ ಸೀಮೆಗೆ ಎನ್ನ ವ್ರತಾಚಾರಕ್ಕೆ ನಾ ಕೊಂಡ ಗಮನಕ್ಕೆ 

ತನುವಿಗೆ ಬಂದಲ್ಲಿ ಭೀತಿ 

ಆತ್ಮಕ್ಕೆ ಬಂದಲ್ಲಿ ಸಂದೇಹವ 

ಮಾಡಿದಡೆ 

ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ ದೂರ 


ವಚನ ಸಾವಿರ 


(೭. 


೮೦ 


೨a 

ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ 
ಎನ್ನ ಹೊಗಳತೆ ಎನ್ನನಿಮೈಗೊಂಡಿತ್ತಲ್ಲಾ 
ಅಯ್ಯೋ 

ನೊಂದೆನು ಸೈರಿಸಲಾರೆನು 

ನಿಮ್ಮ ಮನ್ನಣೆಯೆ ಮಸೆದಲಗಾಗಿ ತಾಗಿತ್ತಲ್ಲಾ 
ಅಯ್ಯೋ 

ನೊಂದೆನು ಸೈರಿಸಲಾರೆನು 
ಕೂಡಲಸಂಗಮದೇವಾ 

ನೀನೆನಗೆ ಒಳ್ಳಿದನಾದಡೆ 

ಎನ್ನ ಹೊಗಳತೆಗಡ್ಡ ಬಾರಾ ಧರ್ಮೀ 


೨೭೪ 

ಎನ್ನೊಡಲಾದಡೆ ಎನ್ನಿಚ್ಛೆಯಲ್ಲಿರದೆ 

ನಿನ್ನೊಡಲಾದಡೆ ನಿನ್ನಿಚ್ಛೆಯಲ್ಲಿರದೆ 

ಅದು ಎನ್ನೊಡಲೂ ಅಲ್ಲ 

ನಿನ್ನೊಡಲೂ ಅಲ್ಲ 

ಅದು ನೀ ಮಾಡಿದ ಜಗದ ಬಿನ್ನಾಣದೊಡಲು ಕಾಣಾ 
ರಾಮನಾಥ 


೨೭೬೫ 

ಎನ್ನೊಳಗೆ ನೀನು ಪ್ರವೇಶ 

ನಿನ್ನೊಳಗೆ ನಾನು ಪ್ರವೇಶ 

ದೇವ ನೀನಿಲ್ಲದಿಲ್ಲ 

ಭಕ್ತ ನಾನಲ್ಲದಿಲ್ಲ 

ಈ ಪರಿಯ ಮಾಡುವರಿನ್ನಾರು ಹೇಳಾ 
ಎನಗೆ ನೀನೇ ಗತಿ 

ನಿನಗೆ ನಾನೇ ಗತಿ 

ಇನ್ನೇಕೆ ಜವನಿಕೆ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇ 


ಫಿ 
ಶರ 
ವೆ ಸ 


ವ 


ವಚನ ಸಾವಿರ 


us 

ಎಮ್ಮ ನಲ್ಲನ ಕೂಡಿದ ಕೂಟ 

ಇದಿರಿಗೆ ಹೇಳಬಾರದವ್ವಾ 

ನೀವೆಲ್ಲಾ ನಿಮ್ಮ ನಲ್ಲನ ಕೂಡಿದ ಸುಖವ 
ಬಲ್ಲಂತೆ ಹೇಳಿ 

ಉರಿಲಿಂಗದೇವ ಬಂದು 

ನಿರಿಗೆಯ ಸೆರಗ ಸಡಿಲಿಸಲೊಡನೆ 
ನಾನೊ ತಾನೊ ಏನೆಂದರಿಯನು 


ಬು 

ಎಮ್ಮ ನಲ್ಲನವ್ವಾ 
ನಲ್ಲರಿಗೆ ನಲ್ಲನು 
ವಂಚನೆಗೆ ನೆರೆಯನು 
ನಿರ್ವಂಚನೆಗೆ ನೆರೆವನು 
ಉರಿಲಿಂಗದೇವನು 


ಮ) 

ಎಮ್ಮವರು ಬೆಸಗೊಂಡಡೆ 
ಶುಭಲಗ್ಗವೆನ್ನಿರಯ್ಯಾ 

ರಾಶಿಕೂಟ ಗಣಸಂಬಂಧವುಂಟೆಂದು 
ಹೇಳಿರಯ್ಯಾ 

ಚಂದ್ರಬಲ ತಾರಾಬಲವುಂಟೆಂದು 
ಹೇಳಿರಯ್ಯಾ 

ನಾಳಿನ ದಿನಕಿಂದನ ದಿನ ಲೇಸೆಂದು 
ಹೇಳಿರಯ್ಯಾ 


ಕೂಡಲಸಂಗಮದೇವನ ಪೂಜಿಸಿದ ಫಲ ನಿಮ್ಮದಯ್ಯಾ 


ಖಟ್‌ 
ಎರದ ಮುಳ್ಳಿನಂತೆ ಪರಗಂಡರೆನಗವ್ರಾ 


ಲು 
ಸೋಂಕಲಮ್ಮೆ 


ಸುಳಿಯಲಮ್ಮೆ 


ವಚನ ಸಾವಿರ 


೦೧ 


ಅಟ 


ನಂಬಿ ನಚ್ಚಿ ಮಾತನಾಡಲಮ್ಮೆನವ್ವಾ 
ಚನ್ನಮಲ್ಲಿಕಾರ್ಜುನನಲ್ಲದ ಗಂಡರಿಗೆ 
ಉರದಲ್ಲಿ ಮುಳ್ಳುಂಟೆಂದು 
ನಾನಪ್ಪಲಮ್ಮೆನವ್ವಾ 


೨2೪9 

ಎರೆದಡೆ ನನೆಯದು 

ಮರೆದಡೆ ಬಾಡದು 

ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ 
ಕೂಡಲಸಂಗಮದೇವಾ 
ಜ೦ಗಮಕ್ಕೆರೆದಡೆ ಸ್ಥಾವರ ನನೆಯಿತ್ತು 


೨೮೧ 

ಎರೆಯಂತೆ ಕರಕರಗಿ 

ಮಳಲಂತೆ ಜರಿಜರಿದು 

ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ 
ಆವಿಗೆಯ ಕಿಚ್ಚಿನಂತೆ ಸುಳಿಸುಳಿದು ಬೆಂದೆ 
ಆಪತ್ತಿಗೆ ಸಖಿಯರನಾರನೂ ಕಾಣೆ 
ಅರಸಿ ಕಾಣದ ತನುವ 

ಬೆರಸಿ ಕೂಡದ ಸುಖವ 

ಎನಗೆ ನೀ ಕರುಣಿಸಾ 
ಚನ್ನಮಲ್ಲಿಕಾರ್ಜುನಾ 


೨4೨ 

ಎಲುವೆಂಬ ಹಂಜರ ಥಟ್ಟಾಗಿ 

ಉಭಯವ ಘಟಿಸಿದ ತೊಗಲಬ್ರಹ್ಮನೆಂಬ ಅಳಿಲೆಯ ಕಾಯಲ್ಲ 
ವಿಷ್ಣುವೆಂಬ ನೀರ ಹೊಯಿದು 

ರುದನೆಂಬ ಚೂರ್ಣದಲ್ಲಿ ಖಾರಕ್ಕೆ ಮೆಟ್ಟಲಾಗಿ 

ತೊಗಲ ಹೊಲಸು ಕೆಟ್ಟಿತ್ತು 

ಹರಗುಲ ಹುದಿಯಿತ್ತು 

ವರ್ತನವೆಂಬ ಹುಟ್ಟ ಹಿಡಿದು 


ವಚನ ಸಾವಿರ 


ಮಾಟಕೂಟವೆಂಬ ಹೊಳೆಯಲ್ಲಿ ಕೂಟದವರು ದಾಟುತ್ತಿದ್ದಾರೆ 
ಎಂದನಂಬಿಗ ಚೌಡಯ್ಯ 


ಕು 

ಎಲೆ ಅಯ್ಯಗಳಿರಾ 

ಎಲೆಗಳೆದ ವೃಕ್ಷವ ಕಂಡಿರೆ ಬಸವನ 

ಎಲೆ ಅಯ್ಯಗಳಿರಾ 

ರೂಹಿಲ್ಲದ ಚೋಹವ ಕಂಡಿರೆ ಬಸವನ 

ಎಲೆ ಸ್ವಾಮಿಗಳಿರಾ 

ನಿಮ್ಮ ನಿಲವಿನ ದರ್ಪಣವ ಕಂಡಿರೆ ಬಸವನ 
ಸಂಗಯ್ಯನಲ್ಲಿ ಸ್ವಯವಳಿದ ಬಸವನ ಕುರುಹ ಕಂಡಿರೆ 


ಎ೮೪ 

ಎಲೆ ಇಲ್ಲದ ವ್ಯಕ್ತದಲ್ಲಿ ಹೂವಿಲ್ಲದ ಕಾಯಾಗಿತ್ತು 
ಕಾಯಿ ಉದುರಿ ಹಣ್ಣು ಬಲಿಯಿತ್ತು 

ಕಣ್ಣಿಗೆ ಹಣ್ಣಲ್ಲದೆ ಮೆಲುವುದಕ್ಕಲ್ಲ 

ಏಣಾಂಕಧರ ಸೋಮೇಶ್ಟರಲಿಂಗಕ್ಕೆ ಅರ್ಪಿತವಾಯಿತ್ತು 


೨೮೫ 

ಎಲೆ ಎಲೆ ತಾಯೆ 

ನೋಡವ್ವಾ 

ಇರುಳು ತೊಳಲುವ ಜಕ್ಕವಕ್ಕಿಯಂತೆ ಹಲಬುತ್ತಿದ್ದೆ ನೋಡವ್ವಾ 
ಮಾಗಿಯ ಕೋಗಿಲೆಯಂತೆ ಮೂಗಿಯಾಗಿದ್ದೆ ನೋಡವ್ವಾ 
ಮಹಾಲಿಂಗ ಗಜೇಶ್ವರನ 

ಅನುಭಾವಸಂಬಂಧಿಗಳ ಬರವೆನ್ನ 

ಪ್ರಾಣದ ಬರವು ನೋಡವ್ವಾ 


೨೮೬ 
ಎಲೆ ಗಂಡುಗೂಸೆ ನೀ ಕೇಳಾ 
ನಿನಗೊಬ್ಬಗೆಂದುಟ್ಟೆ ಗಂಡುಡಿಗೆಯನು 


ಮತ್ತೊಮ್ಮೆ ಅನು ಗಂಡಪ್ಪೆನಯ್ಯಾ 


ವಚನ ಸಾವಿರ 


೮೩ 


ಈ 


ಮತ್ತೊಮ್ಮೆ ಆನು ಹೆಣ್ಣಪ್ಪೆನಯ್ಯಾ 
ಕೂಡಲಸಂಗಮದೇವಾ 
ನಿಮ್ಮಡಿಗೆ ವೀರನಪ್ಪೆ 

ನಿಮ್ಮ ಶರಣರಿಗೆ ವಧುವಪ್ಪೆ 


೨೮೬೩ 

ಎಲೆಗಳೆದ ಮರದಲ್ಲಿ ನೆಳಲನರಸಲಿಲ್ಲ 

ಕಳೆಯರತ ದೀಪದಲ್ಲಿ ಬೆಳಗನರಸಲಿಲ್ಲ 

ಕುರುಹಳಿದ ಮೂರ್ತಿಯಲ್ಲಿ ರೂಪನರಸಲಿಲ್ಲ 
ಶಬ್ದವಡಗಿ ನಿಶ್ಶಬ್ದನಾದ ಬಸವನಲ್ಲಿ ಶಬ್ದವನರಸಲಿಲ್ಲ 
ಸಂಗಯ್ಯನಲ್ಲಿ 'ಕಾಯವಿಲ್ಲದ ಕರುಣಿಯಾದೆ ನಾನು 


೨ಲಿಲಿ 

ಎಲೆಗಳೆದ ವ್ಯಕ್ಷಕ್ಕೆ ತಳಿರ ಕೊನರಲ್ಲದೆ 

ಬೇರು ಸಾರಗೆಟ್ಟು ನಷ್ಟವಾದ ತರುವಿಂಗೆ ಮತ್ತೆ ಅಂಕುರವುಂಟೆ 
ತಿವಿಧಮಲಕ್ಕೆ ದೂರಸ್ಥನಾಗಿ ಅಪೇಯವೆಂದು ಬಿಟ್ಟಲ್ಲಿ 
ಮತ್ತರಿದು ಓಡಿದೆಹೆನೆಂದಡೆ ಪೇಯವಪ್ಪುದೆ 

ತಳನನಗೆದು ಮೇಲನರಿಯದೆ ಬೀಳಿಸಿಕೊಂಬವನಂತೆ 

ತನ್ನ ಊಣೆಯವ ತಾನರಿಯದೆ 

ಮೂಕೊರತಿ ಮೂಕುತಿಯ ಮಣಿಯ 

ತನಗೆಂದು ವಿಚಾರಿಸುವಂತೆ 

ಇಂತೀ ನಿರ್ವಾಣ ಬರುದೊರೆವೋಯಿತ್ತಲ್ಲಾ ಸಂಗನಬಸವಣ್ಣಾ 
ಇವರುವನರಿಯದಂತೆ 

ಬ್ರಹ್ಮೇಶ್ವರಲಿಂಗಕ್ಕೆ ಉರಿಯದೆ ಹೋದರಲ್ಲಾ 


ಹಂಸ 

ಎಲ್ಲರ ಗಂಡಂದಿರು ಪರದಳವಿಭಾಡರು 
ಎನ್ನ ಗಂಡ ಮನದಳವಿಭಾಡ 

ಎಲ್ಲರ ಗಂಡಂದಿರು ಗಜವೇ೦ಟೆಕಾರರು 
ಎನ್ನ ಗಂಡ ಮನವೇಂಟೆಕಾರ 

ಎಲ್ಲರ ಗಂಡಂದಿರು ತಂದಿಕ್ಕಿಸಿಕೊಂಬರು 


ವಚನ ಸಾವಿರ 


ಎನ್ನ ಗಂಡ ತಾರದೆ ಇಕ್ಕಿಸಿಕೊಂಬ 
ಎಲ್ಲರ ಗಂಡಂದಿರಿಗೆ ಮೂರು 
ಎನ್ನ ಗಂಡಂಗೆ ಅದೊಂದೆ 
ಅದೊಂದೂ ಸಂದೇಹ 
ಕದಿರರೆಮ್ಮಿಯೊಡೆಯ ಗುಮ್ಮೇಶ್ವರಾ 


೨೯೦ 

ಎಲ್ಲರ ಸುಂಕ 

ಎತ್ತು ತೊತ್ತು ಬಂಡಿ ಬಲ್ಲೆತ್ತು 

ಎನ್ನ ಸುಂಕ ಎಲ್ಲರ ಪರಿಯಲ್ಲ 

ಕಟ್ಟಿದ ಕುರುಹಿ೦ಗೆ ಹಿಡಿದ ವ್ರತನೇಮನಿತ್ಯಕ್ಕೆ 
ತಪ್ಪಲಿಲ್ಲಾಯೆಂದು ಕೊಟ್ಟ ಚೀಟ ಸಿಕ್ಕಿಸಿದೆ ನಿಮ್ಮಂಗದಲ್ಲಿ 
ಭಕ್ತರಾಗಿ ಕಳವು ಹಾದರ ಮಿಕ್ಕಾದೊಂದೂ ಬೇಡ 
ಎಂದು ಕೊಟ್ಟ ಚೀಟು ವಿಶುದ್ಧಿ 

ಜಗದ ಸುಂಕದೊಡೆಯ ಬಂಕೇಶ್ವರಲಿಂಗನು 


ಬರಾ 

ಎಲ್ಲರ ಹೆಂಡಿರು ತೊಳಸಿಕ್ಕುವರು 
ಎನ್ನ ಗಂಡಂಗೆ ತೊಳಸುವುದಿಲ್ಲ 
ಎಲ್ಲರ ಗಂಡಂದಿರಿಗೆ ಬಸಿವರು 
ಎನ್ನೆ ಗಂಡಂಗೆ ಬಸಿವುದಿಲ್ಲ 

ಎಲ್ಲರ ಗಂಡಂದಿರಿಗೆ ಬೀಜವುಂಟು 
ಎನ್ನ ಗಂಡಂಗೆ ಅಂಡದ ಬೀಜವಿಲ್ಲ 
ಎಲ್ಲರ ಗಂಡಂದಿರು ಮೇಲೆ 

ಎನ್ನ ಗಂಡ ಕೆಳಗೆ ನಾ ಮೇಲೆ 
ಕದಿರರೆಮ್ಮಿಯೊಡೆಯ ಗುಮ್ಮೇಶ್ವರಾ 


೨೪೨ 

ಎಲ್ಲವ ಬಿಟ್ಟು ಹಲ್ಲ ಸುಲಿಯ ಬಂದೆ 
ಮುನ್ನಿನಲ್ಲಿಯ ಹಾವಚೆ ಹಲ್ಲ ಬಿಡದು ನೋಡಾ 
ಮೆಲ್ಲನೆ ಢಾಳಿಸಿದಡೆ ಹಾವಚೆ ಒಲ್ಲಗಾಗದು 


ವಚನ ಸಾವಿರ 


೮೫ 


ಪ 


ಬಲ್ಲಿತ್ತಾಗಿ ಢಾಳಿಸಿದಡೆ ಒಸಡಿನಲ್ಲಿ ಜಾರಿತ್ತು 


ಇಂತೀ ಬಲ್ಲತನದಲ್ಲಿ ಸಂಸಾರದ ಬಾಯ ಹಲ್ಲ ಸುಲಿಯಬೇಕು 


ಇದ ಬಲ್ಲವರ ಬಲ್ಲ ತಾನರಿಯ 
ಚೆನ್ನಬಸವಣ್ಣಪ್ರಿಯ ಕಮಳೇಶ್ವರಲಿಂಗ ಸಾಕ್ಷಿಯಾಗಿ 
ಣಿ ಕ್ಟ ೦೨ 


ರ್ಕ 

ಎಸುವರ ಬಲ್ಲೆ 

ಎಚ್ಚ ಬಾಣ ತಿರುಗಿ ಬಪ್ಪಂತೆ ಎಸುವರ ಕಾಣೆ 
ಪೂಜಿಸುವವರ ಬಲ್ಲೆ 

ಪೂಜಿಸಿದ ಲಿಂಗ ಅಭಿಮುಖವಾಗಿ 
ಸರ್ವಾಂಗದಲ್ಲಿ ವೇಧಿಸುವರ ಕಾಣೆ 

ನುಡಿಗೆ ನಡೆ ಆ ನಡೆಗೆ ನುಡಿ 

ಉಭಯವ ಬೇಧಿಸುವರ ಕಾಣೆ 

ಈ ಉಭಯವು ಸಿದ್ಧಿಯಾಗಿ ಸಿದ್ಧಾಂತವಾದಲ್ಲಿ 


ಎನ್ನಯ್ಯಪ್ರಿಯ ನಿಮಡಿ ನೀಕಳಂಕಮಲ್ಲಿಕಾರ್ಜುನನು 


ಕ್ರೇಜ್ಞಾನ ನಿರುತವಾದವಂಗಲ್ಲದೆ ಸಾಧ್ಯವಿಲ್ಲ 


೨೪೪ 

ಎಸೆಯದಿರು ಎಸೆಯದಿರು ಕಾಮ 

ನಿನ್ನ ಬಾಣ ಹುಸಿಯಲೇಕೋ 

ಕಾಮ ಕ್ರೋಧ ಲೋಭ ಮೋಹ 

ಮದ ಮತ್ತರ ಇದು ಸಾ ಸಾಲದೆ ನಿನಗೆ 
ಗುಹೇಶ ್ರರಲಿಂಗದ ವಿರಹದಲ್ಲಿ ಬೆಂದವರ 
ಮರಳಿ ಟಿ ಮರುಳು ಕಾಮಾ 


೨೯೫ 
ಏಕೆನ್ನ ಪುಟ್ಟಿಸಿದೆಯಯ್ಯಾ ಹಣ್ಣು ಜನ್ಮದಲ್ಲಿ 
ಪುಣ್ಯವಿಲ್ಲದ ಪ ಪಾಪಿಯ 
ನಾನು ಇರಪರಕ್ಕೆ ದೂರಳಯ್ಯಾ 
ಎನ್ನ ನಾಮ ಹಣ್ಣು ನಾ ನಾಮವಲ್ಲಯ್ಯಾ 


ವಚನ ಸಾವಿರ 


ನಾನು ಸಿರಿಯಿದ್ದ ವಸ್ತುವಿನ ವಧುವಾದ ಕಾರಣ 
ಸಂಗಯ್ಯನಲ್ಲಿ ಬಸವನ ವಧುವಾದ ಕಾರಣ 
ಎನಗೆ ಹೆಣ್ಣುನಾಮವಿಲ್ಲವಯ್ಯಾ 


೨೯೬ 

ಏತ ತಲೆವಾಗಿದಡೇನು 

ಗುರುಭಕ್ತನಾಗಬಲ್ಲುದೆ 

ಇಕ್ಕುಳ ಕೈಮುಗಿದಡೇನು 

ಭೃತ್ಯಾಚಾರಿಯಾಗಬಲ್ಲುದೆ 

ಗಿಳಿಯೋದಿದಡೇನು 

ಲಿಂಗವೇದಿಯಾಗಬಲ್ಲುದೆ 

ಕೂಡಲಸಂಗನ ಶರಣರ ಬಂದ ಬರವ ನಿಂದ ನಿಲವ 
ಅನ೦ಗಸಂಗಿಗಳತ್ತಬಲ್ಲರು 


ಬ ಡೆ 

ಏನಿ ಬಂದಿರಿ ಹದುಳವಿದ್ದಿರೆ 

ಎಂದಡೆ ನಿಮೈಸಿರಿ ಹಾರಿ ಹೋಹುದೆ 

ಕುಳ್ಳಿರೆಂದಡೆ ನೆಲ ಕುಳಿಹೋಹುದೆ 

ಒಡನೆ ನುಡಿದಡೆ ಸಿರ ಹೊಟ್ಟೆಯೊಡೆವುದೆ 
ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ 

ಮೂಗ ಕೊಯ್ದುದ ಮಾಬನೆ ಕೂಡಲಸಂಗಮದೇವರು 


೨೯೮೪ 

ಏನೆಂದೂ ಎನಲಿಲ್ಲ 

ನುಡಿದು ಹೇಳಲಿಕ್ಕಿಲ್ಲ 

ನಿಜದಲ್ಲಿ ನಿಂದ ಬೆರಗ ಕುರುಹ ಹರಿವುದೆ ಮರುಳೆ 
ಹರಿದು ಹತ್ತುವುದೆ ಮರುಳೆ ಬಯಲು 

ಅದು ತನ್ನಲ್ಲಿ ತಾನಾದ ಬಯಲು ತಾನಾದ ಘನವು 
ಇನ್ನೇನನರಸಲಿಲ್ಲ 

ಅಷ ಮುನ್ನವೆ ತಾನಿಲ್ಲ 

ಚಿಕ್ಕಯ್ಯಪ್ರಿಯ ಸಿದ್ದಲಿಂಗ ಇಲ್ಲ ಇಲ್ಲ 


ವಚನ ಸಾವಿರ 


ಆ 


ವ್‌ 

ಏರಿದ ವಾಜಿ ಓಹೋ ಎಂದು ಕರೆದೋರಿದಲ್ಲಿ 

ನಿಂದಿತ್ತು ವಾಹನ ವಾಹಕನ ಹೃದಯವನರಿತು 

ವಸ್ತುವ ಮುಟ್ಟಿ ಆಡುವ ಚಿತ್ತ ನಿಜವಸ್ತುವಿನ ಗೊತ್ತನರಿಯದೆ 
ತನ್ನ ಇಚ್ಛೆಯಲ್ಲಿ ಹರಿದಾಡುತ್ತಿದೆ ನೋಡಾ 

ಇದಕ್ಕೆ ಒಂದು ಕಟ್ಟಣೆಯ ಗೊತ್ತ ಲಕ್ಷಿಸಿ 

ಕಟ್ಟುವಡೆವಂತೆ ಮಾಡು 

ಗೋಪತಶಿನಾಥ ವಿಶ್ವೇಶ್ವರಲಿಂಗ 


೩೦೦ 

ಏರಿಯ ಕಟ್ಟಬಹುದಲ್ಲದೆ 

ನೀರ ತುಂಬಬಹುದೆ 

ಕೈದುವ ಕೊಡಬಹುದಲ್ಲದೆ 

ಕಲಿತನವ ಕೊಡಬಹುದೆ 

ವಿವಾಹವ ಮಾಡಬಹುದಲ್ಲದೆ 
ಪುರುಷತನವ ಹರಸಬಹುದೆ 

ಘನವ ತೋರಬಹುದಲ್ಲದೆ 

ನೆನಹ ನಿಲಿಸಬಹುದೆ 

ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ 
ಲೋಕದ ಗಾದೆಮಾತಿನಂತೆ 
ಸದ್ಗುರುಕಾರುಣ್ಯವಾದಡೂ ಸಾಧಿಸಿದವನಿಲ್ಲ 
ಸಕಳೇಶ್ವರಾ 


೩೦೧ 

ಐಗೈಮನೆ ನಾಗೈಕಂಬ ಮೂಗೈತೊಲೆ 
ಭೇದ ಕರವಳವ ಹಾಕಿ 

ನೋಡಿ ಅರಿದಡೆ ಆಯ ಬಂದಿತ್ತು 
ಮಸದಡೆ ಆಯ ಹೋಯಿತ್ತು 
ಮೂಗೆಯ್ಯ ಕರದಲ್ಲಿ ಇದರರಿಕೆಯಾಗಿ 
ಹೇಳಾ ಧಾರೇಶ್ವರ ನಿನ್ನಾಲಯಕ್ಕೆ 


9 
ಸ 
೭೬ 
3 

ತ 
ಉಲ. 


೩೦೨ 

ಒಂದ ಬಿಟ್ಟು ಒಂದನರಿದೆಹೆನೆಂಬನ್ನಕ್ಕ 

ಮರದ ಸಂದಿನ ಬೊಂಬೆಯೆ 

ಅರಿವುದು ಕುರುಹೊ ಅರಿವೊ 

ಸುಡುವುದು ಮರನೊ ಬೆಂಕಿಯೊ 

ಎರಡರ ಹೆಚ್ಚು ಕುಂದ ತಿಳಿದು ಹೇಳೆಂದನಂಬಿಗ ಚವುಡಯ್ಯ 


೩೦೩ 

ಒಂದು ಕೋಳಿ ಕೂಗುತ್ತದೆ ಇರುಳು ಹಗಲೆನ್ನದೆ 
ಅದನರಿಯರಲ್ಲಾ ಮರ್ತ್ಯದ ಗಣ೦ಗಳು 

ಅರಿದಡೆ ಭವಬಂಧವಿಲ್ಲ ಮರೆದಡೆ ಜನನ ಮರಣಕ್ಕಳಎಲ್ಲ 
ಕಪಿಲಸಿದ್ಧಮಲ್ಲಿಕಾರ್ಜುನ 


೩೦೪ 

ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ 

ಎನ್ನ ಬಿಡು ತನ್ನ ಬಿಡು 

ಎಂಬುದು ಕಾಯವಿಕಾರ 

ಎನ್ನ ಬಿಡು ತನ್ನ ಬಿಡು 

ಎಂಬುದು ಮನೋವಿಕಾರ 

ಕರಣೇಂದಿಯಂಗಳಂಬ ಸೊಣಗ ಮುಟ್ಟದ ಮುನ್ನ 
ಮನ ನಿಮ್ಮನೈದುವುದೆ 

ಕೂಡಲಸಂಗಮದೇವಾ 


೩೦೫ 


ಒಂದು ಶರೀರ ನಾನಾ ಲಾಗ ಕಲಿತು ಆಡುವ ಭೇದ ಬೇರಾದಂತೆ 
ಆಡುವವ ತಾನೊಬ್ಬನೆಯಾಗಿ ಆದುದ ಕಂಡು 

ಅನ್ಯರ ಕೇಳಲೇಕೆ 

ಇದಿರಿಗೆ ಹೇಳಲೇಕೆ 

ವಸ್ತುವಾಟ ಒಂದು ವರ್ತನ ಬೇರೆ 

ಉಭಯವೂ ತಾನೆ ಸದಾಶಿವಮೂರ್ತಿಲಿಂಗದ ಅಂಗ 


ವಚನ ಸಾವಿರ 


೮೯ 


KO 


೩೦೬ 

ಒಡಲ ಹೊರೆವ ಇಚ್ಛೆಯಿಂದ 
ಹಗಲೆನ್ನದೆ ಇರುಳೆನ್ನದೆ 
ಬೆಂದ ಬಸುರಿಂಗೆ ಕುದಿವುತ್ತಿದ್ದೇನೆ 
ನಿಮ್ಮ ನೆನೆಯಲೂ ವೇಳೆಯಿಲ್ಲ 
ಪೂಜಿಸಲೂ ವೇಳೆಯಿಲ್ಲ 
ಒಂದುವೇಳೆಯಾದರೂ 
ಶಿವಮಂತ್ರವ ಸ್ಮರಿಸ ತೆರಹಿಲ್ಲ 
ಈ ಪ್ರಯಾಸವ ಬಿಡಿಸಿ 

ನಿಮ್ಮ ನೆನೆವಂತೆ ಮಾಡಯ್ಯಾ 
ಕಲಿದೇವರದೇವಾ 

ನಿಮ್ಮ ಧರ್ಮ ನಿಮ್ಮ ಧರ್ಮ 


೩೦೭ 

ಒಡಲುಗೊಂಡವ ನಾನು 
ಪ್ರಾಣವಿಡಿದವ ನೀನು 

ಎನ್ನೊಡಲು ಸಂಚುವ ನೀ ಬಲ್ಲ 
ನಿನ್ನ ಪ್ರಾಣದ ಸಂಚುವ ನಾ ಬಲ್ಲೆ 
ಇದು ಕಾರಣ 

ಇದು ಎನ್ನೊಡಲಲ್ಲ ನಿನ್ನೊಡಲು 
ನಿನ್ನ ಪ್ರಾಣವೆನ್ನಲ್ಲಿ ಅಡಗಿದ ಭೇದವ 
ನೀ ಬಲ್ಲೆ ನಾ ಬಲ್ಲೆನೈ 

ರಾಮನಾಥ 


ಹಲಲ 

ಒಡಲುಗೊಂಡವ ಹಸಿವ 
ಒಡಲುಗೊಂಡವ ಹುಸಿವ 
ಒಡಲುಗೊಂಡವನೆಂದು 

ನೀನೆನ್ನ ಜರಿದೊಮ್ಮೆ ನುಡಿಯದಿರ 
ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ 


ರಾಮನಾಥ 


ವಚನ ಸಾವಿರ 


೩೦೯ 

ಒಡಲುಗೊಂಡೆನಾಗಿ ಮೃಡ 

ನಿಮಗೆ ಹಗೆಯಾದೆನಯ್ಯ 

ಆನು ಒಡಲುಗೊಂಡಡೇನು 

ಕಡಲೊಳಗಣ ಬೊಬ್ಬಳಿಕೆ ಕಡಲೊಳಗೆ ಆಳಿವಂತೆ 
ಎನ್ನ ಒಡಲಳಿದು ಹೋದಡೇನು 

ಪ್ರಾಣ ನಿಮ್ಮ ಎಡೆಯಲಡಗುವದಯ್ಯಾ 
ರಾಮನಾಥ 


೩೧೦ 

ಒಡೆದ ಮಡಕೆಗೆ ಸರಿಯಿಂದ ಸಂದು ಕೂಡುವುದೆ 
ದಗ್ಗವಾದ ಪಟ ಅಗಸರ ಕಲ್ಲಿಗೆ ಹೊದ್ದುವುದೆ 

ಬದ್ಧ ಭವಿಗಳೆಂದು ಬಿಟ್ಟ ಮತ್ತೆ ಸಮಯದ ಹೊದ್ದಿಗೆ ಏಕೆ 
ಚಿಕ್ಕಯ್ಯಪ್ರಿಯ ಸಿದ್ದಲಿಂಗ ಇಲ್ಲ ಇಲ್ಲ ಎಂದೆ 


೩೧೧ 

ಒಡೆದೋಡು ಎನ್ನ ಮನೆಯಲಿಲ್ಲದಂತೆ ಮಾಡಯ್ಯಾ 
ಕೊಡು ದೇವ ಎನ್ನ ಕೈಯಲೊಂದು ಕರಿಕೆಯನು 
ಮೃಡದೇವಾ ಶರಣೆಂದು ಭಿಕ್ಷಕ್ಕೆ ಹೋದಡೆ ಅಲ್ಲಿ 
ನಡ ದೇವಾ ಎಂದೆನಿಸು 

ಕೂಡಲಸಂಗಮದೇವಾ 


೩೧೨ 

ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೆ 
ಹಿಡಿದಡೆ 

ಬತ್ತಲೆ ನಿಲಿಸಿ ಕೊಲುವರಯ್ಯಾ 
ವತಹೀನನನರಿದು ಬೆರೆದಡೆ 

ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ವರಯ್ಯಾ 
ಒಲ್ಲೆನೊಲ್ಲೆ ಬಲ್ಲೆನಾಗಿ 

ನಿಮ್ಮಾಣೆ 

ನಿರ್ಲಜ್ಜೇಶ್ವರಾ 


ವಚನ ಸಾವಿರ 


ಈ() 


೨3 


೩೧೩ 

ಒಬ್ಬಂಗೆ ಇಹವುಂಟು 

ಒಬ್ಬಂಗೆ ಪರವುಂಟು 

ಒಬ್ಬಂಗೆ ಇಹವಿಲ್ಲ ಒಬ್ಬಂಗೆ ಪರವಿಲ್ಲ 
ಒಬ್ಬಂಗೆ ಇಹಪರವೆರಡೂ ಇಲ್ಲ 
ಚೆನ್ನಮಲ್ಲಿಕಾರ್ಜುನದೇವರ ಶರಣರಿಗೆ 
ಇಹಪರವೆರಡೂ ಉಂಟು 


೩೧೪ 

ಒಬ್ಬನೆ ಗರುವನಿವ 

ಒಬ್ಬನೆ ಚೆಲುವನಿವ 

ಒಬ್ಬನೆ ಧನಪತಿ 

ಕೇಳಾ ಕೆಳದಿ 

ಇವಗೆ ಹಿರಿಯರಿಲ್ಲ 

ಇವಗೆ ಒಡೆಯರಿಲ್ಲ 

ಇಂತಪ್ಪ ನಲ್ಲನು ಲೇಸು ಕಾಣೆಲಗೆ 
ನಾವೆಲ್ಲಾ ಒಂದಾಗಿ ಹಿಡಿದು ಬಿಡದಿರೆ 
ಬಿಡಿಸುವರಿನ್ನಿಲ್ಲ ಉರಿಲಿಂಗದೇವನ 


೩೧೫ 

ಒಮ್ಮೆ ಕಾಮನ ಕಾಲ ಹಿಡಿವೆ 

ಮತ್ತೊಮ್ಮೆ ಚಂದಮಂಗೆ ಸೆರಗೊಡ್ಡಿ ಬೇಡುವೆ 
ಸುಡಲೀ ವಿರಹವ 

ನಾನಾರಿಗೆ ಧೃತಿಗೆಡುವೆ 

ಚೆನ್ನಮಲ್ಲಿಕಾರ್ಜುನ ಕಾರಣ 

ಎಲ್ಲರಿಗೆ ಹಂಗುಗಿತ್ತಿಯಾದೆನವ್ವಾ 


೩೦೧೬ 
ಒರತೆಗಳ ಕಂಡಿಂತು ಕೆಲರೀ ಬಾವಿಯ ತೋಡೆಂಬರು 


ಅರವಟಿಗೆ ಛತ್ರವು ತಮ್ಮದೆಂಬರು 
ಎಲೆ ಪಯಿರೈದದಿರೆ 


ವಚನ ಸಾವಿರ 


ಸುರಿವ ಮಳೆ ಸುರಿಸದಿದ್ದಡೆ 
ಅವರೇತರಲ್ಲಿ ನೀಡುವರಯ್ಯ 
ರಾಮನಾಥ 


ಜಿ 

ಒಲವಿಲ್ಲದ ಪೂಜೆ 
ನೇಹವಿಲ್ಲದ ಮಾಟ 

ಆ ಪೂಜೆಯು ಆ ಮಾಟವು 
ಚಿತದ ರೂಹು ಕಾಣಿರಣ್ಣಾ 
ಚಿತ್ರದ ಕಬ್ಬು ಕಾಣಿರಣ್ಣಾ 
ಅಪ್ಪಿದಡೆ ಸುಖವಿಲ್ಲ 
ಮೆಲಿದಡೆ ರುಚಿಯಿಲ್ಲ 
ಕೂಡಲಸಂಗಮದೇವಾ 
ನಿಜವಿಲ್ಲದವನ ಭಕ್ತಿ 


೩೧೮ 

ಒಲಿದವರ ಕೊಲುವಡೆ ಮಸೆದ ಕೂರಲಗೇಕೆ 
ಅವರನೊಳ್ಗೆನೆಂದಡೆ ಸಾಲದೆ 

ಮಹಾಲಿಂಗ ಗಜೇಶ್ವರನ ಶರಣರನಗಲಿದಡೆ 
ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾದೆನವ್ವಾ 
೩೧೯ 

ಒಲುಮೆ ಒಚ್ಚತವಾದವರು 
ಕುಲಛಲವನರಸುವರೆ 
ಮರುಳುಗೂಂಡವರು 

ಲಜ್ಜನಾಚಿಕೆಯ ಬಲ್ಲರೆ 
ಚೆನ್ನಮಲ್ಲಿಕಾರ್ಜುನದೇವಗೊಲಿದವರು 
ಲೋಕಾಬಿಮಾನವ ಬಲ್ಲರೆ 


ಜ್ರ 
ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ 
ಬೇಟದ ಮರುಳಿಗೆ ಲಜ್ಜೆ ಮುನ್ನುಂಟೆ 


ವಚನ ಸಾವಿರ 


೯೩ 


yp 


ನಿಮ್ಮನರಿದ ಶರಣಂಗೆ ಪ್ರಜೆಯ ಹಂಬಲ ದಂದುಗವೇಕೆ 
ಮಿಸುನಿಯ ಚಿನ್ನಕ್ಕೆ ಒರೆಗಲ್ಲ ಹಂಗೇಕೆ 
ಗುಹೇಶ್ವಲಿಂಗಕ್ಕೆ ಕುರುಹು ಮುನ್ನುಂಟೆ 


೩೨೧ 

ಒಲೆ ಹತ್ತಿ ಉರಿದಡೆ 

ನಿಲಬಹುದಲ್ಲದೆ 

ಧರೆ ಹತ್ತಿ ಉರಿದಡೆ 

ನಿಲಲುಬಾರದು 

ಏರಿ ನೀರುಂಬಡೆ 

ಬೇಲಿ ಕೆಯ್ಯ ಮೇವಡೆ 

ನಾರಿ ತನ್ನ ಮನೆಯಲ್ಲಿ ಕಳುವಡೆ 

ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ 
ಇನ್ನಾರಿಗೆ ದೂರುವೆ ಕೂಡಲಸಂಗಮದೇವಾ 


2 ೨5 

ಒಲೆಯ ಹೊಕ್ಕು ಉರಿಯ ಮರೆದವಳ 

ಮಲೆಯ ಹೊಕ್ಕು ಉಲುಹ ಮರೆದವಳ ನೋಡು 
ನೋಡಾ 

ಸಂಸಾರ ಸಂಬಂಧವ ನೋಡಾ 

ಸಂಸಾರ ಸಂಬಂಧ ಭವಭವದಲ್ಲಿ ಬೆನ್ನಿಂದ ಬಿಡದು 
ಸರವು ನಿಸರವು ಒಂದಾದವಳನ 

ಎನ್ನಲೇನ ನೋಡುವಿರಯ್ಯಾ 


ಚೆನ್ನಮಲ್ಲಿಕಾರ್ಜುನಯ್ಯ 
2 

ಒಲ್ಲೆನಯ್ಯಾ ಒಲ್ಲೆನಯ್ಯಾ 
ನಿಮ್ಮವರಲ್ಲದವರ 
ಒಲ್ಲೆನಯ್ಯಾ ಒಲ್ಲನಯ್ಯಾ 
ಜಗವೆಲ್ಲರಿಯಲು 


ಒಲ್ಲೆನಯ್ನಾ ಒಲ್ಲೆನಯ್ಸಾ 
ಮಾ ರಿ 6 ಶಿ 


ವಚನ ಸಾವಿರ 


ನೀ ಮುನಿದಡೆ ಮುನಿ 
ಕೂಡಲಸಂಗಮದೇವಾ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ 


೩೨೪ 

ಒಳಗಣ ಗಂಡನಯ್ಯಾ 

ಹೊರಗಣ ಮಿಂಡನಯ್ಯಾ 

ಎರಡನೂ ನಡೆಸಲು ಬಾರದಯ್ಯಾ 

ಲೌಕಿಕ ಪಾರಮಾರ್ಥವೆಂಬೆರಡನೂ ನಡೆಸಲು ಬಾರದಯ್ಯಾ 
ಚೆನ್ನಮಲ್ಲಿಕಾರ್ಜುನಯ್ಯಾ 

ಬಿಲ್ವ ಬೆಳವಲಕಾಯಿ ಒಂದಾಗಿ ಹಿಡಿಯಲು ಬಾರದಯ್ಯಾ 


೩೨೫ 

ಒಳಗೆ ನೋಡಿಹೆನೆಂದರೆ 

ಒಳಗೆ ನೋಡಲಿಲ್ಲ 

ಹೊರಗೆ ನೋಡಿಹೆನೆಂದರೆ 

ಹೊರಗೆ ನೋಡಲಿಲ್ಲ 

ಜ್ಞಾನವೆಂತುಟೋ ಅಜ್ಞಾನವೆಂತುಟೋ 
ಬಲೆಯ ಬೀಸಿ ಕೊಲುವನ ಮನೆಯಲ್ಲಿ ಸತ್ತಡೆ 
ಏನು ಕಾರಣ ಅಳುವರೋ 

ಗುಹೇಶ್ವರ 


೩೨೬ 

ಓಗರ ಹಸಿಯಿತ್ತೆ೦ದು ಉಂಬವರಿಲ್ಲ 

ನೀರು ಬಾಯಾರಿತ್ತೆಂದು ಕುಡಿವರಿಲ್ಲ 

ಭೂಮಿಗೆ ಬಡತನವೆಂದು ಬಿತ್ತುವರಿಲ್ಲ 

ತಮ್ಮ ಒಲವರಕ್ಕೆ ತಾವು ಮಾಡುವಲ್ಲಿ ಗನ್ನದ ಆಸೆ ಬೇಡ 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ 


೩ಪಿ೭ 
ಓಡುವಾತ ಲೆಂಕನಲ್ಲ 
ಬೇಡುವಾತ ಭಕ್ತನಲ್ಲ 


ವಚನ ಸಾವಿರ 


೯೫ 


ಈ 


ಓಡಲಾಗದು ಲೆಂಕನು 
ಬೇಡಲಾಗದು ಭಕ್ತನು 
ಓಡೆನಯ್ಯಾ 
ಬೇಡೆನಯ್ಯಾ 
ಕೂಡಲಸಂಗಮದೇವಾ 


೨೮ 

ಓಡೆತ್ತ ಬಲ್ಲುದೋ 

ಅವಲಕ್ಕಿಯ ಸವಿಯ 

ಕೋಡುಗ ಬಲ್ಲುದೆ 

ಸೆಳೆಮಂಚದ ಸುಖವ 

ಕಾಗೆ ನಂದನವನದೊಳಗಿದ್ದಡೇನು 
ಕೋಗಿಲೆಯಾಗಬಲ್ಲುದೆ ಹೇಳಾ 

ಕೊಳನ ತಡಿಯಲೊಂದು ಹೊರಸು ಕುಳ್ಳಿರ್ದಡೇನು 
ಕಳಹಂಸಿಯಾಗಬಲ್ಲುದೆ 

ಕೂಡಲಸಂಗಮದೇವಾ 


ಶಿ 

ಓತಿ ಬೇಲಿವರಿವಂತೆ ಎನ್ನ ಮನವಯ್ಯಾ 

ಹೊತ್ತಿಗೊಂದು ಪರಿಯಪ್ಪ ಗೋಸುಂಬೆಯಂತೆನ್ನ ಮನವು 
ಬಾವುಲ ಬಾಳುವೆಯಂತೆನ್ನ ಮನವು 

ನಡುವಿರುಳೆದ್ದ ಕುರುಡಂಗ ಅಗುಸೆಯಲ್ಲಿ ಬೆಳಗಾದಂತೆ 
ನಾನಿಲ್ಲದ ಭಕ್ತಿಯ ಬಯಸಿದಡುಂಟೆ 
ಕೂಡಲಸಂಗಮದೇವಾ 


೩೩೦ 
ಓದಿ ಬೋಧಿಸಿ ಇದಿರಿಗೆ ಹೇಳುವನ್ನಬರ ಚದುರತೆಯಲ್ಲವೆ 


ತನ್ನ ತಾನರಿದಲ್ಲಿ ಆ ಅರಿಕೆ ಇದಿರಿಗೆ ತೋರದಲ್ಲಿ 
ಅದೆ ದೇವತ್ನವೆಂದನಂಬಿಗ ಚವುಡಯ್ಯ 


ವಚನ ಸಾವಿರ 


೩೩೧ 

ಓಲೆಯಕಾರ ಭಕ್ತನಾದಡೇನು 

ಮನದ ಕೋಧ ಬಿಡದು 

ಒಕ್ಕಲಿಗ ಭಕ್ತನಾದಡೇನು 

ಅವನ ಪೂರ್ವಾಶಯ ಬಿಡದು 

ಹಾರುವ ಭಕ್ತನಾದಡೇನು 

ಅವನ ಜಾತಿ ಸೂತಕ ಬಿಡದು 

ಬೆವಹಾರಿ ಭಕ್ತನಾದಡೇನು 

ಅವನ ಭಕ್ತಿ ಒಂದು ಶಬ್ದದಲ್ಲಿ ಹೋಯಿತ್ತು 
ಅರಸು ಭಕ್ತನಾದಡೇನು 

ಅರಸಿ ನೋಡಲಿಲ್ಲ 

ಸೂಳೆಯ ಭಕ್ತಿ ಹದಿನೆಂಟು ಜಾತಿಯ ಎಂಜಲ ತಿಂದಿತ್ತು 
ಕೂಡಲಚೆನ್ನಸಂಗಯ್ಯ 

ಮಜ್ಜನಕ್ಕೆರೆವ ಭವಿಗಳನೆಂತು ಭಕ್ತರೆಂಬೆ 


೩೩.೨ 

ಕಂಗಳ ನಾಮ ಹರುಗುಲವಾಗಿ 

ನೋಡುವ ದೃಷ್ಟಿ ಅಂಬಿಗನಾಗಿ 

ಕರಣೇಂದ್ರಿಯವೆಂಬ ಬಹುಜನಂಗಳು ಕೂಡಿ 
ಆಸೆಯೆಂಬ ಹೊಳೆಯ ದಾಟುವುದಕ್ಕೆ ಹುಟ್ಟ ಕಾಣದೆ 
ಹರುಗುಲು ಈಚೆ ಉಳಿಯಿತ್ತನೆಂದನಂಬಿಗ ಚವುಡಯ್ಯ 


೩೩೩ 

ಕಂಗಳ ಬಲದಲ್ಲಿ ಮುನಿದೆಹೆನೆಂಬೆನೆ 
ಕಂಗಳು ತನ್ನನಲ್ಲದೆ ನೋಡವು 
ಮನದ ಬಲದಲ್ಲಿ ಮುನಿದೆಹೆನೆಂಬೆನೆ 
ತನುಮನ ತಾಳಲಾರವವ್ವಾ 

ಇಂತೀ ಮನಪ್ರೇರಕ ಮನ ಚೋರಕ 
ತನ್ನಾಧೀನವಾಗಿ ಸಾಧನವಪ್ಪಡೆ 
ಮನದ ಒಳ ಮೆಚ್ಚುವನವ್ವಾ 
ಮನದಲ್ಲಿ ಬಯಸುವೆ 


ವಚನ ಸಾವಿರ 


44 


೯೮ 


ಭಾವದಲ್ಲಿ ಬೆರಸುವೆ 

ಮನಹಿಂಗೆ ಪ್ರಾಣನಾಥನಾಗಿ 
ಮಹಾಲಿಂಗ ಗಜೇಶ್ವರದೇವ 
ಮನಸಿಂಗೆ ಮನಸ ತರಲೀಸನವ್ವಾ 


೩೩೪ 

ಕಂಗಳ ಮುಂದಣ ಕತ್ತಲೆಯಿದೇನೋ 
ಮನದ ಮುಂದಣ ಮರಣವಿದೇನೋ 
ಒಳಗಣ ರಣರಂಗ ಹೊರಗಣ ಶೃಂಗಾರ 
ಬಳಕೆಗೆ ಬಂದ ಬಟ್ಟೆಯಿದೇನೋ 
ಗುಹೇಶ್ವರ 


೩೩೫% 

ಕಂಗಳ ಮುಂದೆ ತೋರಿದ ಮಿಂಚು 
ಮನದ ಮೇಲೆ: ತಿಳಿಯಿತ್ತಿದೇನೊ 
ಕಳೆಯಬಾರದು ಕೊಳಬಾರದು 
ಕ೦ಗಳ ಕತ್ತಲೆಯ ಮನದ ಮಿಂಚುವ 
ಇದ ಬಲ್ಲವರನಲ್ಲೆನಿಸಿತ್ತು 


ಸಿಮ್ಮಲಿಗೆಯ ಚೆನ್ನರಾಮನೆಂಬ ನಾಮದೊಡಕು 


೩೩೬ 

ಕಂಗಳ ಸೂತಕದಿಂದ 
ಕಾಣಿಸಿಕೊಂಬುದು 

ಮನದ ಸೂತಕದಿಂದ 
ನೆನೆಯಿಸಿಕೊ೦ಬುದು 

ಕಾಯದ ಸೂತಕದಿಂದ 
ಮುಟ್ಟಿಸಿಕೊ೦ಬುದು 

ಮೂರರ ಸೂತಕದಲ್ಲಿ ಗಾರಾಗುತ್ತ 
ಮೀರಿ ಕಾಬ ಅರಿವು ಸೂರೆಯೇ 
ನೆನಹಿಂಗೆ ಮುನ್ನವೆ ನೆನೆಯಿಸಿಕೊಂಡು 
ಅರಿವುದಕ್ಕೆ ಮುನ್ನವೆ ಅರುಹಿಸಿಕೊಂಡು 


ವಚನ ಸಾವಿರ 


ಬಂದುದನರಿಯದೆ ಕುರುಹಿನ ಹಾವಸೆಯಲ್ಲಿ 
ಮರೆದು ಒರಗುತ್ತಿಹರ ಕಂಡು 

ಮರೆ ಮಾಡಿದೆಯಲ್ಲಾ 

ಕಾಮಧೂಮ ಧೂಳೇಶ್ವರಾ 


೩೩೭ 

ಕಂಗಳಲ್ಲಿ ಕಾಂಬೆನೆಂದು 

ಕತ್ತಲೆಯ ಹೊಕ್ಕಡೆಂತಹುದಯ್ಯಾ 

ಬೆಟ್ಟದ ತುದಿಯ ಮೆಟ್ಟಲೆಂದು 
ಹಳ್ಳಕೊಳ್ಳ೦ಗಳಲ್ಲಿ ಇಳಿದಡೆಂತಹುದಯ್ಯಾ 
ನೀನಿಕ್ಕಿದ ಸಯದಾನವನೊಲ್ಲದೆ 

ಬೇರೆ ಬಯಸಿದೊಡೆಂತಹುದಯ್ಯಾ 
ಚೆನ್ನಮಲ್ಲಿಕಾರ್ಜುನನ ಘನವನರಿಯಲೆಂದು 
ಕಿರುಕುಳಕ್ಕೆ ಸಂದಡೆಂತಹುದಯ್ಯಾ 


೩೩೮ 


ಕಂಗಳಲ್ಲಿ ನಟ್ಟ ಗಾಯವನಾರಿಗೂ ತೋರಬಹುದೇ 
ಮನ ಸೋಂಕಿದ ಸುಖವ ಮೊಟ್ಟೆಯ ಕಟ್ಟಬಹುದೆ 


ಆತ ನಿಂದ ಸುಖವಾತಂಗೆ ಸಾಧ್ಯವಾಯಿತ್ತು 
ಆತ ನಿಂದ ನಿಲವನೇನೆಂಬೆ 
ಗುಹೇಶ್ವರ 


೩೩೯ 


ಕಂಗಳಾಲಿಯ ಕರಿಯ ನಾಳದಲ್ಲಿ ಈರೇಳು ಭುವನಂಗಳಡಗಿದವು 


ನಾಟಕ ನಾಟಕವ ನಟಿಸುತ್ತ 
ಆಡಿಸುವ ಸೂತ್ರದ ಪರಿ 
ಗುಹೇಶ್ವರ ಲಿಂಗ ನಿರಾಳಚೈತನ್ಯ 


೩೪೦ 


ಕಂಗಳು ತುಂಬಿದ ಬಳಿಕ ನೋಡಲಿಲ 
ಕಿವಿಗಳು ತುಂಬಿದ ಬಳಿಕ ಕೇಳಲಿಲ 


ವಚನ ಸಾವಿರ 


ತ 


೧೦೦ 


ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ 
ಮನ ತುಂಬಿದ ಬಳಿಕ ನೆನೆಯಲಿಲ್ಲ 
ಮಹಂತ ಕೂಡಲಸಂಗಮದೇವನ 


೩೪೧ 

ಕಂಗಳೇಕೆ ನೋಡ ಬೇಡ ಎಂದಡೆ ಮಾಣವು 
ಶ್ರೋತ್ರಂಗಳೇಕೆ ಆಲಿಸಬೇಡ ಎಂದಡೆ ಮಾಣವು 
ಜಿಹ್ವೆಯೇಕೆ ರುಚಿಸಬೇಡ ಎಂದಡೆ ಮಾಣವು 
ನಾಸಿಕವೇಕೆ ವಾಸಿಸಬೇಡ ಎಂದಡೆ ಮಾಣವು 
ತ್ವಕ್ಕೇಕೆ ಸೋಂಕಬೇಡ ಎಂದಡೆ ಮಾಣವು 

ಈ ಭೇದವನರಿದು ನುಡಿಸಲು ಸಮಧಾತುವಾಯಿತ್ತು 
ಗುಹೇಶ್ವರಲಿಂಗಕ್ಕೆ ಒಲಿದ ಕಾರಣ ಏ 
ಅಭಿಮಾನದ ಲಜ್ಜೆ ಬೇಸತ್ತು ಹೋಯಿತ್ತು 


೩೪೨ 

ಕಂಡ ಕನಸು ದಿಟವಾಗಿ ಕಂಡೆನೆಂಬೆ 
ಕ೦ಡೆನೆಂಬುದು ಬೆನ್ನ ಬಿಡದು 

ನೋಡಾ 

ಕಂಡುದ ಕಾಣೆನೆಂಬುದ ಎರಡನೂ ಅರಿಯದೆ 
ತವಕ ತಲ್ಲಣಕ್ಕೆ ಎಡೆಯಾದೆನು 

ತವಕದ ಕೂಟ ನಿಮ್ಮಲ್ಲಿ ತದುಗತವಾದೆನು 
ಕಪಿಲಸಿದ್ಧಮಲ್ಲಿನಾಥಯ್ಯಾ 

ನಿಮ್ಮ ಕರುಣವೆನಗೆ ಸಾಧ್ಯವಾಯಿತ್ತು 


೩೪೩. 

ಕಂಡುದ ಹಿಡಿಯಲೊಲ್ಲದೆ 
ಕಾಣದುದನರಸಿ ಹಿಡಿದಹೆನೆಂದರೆ 
ಸಿಕ್ಕದೆಂಬ ಬಳಲಿಕೆಯ ನೋಡಾ 
ಕಂಡುದನೆ ಕಂಡು 

ಗುರುಪಾದವ ಹಿಡಿದಲ್ಲಿ 
ಕಾಣದುದ ಕಾಣಬಹುದು 
ಗುಹೇಶ್ವರ 


ವಚನ ಸಾವಿರ 


೩೪೪ 

ಕಂಡೆನೆಂಬುದು 

ಕಂಗೆ ಮರವೆ 

ಕಾಣೆನೆಂಬುದು 

ಮನದ ಮರವೆ 

ಕೂಡಿದೆನೆಂಬುದು 

ಅರಿವಿನ ಮರವೆ 

ಅಗಲಿದೆನೆಂಬುದು 

ಮರಹಿನ ಮರವೆ 

ಇಂತು 

ಕಂಡೆ ಕಾಣೆ ಕೂಡಿದೆನಗಲಿದೆನೆಂಬ 
ಭ್ರಾಂತಿಸೂತಕವ ತಿಳಿದು ನೋಡಲು 
ಗೊಹೇಶ್ವರನೆಂಬ ಲಿಂಗವನಗಲಲೆಡೆಯಿಲ್ಲ [ಕೇಳಾ ಎಲೆ ತಾಯೆ] 


೩೪೫ 

ಕಂಡೆಹೆನೆಂಬ ಭಾಂತಿ 

ಕಾಣೆನೆಂಬ ಬಯಕೆ 

ಅರಿವುದಕ್ಕೆ ಮುನ್ನ ಅರಿದ ಅರಿವು . 
ಮನಸಂದಿತ್ತು 

ಮಾರೇಶ್ವರಾ 


೩೪೬ 

ಕಂಥೆಯ ಕಟ್ಟಿ ತಿತ್ತಿಯ ಹೊತ್ತು 

ಮರಿಯ ನಡಸುತ್ತ 

ದೊಡ್ಡೆಯ ಹೊಡೆವುತ್ತ 

ಅಡ್ಡಗೋಲಿನಲ್ಲಿ ಹೋಹ ಚುಕ್ಕಿ ಬೊಟ್ಟಿನವ ತಿಟ್ಟುತ್ತ 
ಹಿಂಡನಗಲಿ ಹೋಹ ದಿಂಡೆಯ 

ಮಣೆಘಟ್ಟನ ಅಭಿಸಂದಿಯ ಕೋಲಿನಲ್ಲಿಡುತ 

ಈ" ಹಿಂಡಿನೊಳಗೆ ತಿರುಗಾಡುತಿದೇನೆ | 

ಈ ವಿಕಾರದ ಹಿಂಡ ಬಿಡಿಸಿ 

ನಿಜನಿಳಯ ನಿಮ್ಮಂಗವ ತೋರಿ ಸುಸಂಗದಲ್ಲಿರಿಸು 
ಎನ್ನೊಡೆಯ ವೀರಬೀರೇಶ್ವರಲಿಂಗಾ 


ವಚನ ಸಾವಿರ 


೧೦೧ 


೩೪೭ 

ಕಚ್ಚುವ ಹಾವ ಹಿಡಿವುದಕ್ಕೆ ಗಾರುಡವ ಕಲಿಸಿದುದಿಲ್ಲ 
ಕುತ್ತುವ ಹಸುವಿನ ಕೊ೦ಬ ಹಿಡಿಯ ಕಲಿಸಿದುದಿಲ್ಲ 
ತಿಂಬ ಹುಲಿಗೆ ಅಂಗವ ತಪ್ಪಿಸುವುದ ಕಲಿಸಿದುದಿಲ್ಲ 
ಇದು ನಿನಗೆ ದಿಂಡೆಯತನವೊ kh 
ನಿರಂಗ ನಿಃಕಳಂಕ ಮಲ್ಲಿಕಾರ್ಜುನಾ 


೩೪೮ 

ಕಟ್ಟದ ಕೊಟ್ಟಿಗೆಯಲ್ಲಿ ಗುಬ್ಬಿ ಗೂಡನಿಕ್ಕದೆ 
ತೋಡಿದ ಬಾವಿಯಲ್ಲಿ ತೊತ್ತು ನೀರ ತಾರಳೆ 
ರಾಜಮಾರ್ಗದಲ್ಲಿ ಆರಾರೆಡೆಯಾಡರು 
ಅಂತೆ ಎನಗಿವರ ಭ್ರಾಂತಿಯಿಲ್ಲ 
ಚಿಕ್ಕಯ್ಯಪ್ರಿಯ ಸಿದ್ದಲಿಂಗ ಇಲ್ಲ ಇಲ್ಲ 
ನಿಲ್ಲು ಮಾಣು 


೩೪೯ 

ಕಟ್ಟದೆ ಘಟದಟ್ಟೆಯ ಹೊಲಿದು 

ಇಕ್ಕಿದೆ ಚತುರ್ವಿಧದ ನಾಲ್ಕು ಗುಂಟವ ಬಲಿದು 
ಗುಂಟದ ದ್ವಾರದಲ್ಲಿ ಉಭಯಸಂಚದ ಬಾರ ತೆಗೆದು 
ತೊಡಕು ಬಂಧವನಿಕ್ಕಿ ಅಡಿಯ ಬಿಡದಂತೆ 
ಹಿಂದಣ ಮಡ ಮುಂದಣ ಉಂಗುಷ್ಮಕ್ಕೆ 
ಒಂದನೊಂದು ಜಾರದಂತೆ ಬಂಧಿಸಿ 
ಸಕಲೇಂದಿಯವೆಂಬ ಉಭಯವ ಸಂಧಿಸಿ ಕುಣಿಕೆಯನಿಕ್ಕಿ 
ಕಾಮದ ಒಡಲ ಮಾದಿಗ ಬಂದೆ 

ಘಟ ತೋಕುಳು ತೊಗಲು ಹದಬಂದಿತ್ತು 

ಹೊತ್ತು ಹೋದಿಹಿತಣ್ಣಾ | 

ಮೆಟ್ಟಡಿಯ ಕೊಂಡ ರೊಕ್ಕವ ಕೊಡಿ 

ಒಪ್ಪಿದರಿರಲಿ ಒಪ್ಪದಿದ್ದಡೆ 

ಮೂರು ಮುಖದಪ್ಪಗೆ ಕೊಟ್ಟೆಹೆ 

ತಪ್ಪಡಿಯ ಮೆಟ್ಟಿ ಹೋಗುತ್ತಿದ್ದೇನೆ 


ಚನ್ನಯ್ಯಪ್ರಿಯ ಧೂಳನ ಧೂಳಿಗೊಳಗಾಗಿ 


ವಚನ ಸಾವಿರ 


೩೫೦ 

'ಕಟ್ಟಿದೆನೊರೆಯ ಬಿಟ್ಟೆ ಜನ್ನಿಗೆಯರ 

ಮುಟ್ಟಿ ಬಂದಿರಿದಡೆ ಓಸರಿಸುವನಲ್ಲ 
ಓಡದಿರು ಓಡದಿರು 

ನಿಮ್ಮ ಶರಣರ ಮನೆಯ ಬಿರಿದಿನ ಅಂಕಕಾರ 
ಓಡದಿರು ಓಡದಿರು 

ಎಲೆ ಎಲೆ ದೇವಾ 

ಎಲೆ ಎಲೆ ಸ್ವಾಮಿ 

ಎಲೆ ಎಲೆ ಹಂದೆ 

ಕೂಡಲಸಂಗಮದೇವಾ 


೩೫೧ 

ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಟುದೆ 
ಕಡೆಗೀಲು ಬಂಡಿಗಾಧಾರ 

ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ 
ಮೃಡಭಕ್ತರ ನುಡಿಗಡಣವೆ ಕಡೆಗೀಲು 

ಕಾಣಾ ರಾಮನಾಥ 


೩೫೨ 

ಕಣ್ಣು ಮೀಸಲು ಶಿವನ 

ಕೈ ಮೀಸಲು ಶಿವನ 

ಕಾಲು ಮೀಸಲು ಶಿವನ 

ನಾಲಗೆ ಮೀಸಲು ಶಿವನ 

ಕಿವಿ ಮೀಸಲು ಶಿವನ 

ನಾಸಿಕ ಮೀಸಲು ಶಿವನ 

ತನು ಮನವೆಲ್ಲಾ ಮೀಸಲು ಶಿವನ 

ಈ ಮೀಸಲು ಬೀಸರವಾಗದಂತಿರ್ದಡೆ 
ಆತನೇ ಜಗದೀಶ ಕಾಣಾ ರಾಮನಾಥ 


೩೫೩ 
ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ' ಸವಿದವನಂತಿರಬೇಕು 
ಬಟ್ಟಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡವನಂತಿರಬೇಕು 


ವಚನ ಸಾವಿರ 


೧೦೩ 


ಇದಕ್ಕೆ ಗುರುವಿನ ಹಂಗೇಕೆ 

ಲಿಂಗದಪೂಜೆ ಏಕೆ 

ಸಮಯದ ಹಂಗೇಕೆ 

ತನ್ನ ತಾನು ಅರಿದವಂಗೆ 

ಏಣಾಂಕನಶರಣರ ಸಂಗವೇಕೆ 
ಇಷ್ಟವನರಿದವಂಗೆ ನಾನೇನು ನೀನೇನು ಎಂಬ 
ಗೊಜಡಿನ ಭ್ರಮೆಯೇಕೆ 

ಅಮುಗೇಶ್ವರಾ 


೩೫೪ 

ಕತ್ತಲೆಯಲ್ಲಿ ಕನ್ನವನಿಕ್ಕಿದಡೆ 

ಎನಗೆ ಕತ್ತಿಯ ಕೊಟ್ಟ ಕರ್ತುವಿಗೆ ಭಂಗ 
ಅವರು ಮರದಿರ್ದಲ್ಲಿ ಮನೆಯ ಹೊಕ್ಕಡೆ 
ಎನ್ನ ಚೋರತನದ ಅರಿಕೆಗೆ ಭಂಗ 
ಮರದಿರ್ದವರ ಎಬ್ಬಿಸಿ ಅವರಿಗೆ ಅವರೊಡವೆಯ ತೋರಿ, 
ಎನ್ನೊಡವೆಯ ತಂದೆ ಮಾರನವೈರಿ ಮಾರೇಶ್ವಾರಾ 


೩೫೫೪ 

ಕತ್ತಲೆಯೊಳಗಡಗಿದ ನೆಳಲಿನ ಬೀಜ 

ಬಿತ್ತದ ಮುನ್ನ ಮಾಮರನಾಯಿತ್ತು 

ತನ್ನ ನೆಳಲೆಲ್ಲಾ ಬೆಳದಿ೦ಗಳು 

ನೋಡ ಹೋದವರ ಕಣ್ಣಲ್ಲಾ ಒಡೆದವು 
ಉಲುಹಿದ್ದೂ ಉಲುಹಿಲ್ಲ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ 

ಆ ಮರದ ಹೋಟೆಯೊಳಗಣ ಮಧುವಿನಂತಿದ್ದನು 


೩೫೬ 

ಕದಳಿ ಎಂಬುದು ತನು 

ಕದಳಿ ಎಂಬುದು ಮನ 

ಕದಳಿ ಎಂಬುದು ವಿಷಯಂಗಳು 


೧೦೪ ವಚನ ಸಾವಿರ 


ಕದಳಿ ಎಂಬುದು ಭವಘೋರಾರಣ್ಯ 

ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು 
ಕದಳಿಯ ಬನದಲ್ಲಿ ಭವಹರನ ಕಂಡೆನು 

ಭವ ಗೆದ್ದು ಬಂದ ಮಗಳೆ ಎಂದು 

ಕರುಣದಿ ತೆಗೆದು ಬಿಗಿಯಪಿದಡೆ 

ಚೆನ್ನಮಲ್ಲಿಕಾರ್ಜುನನ ಹೃದಯಕಮಲದಲ್ಲಿ ಅಡಗಿದೆನು 


೩೫೭ 

ಕನ್ನಡಿಯಲ್ಲಿ ಕಪ್ಪು ಹುಟ್ಟಿದಾಗ 

ಕಪ್ಪ ಕಳೆದಲ್ಲದೆ ಒಪ್ಪವ ಕಾಣಬಾರದು 

ತನ್ನ ಭಾವಶುದ್ಧಕ್ಕೆ ದರ್ಪಣದ ಒಪ್ಪವನರಸಬೇಕು 

ಎನ್ನಯ ಮನದ ಕಪಟಕ್ಕೆ ನಿಮ್ಮಯ ಚಿತ್ತಶುದ್ಧವನರಸಬೇಕು 
ನಿಮ್ಮಯ ನಿರ್ಮಲ ಎನ್ನಯ ಮಲದೇಹವ ತೊಳೆಯಬೇಕು 
ಎಂಬುದಕ್ಕೆ ಅರಿವಿನ ಮಾರನ ಬಿನ್ನಹ 
ಸದಾಶಿವಮೂರ್ತಿಲಿಂಗಕ್ಕೆ ತೆರಹಿಲ್ಲದ ಭಾವ 


೩೫೮ 

ಕಬ್ಬನ ಬಿಲ್ಲಮಾಡಿ 

ಪರಿಮಳದಲ್ಲಿ ಅಂಬ ಮಾಡಿ 

ನಲ್ಲೊ ಬಿಲ್ಲಾಳೆ 

ಎನ್ನ ಮನದಲ್ಲಿ ಎಸೆಯ ಬಲ್ಲೆಯಲ್ಲಾ 
ಗುಹೇಶ್ವರನೆಂಬ ಲಿಂಗವನು 


೩೫೯ 

ಕಬ್ಬುನದ ಕೋಡಗವ ಪರುಷ ಮುಟ್ಟಲು 

ಅದು ಹೊನ್ನಾದಡೇನು 

ಮತ್ತೇನಾದಡೇನು 

ತನ್ನ ಮುನ್ನಿನ ರೂಹ ಬಿಡದನ್ನಕ್ಕ 
ಕೂಡಲಸಂಗಮದೇವಾ 

ನಿಮ್ಮ ನಂಬಿಯೂ ನಂಬದ ಡಂಬಕರುಗಳಯ್ಯಾ 


ವಚನ ಸಾವಿರ 


೧೦೫ 


೧೦೬ 


೩೬೦ 

ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯಾ 
ಒರೆಗೆ ಬಣ್ಣಕ್ಕೆ ತಂದೆನ್ನ ಪುಟವನಿಕ್ಕಿ ನೋಡಯ್ಯಾ 
ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ 
ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು 
ಕೂಡಲಸಂಗಮದೇವಾ 


೩೬೧ 

ಕರಿ ಘನ ಅಂಕುಶ ಕಿರಿದೆನ್ನಬಹುದೆ 

ಬಾರದಯ್ಯಾ 

ಗಿರಿ ಘನ ವಜ್ರ ಕಿರಿದೆನ್ನಬಹುದೆ 

ಬಾರದಯ್ಯಾ 

ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೆ 
ಬಾರದಯ್ಯಾ 

ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೆ 
ಬಾರದಯ್ಯಾ 

ಕೂಡಲಸಂಗಮದೇವಾ 


೩೬.೨ 

ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ 
ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ 

ನಿಮ್ಮ ಶರಣರ ಸೂಳ್ನುಡಿಯ 
ಒಂದರೆಘಳಿಗೆಯಿತ್ತಡೆ ನಿನ್ನನಿತ್ತೆ 
ಕಾಣಾ ರಾಮನಾಥ 


೩೬೩. 

ಕರುವಿನ ರೂಹನರಗಿಳಿಯನೋದಿಸುವಂತೆ 
ಓದಿಸುವುದಕ್ಕೆ ಜೀವವಿಲ್ಲ 

ಕೇಳುವುದಕ್ಕೆ ಜ್ಞಾನವಿಲ್ಲ 
ಚೆನ್ನಮಲ್ಲಿಕಾರ್ಜುನದೇವಯ್ಯಾ 
ನಿಮ್ಮನರಿಯದವನ ಭಕ್ತಿ 

ಕರುವಿನ ರೂಹು ಆ ಅರಗಿಳಿಯನೋದಿಸುವಂತೆ 


ವಚನ ಸಾವಿರ 


೩೬೪ 

ಕರೆಯದೆ ಬಂದುದ 

ಹೇಳದೆ ಹೋದುದನಾರೂ ಅರಿಯರಲ್ಲಾ 

ಅದಂದಂದಿಗೆ ಬಂದ ಪ್ರಾಣಿಗಳು 

ಆರೂ ಅರಿಯರಲ್ಲಾ 

ಗುಹೇಶ್ವರಲಿಂಗ ಉಣ್ಣದೇ ಹೋದುದನಾರೂ ಅರಿಯರಲ್ಲಾ 


೩೬೫ 

ಕರ್ಪೂರದ ಗಿರಿಯ ಉರಿಯು ಹಿಡಿದಡೆ ಇದ್ದಿಲುಂಟೆ 
ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಶವುಂಟೆ 

ಕೆಂಡದ ಗಿರಿಯನರಗಿನ ಬಾಣದಲೆಚ್ಚಡೆ 

ಮರಳಿ ಬಾಣವನರಸಲುಂಟೆ 

ಗುಹೇಶ್ವರನೆಂಬ ಲಿಂಗವನರಿದು 

ಮರಳಿ ನೆನೆಯಲುಂಟೆ 


೩೬೬ 

ಕರ್ಮ ನಾಸ್ತಿಯೆಂಬೆ ಅನಾಸಿಯೆಂಬೆ 
ಜ್ಞಾನಕೊಬ್ಬಿನಲ್ಲಿ ಉಲಿವೆ 

ಉಲಿದಂತೆ ನಡೆವೆ 

ಸಂಗಡಸಹಿತ ಕರಸ್ಥಲಕ್ಕೆ ಬಂದು 
ನೀನೂ ಬಯಲಾಗೆ 

ಎನ್ನನೂ ಬಯಲು ಮಾಡೆ 
ಗುಹೇಶ್ವರ 


ಸತಿ 

ಕಲಿಯ ಕೈಯ ಕೈದುವಿನಂತಿರಬೇಕಯ್ಯಾ 
ಎಲುದೋರೆ ಸರಸವಾಡಿದಡೆ ಸೈರಿಸಬೇಕಯ್ಯಾ 
ರಣದಲ್ಲಿ ತಲೆ ಹರಿದು ಅಟ್ಟಿ ನೆಲಕ್ಕೆ ಬಿದ್ದು 
ಬೊಬ್ಬಿಡಲದಕ್ಕೆ ಒಲಿವ ಕೂಡಲಸಂಗಮದೇವ 


ವಚನ ಸಾವಿರ ೧೦೭ 


೧೦೮ 


೩೬6೮ 

ಕಲಿಯಾಯಿತು ಕಲಿಯಾಯಿತು 
ಕಲಿಯುಗದೊಳಗೊಂದು ಸೋಜಿಗವ ಕಂಡೆನು 
ಸತ್ಯವರತಿತ್ತು 

ಸಾತ್ವಿಕ ಬೆಂದಿತ್ತು 

ವೈಶಿಕ ಘನವಾಯಿತ್ತು 

ಠಕ್ಕು ಠವಣು ಮುಂಡು ಮುರುಹು ಭೂಮಂಡಲವೆಲ್ಲ ತುಂಬಿತ್ತು 
ಆಗಳ ಭಕ್ತರು ಆಗಳ ಭವಿಗಳು 

ಅಂಗಯ್ಯ ಮೇಗಯ್ಯಾದರು ನೋಡಯ್ಯಾ 

ಎನ್ನ ಸ್ವತಂತ್ರ ಕಪಿಲಸಿದ್ಧಮಲ್ಲೇಶ್ವರದೇವಯ್ಯಾ 

ದೃಷ್ಟ ಲಿಂಗ ಜ೦ಗಮವೆಲ್ಲ ಕಲ್ಲು ಕೊರಡಾಗಿ ಹೋದರು 


ಸಲಗ 

ಕಲ್ಯಾಣವೆಂಬುದಿನ್ನಾರಿಗೆ ಹೊಗಬಹುದು 
ಹೊಗಬಾರದು ಅಸಾಧ್ಯವಯ್ಯಾ 
ಆಸೆ ಆಮಿಷ ಅಳಿದಂಗಲ್ಲದೆ 
ಕಲ್ಯಾಣದತ್ತಲಡಿಯಿಡಬಾರದು 
ಒಳಹೊರಗು ಶುದ್ಧನಾದ೦ಗಲ್ಲದೆ 
ಕಲ್ಯಾಣವ ಹೊಗಬಾರದು 
ನೀನಾನೆಂಬುದ ಹರಿದಂಗಲ್ಲದೆ 
ಕಲ್ಯಾಣದ ಒಳಗು ತಿಳಿಯಬಾರದು 
ಚೆನ್ನಮಲ್ಲಿಕಾರ್ಜುನಂಗೊಲಿದು 
ಉಭಯ ಲಜ್ಜೆ ಅಳಿದೆನಾಗಿ 
ಕಲ್ಯಾಣವಂ ಕಂಡು 

ನಮೋ ನಮೋ ಎನುತಿದ್ದೆನು 


೩ಬಿ 

ಕಲ್ಲ ನಾಗರ ಕಂಡಡೆ 
ಹಾಲನೆರೆಯೆಂಬರು 
ದಿಟದ ನಾಗರ ಕಂಡಡೆ 
ಕೊಲ್ಲೆಂಬರಯ್ಕ್ಯಾ 


ವಚನ ಸಾವಿರ 


ಉಂಬ ಜಂಗಮ ಬಂದಡೆ 
ನಡೆಯೆಂಬರು 

ಉಣ್ಣದ ಲಿಂಗಕ್ಕೆ 

ಬೋನವ ಹಿಡಿಯೆಂಬರಯ್ಯಾ 


ನಮ ಕೂಡಲಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ 
ಅ 


ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯಾ 


೩೭೧ 

ಕಲ್ಲ ಮನೆಯ ಮಾಡಿ 

ಕಲ್ಲ ದೇವರ ಮಾಡಿ 

ಆ ಕಲ್ಲು ಕಲ್ಪ ಮೇಲೆ ಕೆಡೆದರೆ 

ದೇವರೆತ್ತ ಹೋದರೋ 

ಲಿಂಗಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ 
ಗುಹೇಶ್ವರ 


೩೫೬ 

ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ 
ಎಡರಿಂಗೆ ಕಡೆಯುಂಟೆ 

ಅವ್ವಾ 

ಉಂಡು ಹಸಿವಾಯಿತ್ತೆಂದಡೆ 

ಭಂಗವೆಂದೆ 

ಕಂಡ ಕಂಡ ಠಾವಿನಲ್ಲಿ ಮನ ಬೆಂದಡೆ 
ಗಂಡ ಚನ್ನಮಲ್ಲಿಕಾರ್ಜುನನೆಂತೊಲಿವನವ್ವಾ 


೩೭೩. 
ಕಲ್ಲಿನ ಹೋಳ ಬೆಲ್ಲವೆಂದು ಮಕ್ಕಳ ಕೈಯಲ್ಲಿ ಕೊಟ್ಟಡೆ 
ಹಲ್ಲಿನಲ್ಲಿ ಕಡಿದು ನಾಲಗೆಯಲ್ಲಿ ನಂಜಿ 


ಬೆಲ್ಲವಲ್ಲಾ ಎಂದು ಹಾಕಿ ಮನೆಯವರೆಲ್ಲರ ಕಾಡುವಂತೆ 
ನಾನರಿಯದೆ ಕುರುಹ ಹಿಡಿದು 


ಅದು ಎನ್ನ ಮರವೆಯ ಮನಕ್ಕೆ ತೆರಹಾಗದು 
ನಾನರಿವಡೆ ಎನ್ನ ಒಡಗೂಡಿದ ತುಡುಗುಣಿ ಬೆನ್ನಬಿಡದು 


ವಚನ ಸಾವಿರ 


೧೦೯ 


ಒಡೆಯ ಸತುವಿಲ್ಲದೆ ಬಡವನ ಬಂಟನಾದ ಮತೆ 

ಬಾಯ ಹೊಡೆಯಿಸಿಕೊಂಬುದಕ್ಕೆ ಅಂಜಲೇಕೆ | 

ಬಿಡು ಬಡವೊಡೆಯನ 

ಬಿಡದಿದ್ದಡೆ ಕಲ್ಲೆದೆಯಾಗು 

ಇವರೆಲ್ಲರ ವಿಧಿ ಎನಗಾಯಿತ್ತು ಕೈಯಲ್ಲಿದ ಕಠಿಣವ ನಂಬಿ 
ಇದರ ಬಲ್ಲತನವ ಹೇಳಾ 

ಅಲೇಖನಾದ ಶೂನ್ಯ ಕಲ್ಲಿನ ಮರೆಯಾದವನೆ 


೩೭೪ 

ಕಲ್ಲಿನಲ್ಲಿ ಕಠಿಣ 

ಖುಲ್ಲರಲ್ಲಿ ದುರ್ಗುಣ 

ಬಲ್ಲವರಲ್ಲಿ ಸುಗುಣ 

ಉಂಟೆಂದೆಲ್ಲರೂ ಬಲ್ಲರು 

ಇಂತೀ ಇವು ಎಲ್ಲರ ಗುಣ 

ಅಲ್ಲಿಗಲ್ಲಿಗೆ ಸರಿಯೆಂದು 

ಗೆಲ್ಲ ಸೋಲಕ್ಕೆ' ಹೋರದೆ 

ನಿಜವೆಲ್ಲಿತ್ತು ಅಲ್ಲಿಯೆ ಸುಖವೆಂದನಂಬಿಗ ಚವುಡಯ್ಯ 


೩೭೫ 

ಕಲ್ಲಿನೊಳಗೆ ವಲ್ಲಭನಿದ್ದಹನೆಂದು 

ಎಲ್ಲರೂ ಬಳಲುತಿರ್ಪರು ನೋಡಾ 

ಅಲ್ಲಿ ಎಲ್ಲಿಯೂ ಕಾಣೆ 

ತನ್ನಲ್ಲಿ ಕುರಿತು ಇದಿರಿಟ್ಟಲ್ಲಿಯಲ್ಲದೆ 
ಮತ್ತೆಯಿಲ್ಲವಾಗಿ ಇದು ಬಲ್ಲವರ ಬಲ್ಲತನ 
ಹಾಗಲ್ಲದೆ ತನ್ನ ಮರೆದು ಅನ್ಯವ ಕಂಡೆಹೆನೆಂದಡೆ 
ಅದು ನನ್ನಿಯಲ್ಲ ಹುಸಿ 

ಮನ್ನಣೆಗೆ ಸಿಕ್ಕಿದ ಶಿಲೆಯ ಬಣ್ಣಿಸುತ್ತಿರ್ಪವರ ನೋಡಾ 
ಬಣ್ಣಿಸುತ್ತಿಪ್ಪ ಅಣ್ಣಗಳೆಲ್ಲರೂ ಸನ್ನದ್ದವಾದರೂ 
ಕೋಟೆಯಲ್ಲಿ ಸಿಕ್ಕಿ ಸತ್ತುದಿಲ್ಲ 

ಎಲ್ಲರೂ ಕೋಟೆಯ ಹೊರಗಿರ್ದು ಸತ್ತು ಕೆಟ್ಟರಲ್ಲಾ 
ನಿಃಕಳಂಕ ಮಲ್ಲಿಕಾರ್ಜುನಾ 


೧೧೦ ವಚನ ಸಾವಿರ 


೩೭೬ 

ಕಲ್ಲು ಕಲ್ಲು ತಾಕಿದಲ್ಲಿ ಕಿಚ್ಚಿನ ಕಿಡಿಯಲ್ಲದೆ 
ಹೆಂಟೆ ಶಿಲೆ ಹೋರಿದಲ್ಲಿವುಂಟೆ 
ಅರಿದವನಲ್ಲಿ ಒಡಗೂಡುವ ಸುಖವಲ್ಲದೆ 
ಬರಿಯನಲ್ಲಿ ಅರಿವು ಹೀನನಲ್ಲಿ 

ಅರಿವಿನ ಕುರುಹ ಮರೆದಾಡುವನಲ್ಲಿ 
ಸುರೆಯ ಮಡಕೆಯ ಪೂಜಿಸಿ ಕುಡಿವವನಂತಾಗಬೇಡ 
ಬರಿಯ ವಾಚಾಸಿದ್ಧಿಯಲ್ಲಿ ಅರಿದೆಹೆನೆಂದು 
ಅವ ಕೊಟ್ಟರಿವಿನ ಕುರುಹ ಮರೆಯಬೇಡ 
ಆ ಮರೆಯಲ್ಲಿ ಬೆಳಗು ತೋರುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ 


ಕ್ವಿ 

ಕಲ್ಲು ಮರ ಮಣ್ಣಿನ ಮರೆಯಲ್ಲಿ ಪೂಜಿಸಿಕೊಂಬುದು ವಸ್ತುವೇ 
ತನ್ನ ಮನಸ್ಸಿನ ಗೊತ್ತಲ್ಲದೆ 

ಅಲ್ಲಿಪ್ಪುದನರಿವ ಅರಿವು 

ತಾನೆ ನಿಜಪಸುವಾಗಿ ಬೆಳಗುತ್ತದೆ 
ಸದಾಶಿವಮೂರ್ತಿಲಿಂಗವೆಯಾಗಿ 


೩೭೮ 

ಕಲ್ಲು ಲಿಂಗವಲ್ಲ 

ಉಳಿಯ ಮೊನೆಯಲ್ಲಿ ಒಡೆಯಿತ್ತು 

ಮರ ದೇವರಲ್ಲ 

ಉರಿಯಲ್ಲಿ ಬೆಂದಿತ್ತು 

ಮಣ್ಣು ದೇವರಲ್ಲ 

ನೀರಿನ ಕೊನೆಯಲ್ಲಿ ಕದಡಿತ್ತು 
ಇಂತಿವನೆಲ್ಲವನರಿವ ಚಿತ್ತ ದೇವರಲ್ಲ 

ಕರಣಂಗಳ ಮೊತ್ತದೊಳಗಾಗಿ ಸತ್ವಗೆಟ್ಟಿತ್ತು 
ಇಂತಿವ ಕಳೆದುಳಿದ ವಸ್ತುವಿಪೆಡೆ ಯಾವುದೆಂದಡೆ 
ಕಂಡವರೊಳಗೆ ಕೈಕೊಂಡಾಡದೆ 

ಕೊಂಡ ವ್ರತದಲ್ಲಿ ಮತ್ತೊಂದನೊಡಗೂಡಿ ಬೆರೆಯದೆ 


ವಚನ ಸಾವಿರ 


೧೧೧ 


ವಿಶ್ವಾಸ ಗ್ರಹಿಸಿ ನಿಂದಲ್ಲಿ ಆ ನಿಜಲಿಂಗವಲ್ಲದೆ 
ಮತ್ತೊಂದು ಪೆರತನರಿಯದೆ ನಿಂದಾತನೆ ಸರ್ವಾಂಗಲಿಂಗಿ 
ವೀರಬೀರೇಶ್ವರಲಿಂಗದೊಳಗಾದ ಶರಣ 


ಆ 

ಕವುಳುಗೋಲ ಹಿಡಿದು ಶವವ ಮಾಡಬಹುದಲ್ಲದೆ 
ಕಳನೇರಿ ಕಾದುವುದರಿದು- ನೋಡಾ 

ಬಣ್ಣವಿಟ್ಟು ನುಡಿದಲ್ಲಿ ಫಲವೇನು 
ಚಿನ್ನಗೆಯ್ಶ್ಳವನ್ನಾಡುವವನಂತೆ 

ಬಂದ ಸಮಯವನರಿತು ಇದ್ದುದ ವಂಚಿಸದಿದ್ದಡೆ 
ಕೂಡಸಂಗಮದೇವನೊಲಿದು ಸಲಹುವ 


೩೮೦ 

ಕಸ್ತುರಿಯ ಮೃಗ ಬಂದು ಸುಳಿಯತ್ತಯ್ಯ 

ಸಕಲ ವಿಸ್ತಾರದ ರೂಹು ಬಂದು ನಿಂದಿತ್ತಯ್ಯ 
ಆವ ಗಹ ಬಂದು ಸೋಂಕಿತ್ತೆಂದರಿಯೆನಯ್ಯ 
ಆವ ಗ್ರಹ ಬಂದು ಹಿಡಿಯಿತ್ತೆಂದರಿಯೆನಯ್ಯ 
ಹೃದಯ ಕಮಲ ಮಧ್ಯದಲ್ಲಿ ಗುರುವನರಿದು 
ಪೂಜಿಸಿ ಗುರು ವಿಖ್ಯಾತನೆಂಬುದ ನಾನರಿದೆನಯ್ಯ 
ಗುರುಗುಹೇಶ್ವರನಲ್ಲಿ 

ಹಿಂದಣ ಹುಟ್ಟುರತು ಹೋದುದ ಕಂಡೆನಯ್ಯ 


೩೮೧ 

ಕಳನನೇರಿದಲ್ಲಿ ಕೈದನರಸಲಿಲ್ಲ 
ಬಲ್ಲವನಾದೆನೆಂಬಲ್ಲಿ ಗೆಲ್ಲ ಸೋಲಕ್ಕೆ ಹೋರಲಿಲ್ಲ 
ನೇಮ ಸಂದಲ್ಲಿ 

ತನುವಿನಾಸೆಯು ಮನಸಂದಿತ್ತು 

ಮಾರೇಶ್ವರಾ 


ಷಲ 
ಕಳಬೇಡ ಕೊಲಬೇಡ 


ಹುಸಿಯ ನುಡಿಯಲು ಬೇಡ 


ಅಂಬ ವಚನ ಸಾವಿರ 


ಮುನಿಯಬೇಡ 

ಅನ್ಕರಿಗೆ ಅಸಹ್ಯಬಡಬೇಡ 

ತನ್ನ ಬಣ್ಣಿಸಬೇಡ 

ಇದಿರ ಹಳಿಯಲು ಬೇಡ 

ಇದೇ ಅ೦ತರಂಗಶುದ್ಧಿ 

ಇದೇ ಬಹಿರ೦ಗಶುದ್ಧಿ 

ಇದೇ 

ನಮ್ಮ ಕೂಡಲಸಂಗಮದೇವರನೊಲಿಸುವ ಪರಿ 


೩೮೩ 

ಕಳವಳದ ಮನ ತಲೆಕೆಳಗಾದುದವ್ವಾ 
ಸುಳಿದು ಬೀಸುವ ಗಾಳಿ ಉರಿಯಾದುದವ್ವಾ 
ಬೆಳುದಿಂಗಳು ಬಿಸಿಯಾಯಿತ್ತು ಕೆಳದಿ 
ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವಾ 
ತಿಳುಹಾ 

ಬುದ್ಧಿಯ ಹೇಳಿ ಕರೆತಾರೆಲಗವ್ವಾ 
ಚೆನ್ನಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವಾ 


೩೮೪ 

ಕಾಗೆ ಒಂದಗುಳ ಕಂಡಡೆ 
ಕರೆಯದೆ ತನ್ನ ಬಳಗವನು 
ಕೋಳಿ ಒಂದು ಕುಟುಕ ಕಂಡಡೆ 
ಕೂಗಿ ಕರೆಯದೆ ತನ್ನ ಕುಲವೆಲ್ಲವ 
ಶಿವಭಕ್ತನಾಗಿ ಭಕ್ತಿಪಕ್ಷವಿಲ್ಲದಿದ್ದಡೆ 
ಕಾಗೆ ಕೋಳಿಯಿಂದ ಕರಕಷ್ಟ 
ಕೂಡಲಸಂಗಮದೇವಾ 


೩೮೫ 

ಕಾಗೆಯ ಮರಿ ಕೋಗಿಲೆಯಾಗಬಲುದೆ 
ಆಡಿನಮರಿ ಆನೆಯಾಗಬಲ್ಲುದೆ ' | 
ಸೀಳನಾಯಿ ಸಿಂಹದ ಮರಿಯಾಗಬಲ್ಲುದೆ 


ವಚನ ಸಾವಿರ 


೧೧೩ 


೧೧೪ 


ಅರಿವು ಆಚಾರ ಸಮ್ಯಜ್ಞಾನವನರಿಯದೆ 
ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ 
ಮುಖವ ನೋಡಲಾಗದು ಅಮುಗೇಶ್ವರಾ 


೩೮೬ 

ಕಾಡಪತ್ರೆಯ ನಾಡಕೀಡೆ ತಿಂದಿರವೆ 
ತೋಳ ದಿಗಂಬರಿಯೆ 

ಎತ್ತು ಬ್ರಹ್ಮಚಾರಿಯೆ 

ಬಾವುಲ ತಲೆಕೆಳಗಾಗಿದ್ದಡೆ ತಪಸ್ವಿಯೆ 
ಸಕಳೇಶ್ವರದೇವಾ 

ನಿಮ್ಮ ನಿಜನರಿಯದ ಶರಣರು 
ಹೊರಹಂಚೆ ಒಳಬೊಳ್ಳೆ 

ಒಲ್ಲದು ಲಿಂಗೈಕ್ಕರು 


ನ 
ಕಾಣದುದನರಸುವರಲ್ಲದೆ ಕಂಡುದನರಸುವರೇ 
ಹೇಳಾ - 

ಘನಕ್ಕೆ ಘನವಾದ ವಸ್ತು 

ತಾನೆ ಗುರುವಾದ 

ತಾನೆ ಲಿಂಗವಾದ 

ತಾನೆ ಜಂಗಮವಾದ 

ತಾನೆ ಪ್ರಸಾದವಾದ 

ತಾನೆ ಮಂತ್ರವಾದ 

ತಾನೆ ಯಂತ್ರವಾದ 

ತಾನೆ ಸಕಲ ವಿದ್ಯಾಸ್ತರೂಪನಾದ 
ಇಂತಿವೆಲ್ಲವನೊಳಕೊಂಡು 
ಎನ್ನ ಕರಸ್ಥಲಕ್ಕೆ ಬಂದು 

ಇನ್ನು ನಿರ್ವಿಕಾರ ಗುಹೇಶ್ವರ 


ಟ್ರಿ 
ಕಾಣಬಹುದು ಕೈಗೆ ಸಿಲುಕದು 
ಅರಿಯಬಹುದು ಕುರುಹಿಡಬಾರದು 


ವಚನ ಸಾವಿರ 


ಭಾವಿಸಬಹುದು ಬೆರಸಬಾರದು 

ಇರಿತೀ ಉಪಮಿಸಬಾರದ ಮಹಾಘನವ 
ಕಪಿಲಸಿದ್ಧಮಲ್ಲಿಕಾರ್ಜುನ 

ನಿಮ್ಮ ಶರಣನೇ ಬಲ್ಲ 


AUS 

ಕಾಣಬೇಕೆಂದು ಮುಂದೆ ನಿಂದು 

ಕೇಳಬೇಕೆಂದು ಕೂಗಿ ಕರೆದು 

ಈ ಕೇಣಸರದ ಜಾಣತನದ ಗುರುವೇಕೆ 

ಸುಡು ಒಡಲ ಬಿಡು ಅಸುವ ನಿನಗೆ ಒಡೆಯತನವೇಕೆ 
ಸುಖದಡಗಿಂಗೆ ಸಿಕ್ಕಿ ಹಿಡಿಮೊಲಕ್ಕೆ ಗಿಡುವಿನ ಹಂಗಿಲ್ಲ 
ಬಿಡುವನವರ ಐಘಟದೂರ ರಾಮೇಶ್ವರೆಲಿಂಗ 


೩೯೦ 

ಕಾಣುತ್ತ ಕಾಣುತ್ತ ಕ೦ಗಳ ಮುಚ್ಚಿದೆ 

ನೋಡವ್ವಾ 

ಕೇಳುತ್ತ ಕೇಳುತ್ತ ಮೈಮರೆದೊರಗಿದೆ 

ನೋಡವ್ವಾ 

ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತ್ತು 
ಕೇಳವ್ವಾ 

ಚೆನ್ನಮಲ್ಲಿಕಾರ್ಜುನದೇವರದೇವನ ಕೂಡುವ ಕೂಟವ 
ನಾನೇನೆಂದರಿಯದೆ ಮರೆದೆ 

ಕಾಣವ್ವಾ 


೩೯೧ 

ಕಾಣುತ್ತ ಕಾಣುತ್ತ ಕಣ್ಣ ಮುಚ್ಚಿದೆ 
ಕೇಳುತ್ತ ಕೇಳುತ್ತ ಮೈಮರದೊರಗಿದೆ 
ಹಾಸಿದ ಹಾಸಿಗೆಯ ಬೀಸಾಡಿ ಕಳೆದೆ 
ಚನ್ನಮಲ್ಲಿಕಾರ್ಜುನನ ಇರುಳೆಲ್ಲಾ ಕೂಡಿ 
ಬೆಳಗಾಗಿ ಕಾಣದೆ ಬೆಂಬಿದ್ದೆನು 


ವಚನ ಸಾವಿರ 


೧೧೫ 


OE 


೩೯೨ 

ಕಾಣೆನೆಂಬ ಅರಿಕೆ 

ಕಂಡೆನೆಂಬ ಸಂತೋಷ 
ಉಭಯವ ವಿಚಾರಿಸುವನ್ನಬರ 
ಮರವೆಯ ಬೀಜ 

ಕಂಡೆನೆಂಬ ಕಾಣಿಕೆಯವನಲ್ಲ 
ಕಾಣೆನೆಂಬ ಸಂಚಾರದವನಲ್ಲ 

ಆ ಉಭಯದ ಅಂಗ ಲೇಪವಾದಲ್ಲಿ 
ಮನಸಂದಿತ್ತು ಮಾರೇಶ್ವರಾ 


೩೯೩ 

ಕಾದ ಹಾಲ ನೊಣ ಮುಟ್ಟಬಲ್ಲುದೆ 

ಕಿಚ್ಚಿನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ 

ಮರುಜವಣಿಯ ಕಡ್ಡಿ ಕಯ್ಯಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ 
ಈ ತಿವಿಧವನರಿದವಂಗೆ ಹಿಂದೆ ಶಂಕೆಯಿಲ್ಲ ಮುಂದೆ ಭೀತಿಯಿಲ್ಲ 
ಕಳ೦ಕು ಇಲ್ಲದೆ ಅಮುಗೇಶ್ವರಲಿಂಗವು ಅಪ್ಪಿಕೊ೦ಡಿತ್ತು 


೩೯೪ 

ಕಾಮಧೇನುವೆಂದಡೆ ಇಹುದಕ್ಕೆ ನೆಲೆ ಬೇಕು 
ಕಲ್ಪತರುವೆಂದಡೆ ಹುಟ್ಟೂದಕ್ಕೆ ಭೂಮಿ ಬೇಕು 
ಚಿಂತಾಮಣಿಯೆಂದಡೆ ತಾನೊಂದ ಚಿಂತಿಸಿ ಬೇಡಿಯಲ್ಲದೆ 
ಕೊಡದೊಂದುವ 

ಇವಕ್ಕೆಲ್ಲಕ್ಕೂ ಒಂದೊಂದು ನಿಂದ ನೆಲೆ ವಾಸವಾಯಿತ್ತು 
ಮನದರಿವಿಂಗೆ ಕೈಯ ಕುರುಹಿಂಗೆ 

ವಿಚಾರದಿಂದ ಒಳಹೊಕ್ಕು ನಿಂದು ನೋಡಲಾಗಿ 

ಹಿಂದಳ ಕತ್ತಲೆಯ ಮುಂದಳ ಬೆಳಗಿನ ಉಭಯದ ಸಂಧಿಯಲ್ಲಿ 
ಸಲೆ ಸಂದು ತೋರುತ್ತದೆ ನಿಜದ ಬೆಳಗು ತೋರುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ 


೩೯೫ 
ಕಾಮನೆಂಬ ಬಿಲ್ಲಾಳವುಂಟೆಂಬುದ 


ನಾವು ಕೇಳಿ ಬಲ್ಲೆವೈಸೆ 


ವಚನ ಸಾವಿರ 


ಅವನೆಲ್ಲರನೆಸೆವ 
ಅವ ನಮ್ಮ ಕಂಡಡೆ 

ಬೆಟ್ಟೆಮ್ಮ ನಿಟ್ಟೈಸದೆ ಸರಿವ 
ಸಕಳೇಶ್ವರದೇವರನರಿಯದ ನಿರ್ಭಾಗ್ಯರನೆಸೆವಾ 


೩೯೬ 

ಕಾಮಾ 

ನಿನ್ನ ಬಿಲ್ದಾಳುತನುವನು 
ಎಸುಗೆಯನು ನೋಡುವೆನು 
ಕೇಳೆಲವೊ 

ಕುಸುಮಶರವನು ತೊಡು ನೀನು 
ಎಸು 

ನಿನ್ನೆಸುಗೆಯ ನೋಡುವೆನು 

ಕೇಳಾ 

ಎನಗೂ ಉರಿಲಿಂಗದೇವಗೂ ತೊಟ್ಟೆಸು 
ಎಸಲು ನೀ ಬಿಲ್ಲಾಳಹೆಯೋ ಕಾಮಾ 


೩೯೭ 

ಕಾಮಾರಿಯ ಗೆಲಿದನು ಬಸವಾ ನಿಮ್ಮಿಂದ 
ಸೋಮಧರನ ಹಿಡಿತಪೆನು ಬಸವಾ ನಿಮ್ಮ ಕೃಪೆಯಿಂದ 
ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು 

ಭಾವಿಸಲು ಗಂಡು ರೂಪು ಬಸವಾ ನಿಮ್ಮ ದಯದಿಂದ 
ಅತಿಕಾಮಿ ಚೆನ್ನಮಲ್ಲಿಕಾರ್ಜುನಂಗೆ ತೊಡರಿಕ್ಕಿ 


ಎರಡುವರಿಯದೆ ಕೂಡಿದೆನು ಬಸವಾ ನಿಮ್ಮ ಕೃಪೆಯಿಂದ 


೩೯೮ 

ಕಾಮಿಗೆ ಯೋನಿಯೆಲ್ಲವೂ ಸರಿ 

ಕೋಧಿಗೆ ಕೊಲೆ ಸರ್ವಜೀವವೆಲ್ಲವೂ ಸರಿ 

ಲೋಭಿಗೆ ಜಯ ಅಪಜಯದಿಂದ ಬಂದ ದ್ರವ್ಯವೆಲ್ಲವೂ ಸರಿ 
ಪಾತಕಂಗೆ ಪಾಪಪುಣ್ಯವೆಂಬುದಿಲ್ಲ 

ಇಂತೀ ಜಗದ ಸೂತಕಕ್ಕೆ ಹೊರಗಾಗಿ 


ವಚನ ಸಾವಿರ ೧೧೭ 


ತ್ರಿಕರಣಸೂತಕಕ್ಕೆ ಒಳಗಲ್ಲದೆ 

ಕಾತು ಕರ್ಮವನರಿಯದೆ ಜೀವ ಭವವನುಣ್ಣದೆ 
ಆವ ಠಾವಿನಲ್ಲಿಯೂ ಕಲೆ ನಿಷ್ಠತ್ತಿಯಾದ ಮತ್ತೆ 
ಕಾಯಕ್ಕೆ ಕುರುಹಿಲ್ಲ ಜೀವಕ್ಕೆ ಭಯವಿಲ್ಲ 
ಅರಿವಿಂಗೆ ಮರವೆಯಿಲ್ಲದೆ ತೋರದ ನಿರಾಳ 
ಕಾಮಧೂಮ ಧೂಳೇಶ್ವರ ತಾನೂ ತಾನೆ 


೩೯೯ 

ಕಾಮಿಸಿ ಕಲ್ಪಿಸಿ ಭಾವಿಸಿ 

ಬರಿದೆ ಬಳಲಿದೆ 

ಚಿಂತೆ ಮರುಳುತನಂ 

ಅದೆಂತು ಬಂದುದನಂತೆ ಕಾಬುದು 
ಚಿಂತೆ ಮರುಳುತನಂ 

ಅಚಿಂತ್ಯ ಸಕಳೇಶ್ವರ ಮಾಡಿದಂತೆ 
ಅಂತೆಯಲ್ಲದೆ ಎಂತೂ ಆಗದು 
ಚಿಂತೆ ಮರುಳುತನಂ 


೪೦೦ 
ಕಾಮಿಸಿದಲದೆ ಕೊಡದು ಕಾಮಧೇನು 


(ಮೊ) 


ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ 
ಚಿಂತಿಸಿದಲ್ಲಖೆ ಕೊಡದು ಚಿಂತಾಮಣಿ 
ಭಾವಿಸಿದಲ್ಲದೆ ಕಡನು ಶಿವನು 
ಕಾಮಿಸದೆ ಕಲ್ಪಿಸದೆ 

ಚಿಂತಿಸದೆ ಭಾವಿಸಿದೆ 

ಕೊಡಬಲ್ಲರು ಕೂಡಲಚೆನ್ನಸಂಗಾ 
ನಿಮ್ಮ ಶರಣರು 


೪೦೧ 

ಕಾಯ ಕರನೆ ಕಂದಿದಡೇನಯ್ಯಾ 
ಕಾಯ ಮಿರನೆ ಮಿಂಚಿದಡೇನಯ್ಯಾ 
ಅಂತರ೦ಗ ಶುದ್ಧವಾದ ಬಳಿಕ 


೧೧೮ ವಚನ ಸಾವಿರ 


ಚನ್ನಮಲ್ಲಿಕಾರ್ಜುನಯ್ಯಾ 
ನೀನೊಲಿದ ಕಾಯವು ಹೇಗಿದ್ದರೇನು 


೪೦೨ 

ಕಾಯ ನಿಮ್ಮ ದಾನ 

ಜೀವ ನಿಮ್ಮದಾನ 

ಕಾಯ ಜೀವ ಉಳ್ಳಲ್ಲಿಯೇ 

ನಿಮ್ಮ ಪೂಜಿಸದ ನಾಯಿಗಳನೇನೆಂಬೆ 
ಹೇಳ ರಾಮನಾಥ 


೪೦೩ 

ಕಾಯ ಬ್ರಹ್ಮಚಾರಿಯಾದಡೇನಯ್ಯಾ 

ಆಸೆ ಬ್ರಹ್ಮಚಾರಿಯಾಗದನ್ನಕ್ಕರ 

ಶಬ್ದ ಮೌನಿಯಾದಡೇನಯ್ಯಾ 

ನೆನಹು ಮೌನಿಯಾಗದನ್ನಕ್ಕರ 

ತನು ಬೋಳಾದಡೇನಯ್ಯಾ 

ಮನ ಬೋಳಾಗದನ್ನಕ್ಕರ 

ಇದು ಕಾರಣ 

ಕೂಡಲಚೆನ್ನಸಂಗಯ್ಯಾ 

ನಿಮ್ಮ ಶರಣಸ್ಥಲವಾರಿಗೆಯೂ ಅಳವಡದು 


೪೦೪ 

ಕಾಯ ಭ್ರಮೆಯಿಂದ ಕೈಲಾಸ 

ಜೀವ ಭ್ರಮೆಯಿಂದ ಮಹದ ಕೂಟವೆಂಬುದು 
ಕಾಯದ ಜೀವದ ಭೇದವನರಿತಲ್ಲಿ 

ಅತ್ತಲಿತ್ತಲೆಂದು ಮತ್ತೆ ಹಲುಬಲಿಲ್ಲ 

ಇದು ನಿಶ್ಚಯದ ಕೂಟ 

ಎನ್ನಯ್ಯಪ್ರಿಯ ಇಮ್ಮಡಿ ನಿಃಕಳ೦ಕಮಲ್ಲಿಕಾರ್ಜುನನಲ್ಲಿ 


ಕೈಲಾಸವೆಂಬ ಭವಸಾಗರವನೊಲ್ಲೆ 


ವಚನ ಸಾವಿರ 


WHE 


ನೀ ಎನ್ನ ಅಲ್ಲಿಗೆ ಇಲ್ಲಿಗೆ ಎಂದೆಳೆಯದೆ 
ನಿನ್ನಲ್ಲಿಗೆ ಕೂಟಸ್ಥವ ಮಾಡು 
ನಿಃಕಳಂಕ ಮಲ್ಲಿಕಾರ್ಜುನಾ 


೪೦೬ 

ಕಾಯಕಕ್ಕಾರದೆ ಮೈಸೋಂಬತನದಿಂದ 

ಬೇರೆ ಕೂಳ ಗಳಿಸಲಾರದೆ ಹಸಿದಿಪ್ಪರಯ್ಯಾ 

ಉಡಲು ಸೀರೆಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊ೦ಡಿಪ್ಪರಯ್ಯಾ 
ಮೀಯಲೆಣ್ಣೆಯ ಗಳಿಸಲಾರದೆ ಮಂಡೆ ಬೋಳಾಗಿಪ್ಪರಯ್ಯಾ 
ಡಿಟಿ ಚಿಹಿಸಡೆ 

ನಿಸ್ನಂಸಾರದ ಸಟಿಯನವಧರಿಸಿಕೊಂಡಿಪವರಿಗೆ ಆನಂಜುವೆ 
ಸಕಳೇಶ್ವರದೇವಾ 


೪೦೭ 

ಕಾಯಕದಲ್ಲಿ ನಿರತನಾದಡ 

ಗುರುದರ್ಶನವಾದಡೂ ಮರೆಯಬೇಕು 
ಲಿಂಗಪೂಜೆಯಾದಡೂ ಮರೆಯಬೇಕು 

ಜಂಗಮ ಮುಂದೆ ನಿಂದಿದ್ದಡೂ 

ಹಂಗ ಹರಿಯಬೇಕು 

ಕಾಯಕವೆ ಕೈಲಾಸವಾದ ಕಾರಣ 
ಅಮರೇಶ್ವರಲಿಂಗವಾಯಿತ್ತಾದಡೂ ಕಾಯಕದೊಳಗು 


೪೦೮ 

ಕಾಯಕ್ಕೆ ಕರ್ಮ ಗುರುವಾಗಬೇಕು 

ಉಭಯ ವೇಧಿಸಿ ನಿಂದಲ್ಲಿ 

ಸಾನುಭಾವ ಸನ್ನದ್ದನಾಗಿ ಗುರುವಾಗಬೇಕು 
ಆತನನುಜ್ಞೆಯಿಂದ ಬಂದ ಚಿತ್ತದ ಗೊತ್ತಿನ ಕುರುಹು 
ಅದೆ ವಸ್ತು ನಿಶ್ಚಯ 

ಸದಾಶಿವಮೂರ್ತಿಲಿಂಗವು ತಾನಾಗಿ 


೪೦೯ 

ಕಾಯಕ್ಕೆ ಕಾಹ ಕೊಡುವರಲ್ಲದೆ 
ಮನಕ್ಕೆ ಕಾಹ ಕೊಡುವರೆ 

ಕೆಳದಿ 

ಇಂತಪ್ಪ ನಲ್ಲನನೆಲ್ಲಿಯೂ ಕಾಣೆ 
ಇಂತಪ್ಪ ಪುರುಷನನೆಲ್ಲಿಯೂ ಕಾಣ 
ಇಂತಪ್ಪ ಜೋದ್ಯವನೆಲ್ಲಿಯೂ ಕಾಣ 
ಸದ್ಗುಣದ ಕಾಹನು ಮನಕ್ಕೆ ಕೊಟ್ಟನು 
ಉರಿಲಿಂಗದೇವನು 
ಅತಿಚೋದ್ಯವೆನಗೆ 


೪೧೦ 

ಕಾಯಕ್ಕೆ ನೆಳಲಾಗಿ ಕಾಡಿತ್ತು 

ಮಾಯೆ 

ಪ್ರಾಣಕ್ಕೆ ಮನವಾಗಿ ಕಾಡಿತ್ತು 

ಮಾಯೆ 

ಮನಕ್ಕೆ ನೆನಹಾಗಿ ಕಾಡಿತ್ತು 

ಮಾಯೆ 

ನೆನಹಿಂಗೆ ಅರುಹಾಗಿ ಕಾಡಿತ್ತು 

ಮಾಯೆ 

ಅರುಹಿಂಗೆ ಮರಹಾಗಿ ಕಾಡಿತ್ತು 

ಮಾಯೆ 

ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತ್ತು 
ಮಾಯೆ 

ಚೆನ್ನಮಲ್ಲಿಕಾರ್ಜುನಾ 

ನೀನೊಡ್ಡಿದ ಮಾಯೆಯನಾರಿಗೂ ಗೆಲಬಾರದು 


೪೧೧ 


ಕಾಯದ ಕಾನನದಲ್ಲಿ ಭಾವದ ನವಿಲು ನಲಿದಾಡುತಿರೆ 
ಒಂದು ಹಾವಿನ ಮರಿ ಬಂದು ಹಾಯಿತು 


ವಚನ ಸಾವಿರ 


೧೨೧ 


ನವಿಲಂಜಿ ಹೋಗುತ್ತಿರಲಾಗಿ ಹಾವಿನ ಮರಿಯ ನವಿಲಗರಿ ನುಂಗಿತು 
ಸಕಕರ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರಲಿಂಗವು 
ಚೋದ್ಯವಾದ ಕಾರಣ 


ಅರಿವು 

ಕಾಯದ ಲಜ್ಜೆಯ ಕಲ್ಪಿತವ ಕಳೆದು 

ಜೀವದ ಲಜ್ಜಿಯ ಮೋಹವನಳಿದು 

ಮನದ ಲಜ್ಜೆಯ ನೆನಹ ಸುಟ್ಟು 

ಭಾವದ ಕೂಟ ಬತ್ತಲೆಯೆಂದರಿದು 

ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು 
ಕೂಡಲಸಂಗಮದೇವಯ್ಯಾ 

[ಎನ್ನ ಹೆತ್ತ ತಾಯಿ ಮಹದೇವಿಕ್ಕನ ನಿಲವ ನೋಡಯ್ಯಾ ಪ್ರಭುವೆ] 


೪೧೩ 

ಕಾಯದಿಂದ ಗುರುವ ಕಂಡೆ 

ಕಾಯದಿಂದ ಲಿಂಗವ ಕಂಡೆ 

ಕಾಯದಿಂದ ಜಂಗಮವ ಕಂಡೆ 
ಕಾಯದಿಂದ ಪ್ರಸಾದವ ಕಂಡೆ 

ಕಾಯದಿಂದ ಸಕಳೇಶ್ವರದೇವರ ಪೂಜಿಸುವಲ್ಲಿ 
ಉತ್ತರಸಾಧಕನಾದೆಯಲ್ಲಾ ಎಲೆ ಕಾಯವೆ 


೪೧೪ 

ಕಾಯದೊಳಗೆ ಕಾಯವಾಗಿ 

ಪ್ರಾಣದೊಳಗೆ ಪ್ರಾಣವಾಗಿ 

ಮನದೊಳಗೆ ಮನವಾಗಿ 

'ಭಾವದೊಳಗೆ ಭಾವವಾಗಿ 

ಅರಿವಿನೊಳಗೆ ಅರುಹಿನ ತಿರುಳಾಗಿ 

ಮರವು ಮಾರಡೆಯಿಲ್ಲದೆ ನಿಜಫದವು ಸಾಧ್ಯವಾದ ಬಳಿಕ 
ಆವುದು ವರ್ಮ ಆವುದು ಕರ್ಮ 

ಆವುದು ಬೋಧೆ 

ಆವುದು ಸಂಬಂಧ 


೧೨೨ ವಚನ ಸಾವಿರ 


ನಾ ಹೇಳಲಿಲ್ಲ ನೀ ಕೇಳಲಿಲ್ಲ 
ಅದೇನು ಕಾರಣವೆಂದರೆಬೆಸಗೊಂಬರೆ ತೆರಹಿಲ್ಲವಾಗಿ 
ಗೊಹೇಶ್ವರಲಿಂಗದಲ್ಲಿ ತೆರೆಮರೆ ಯಾವುದು ಹೇಳಯ್ಯ [ಬಸವಣ್ಣಿ] 


೪೧೫ 
ಕಾಯವ ಮರೆದು ಜೀವವನರಿಯಬೇಕು R 


ಜೀವವ ಮರೆದು ಜ್ಞಾನವನರಿಯಬೇಕು 
ಜ್ಞಾನವ ಮರೆದು ಬೆಳಗನರಿಯಬೇಕು 
ಬೆಳಗಿನ ಮರೆಯ ಈಶಾನ್ಯಮೂರ್ತಿ 
ಮಲ್ಲಿಕಾರ್ಜುನಲಿಂಗವನರಿಯಬೇಕು 


೪೧೬ 

ಕಾಯವಳಿಯಲಾಗಿ ಜೀವನ ಚೇತನಕ್ಕೆ ಸ್ಥಾಪ್ಯವಿಲ್ಲ 

ಜೀವ ಹಿಂಗೆ ಘಟವೊಂದು ದಿನಕ್ಕೆ ಆಶ್ರಯಿಸಿ ನಿಲಲರಿಯದು 
ಒಂದ ಬಿಟ್ಟೊಂದ ಹಿಡಿವುದಕ್ಕೆ ಎಡೆತೆರಪಿಲ್ಲ 

ಇದು ಕಾರಣದಲ್ಲಿ 

ಇಷ್ಟಕ್ಕೂ ಪ್ರಾಣಕ್ಕೂ ಬೆಚ್ಚಂತಿರಬೇಕು 

ನಿಂದ ಇರವಿನಲ್ಲಿ ಸಂದು ಮತ್ತೊಂದು ವಿಚಾರಿಸಿಹೆನೆಂಬ 
ಸಂದೇಹವಳಿದಲ್ಲಿ 

ತೋರುತ್ತದೆ ಬೆಳಗು 

ಸದಾಶಿವಮೂರ್ತಿಲಿಂಗದಲ್ಲಿ 


ಜ್ಞಾನವಿದ್ದಲ್ಲದೆ ಬೆಳಗಿಗೆ ಒಡಲಿಲ್ಲ 
ಒಂದಕ್ಕೊಂದ ಹಿಂಗಿ ಕಾಬ ಠಾವ ಹೇಳಾ 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ 


೪೧೮ 
ಕಾಯವಿದ್ದು ಕಾಬುದು ವಿಜ್ಞಾನ 
ಜೀವವಿದ್ದು ಕಾಬುದು ಸುಜ್ಞಾನ 


ವಚನ ಸಾವಿರ 


೧೨೩ 


೨೪ 


ಎರಡಳಿದು ತೋರಿಕೆಯಲ್ಲಿ ಕಾಬುದು ಪರಂಜ್ಯೋತಿಜ್ಞಾನ 
ಇಂತೀ ಮೂರು ಮುಖವ ಏಕವ ಮಾಡಿ 

ಬೇರೊಂದು ಕಾಬುದು ಪರಮಪ್ರಕಾಶಜ್ಞಾನ 

ಇಂತೀ ಅಂತರ ಪಟಂತರದಲ್ಲಿ 

ನಿಂದು ನೋಡುವ ಸಂದೇಹವ ಹರಿದ ಸಂದಿನಲಿ 
ಕುಂದದ ಬೆಳಗು ತೋರುತ್ತದೆ § 
ಸದಾಶಿವಮೂರ್ತಿಲಿಂಗದಲ್ಲಿ 


೪೧೯ 
ಕಾಯವೆಂಬ ಡಕ್ಕೆ 
ಕ್ರೀ ಭಾವವೆಂಬ ಹೊದಕೆ 
ಅರಿವೆಂಬ ನೇಣಿನಲ್ಲಿ 
ಸೂಲಸೂಕ ವೆಂಬ ಹೊಡೆಚೆಂಡು ಕಟಿ 
ಕ್ರಾ ಲ ೬ w 
ಹೊಯ್ತುತ್ತಿದೆ ಡಕ್ಕೆ 
ಕಾಲಾಂತಕಭೀಮೇಶ್ವರಲಿಂಗವಲ್ಲದಿಲ್ಲಾ ಎಂದು 


೪೨೦ 

ಕಾಯವೆಂಬ ಡಕ್ಕೆಯ ಮೇಲೆ 

ಜೀವವೆಂಬ ಹೊಡೆಚೆಂಡು ಬೀಳೆ 

ತ್ರಿವಿಧವ ತಾ ತಾಯೆ೦ಬ ಆಸೆ ಹಿಂಡಿ ಡಿಂಡಿಯೆನುತ್ತಿದೆ 
ಇಂತೀ ಉಲುಹಿನ ಭೇಧದಲ್ಲಿ 

ಹೊಲಬುದಪುದೆ ಗೆಲಬೇಕು ಕಾಲವೆಂಬ ಮಾರಿಯ 
ಕಾಲಾಂತಕ ಭೀಮೇಶ್ವರಲಿಂಗವನರಿಯಬಲ್ಲಡೆ 


೪೨೧ 

ಕಾಯವೆಂಬ ಪಟ್ಟಣಕ್ಕೆ ಸತ್ಯವೆಂಬ ಕೋಟೆಯನಿಕ್ಕಿ 
ಧರ್ಮಾರ್ಥಕಾಮಮೋಕ್ಷಂಗಳೆಂಬುಕ್ಕಡದವರೆಚ್ಛತ್ತಿರಿ 
ಭಯ ಘನ ಭಯ ಘನ 

ಅಜ್ಞಾನವೆಂಬ ತೀವ್ರ ಕತ್ತಲೆ 

ಕರ ಘನ ಕರ ಘನ 

ಒಂಬತ್ತು ಬಾಗಿಲ ಜತನವ ಮಾಡಿ 


ವಚನ ಸಾವಿರ 


ಜ್ಞಾನಜ್ಯೋತಿಯ ಪ್ರಬಲವ ಮಾಡಿ ಪ್ರಬಲವ ಮಾಡಿ 
ಐವರು ಕಳ್ಳರು ಕನ್ನವ ಕೊರೆವುತ್ತೈದಾರ 
ಸುಯಿಧಾನವಾಗಿರಿ 

ಜೀವಧನವ ಜತನವ ಮಾಡಿ ಜತನವ ಮಾಡಿ 

ಬಳಿಕಿಲ್ಲ ಬಳಿಕಿಲ್ಲ . 

ಆ ಪಟ್ಟಣದ ಮೂಲಸ್ಥಾನದ ಶಿಖರದ ಮೇಲಣ 

ಬಾಗಿಲ ತೆರದು ನಡೆವುದೆ ಸುಪಥ ಸ್ವಯಂಭುನಾಥನಲ್ಲಿರೆ 
ಇದನರಿತು ಮಹಾಮಹಿಮೆ ಅಮರಗುಂಡದ 
ಮಲ್ಲಿಕಾರ್ಜುನದೇವರಲ್ಲಿ 

ಎಚ್ಚರಿಕೆಗು೦ದದಿರಿ ಎಚ್ಚರಿಕೆಗುಂದದಿರಿ 


ಸಿ 

ಕಾಯವೊಂದು ಪಾಣವೊಂದು 

ಭಾವವೊಂದು ನಿರ್ಭ್ಬಾವವೊಂದು 

ಒಂದಲ್ಲದೆ ಎರಡುಂಟಿ 

ಗುರುವೊಂದು ಲಿಂಗವೊಂದು ಉಪದೇಶವೊಂದು 
ಕೂಡಲಚೆನ್ನಸಂಗಯ್ಯನ ಶರನ ಬಸವಣ್ಣನ ಗರುಡಿಯಲ್ಲಿ 
[ಇಬ್ಬರಿಗೆಯೂ ಅಭ್ಯಾಸವೊಂದೇ ಕಾಣಾ ಪ್ರಭುವೆ) 


೪೨೩ 

ಕಾಯ ಹೇಯಸ್ಥಲವೆಂದು 

ಜೀವ ಹೇಯಸ್ಥಲವೆಂದು 

ಭಾವ ಹೇಯಸ್ಥಲವೆಂದು 

ಇಂತಿವರೊಳಗಾದ ಸರ್ವಹೇಯಸ್ಥಲವೆಂದು ನುಡಿವಾಗ 
ಜ್ಞಾನವೇತರ ನೆಮ್ಮುಗೆಯಿಂದ ರೂಪಾಯಿತ್ತು 

ತೊರೆಯ ಹಾವುದಕ್ಕೆ ಹರುಗೋಲು ಲಘು ನೆಮ್ಮುಗೆಗಳಲ್ಲಿ 
ಹಾಯ್ದ ತೆರದಂತೆ 

ಅವು ಹೇಯವೆಂಬುದಕ್ಕೆ ತೆರಹಿಲ್ಲ 

ಅವು ತೊರೆಯ ತಡಿಯಲ್ಲಿಯ ಲಘು 

ಹರುಗೋಲು ಉಳಿದ ಮತ್ತೆ 

ಅಡಿವಜ್ಜೆಗುಂಟಿ ಅವರ ಹಂಗು 


ವಚನ ಸಾವಿರ 


೧೨೫ 


(೫೫ 


ತಾನರಿದಲ್ಲಿ ಅಹುದಲ್ಲವೆಂದು ಪಡಿಪುಚ್ಚವಿಲ್ಲ 


ತಾ ಸದ್ಯೋಜಾತಲಿಂಗದಲ್ಲಿ ನಾಶವಾಗಿ 
ತನ್ನಲ್ಲಿ ವಸ್ತು ವಿನಾಶವಾದ ಕಾರಣ 


ಅಘ 

ಕಾಯಿ ಒಂದರಲ್ಲಿ ಶಾಖೆ ಹಲವಹ ತೆರದಂತೆ 

ಅರಿವು ಒಂದೆ ರೂಪು ಭಿನ್ನ೦ಗಳಾಗಿ ತೋರುವ ತೆರದಂತೆ 
ಘಟದ ವಾರಿಯಲ್ಲಿ ತೋರುವ ಇಂದುವಿನಂತೆ 
ಅದೊಂದೆ ಬೇದ 

ಏಣಾಂಕಧರ ಸೋಮೇಶ್ವರಲಿಂಗದಲ್ಲಿ 


೪೨೫ 

ಕಾರ ಮೇಘವೆದ್ದು ಧಾರಾವರ್ತ ಸುರಿವಾಗ 
ಧಾರಿಣಿಯೆಲ್ಲವು ಮುಳುಗಿತ್ತು 

ನೋಡಾ 

ಕಾರಿರುಳ ಕಣ್ಣೊಳಗೆ ಸೂರ್ಯರನೇಕರು ಮೂಡಿ 
ದಾರಿಯ ಹೊಲಬೆಂಬುದು ಕೆಟ್ಟಿತ್ತು 

ನೋಡಾ 

ಪೂರಾಯ ಗಾಯದಲ್ಲಿ ಸಾಯಕೊಂದಲ್ಲದೆ 
ಸೂರ್ಯರನೇಕರು ಮಡಿಯರು 

ಗುಹೇಶ್ವರ 


ಜ್‌ 

ಕಾಲ ಸಡಗರ ಕೈಯಲದೆ 
ಕೈಯ ಸಡಗರ ಕಂಗಳಲದೆ 
ಅದೇನು ಕಾರಣವೆಂದಡೆ 

ಕಂಗಳೇ ಕಾರಣವಾಗಿ 

ಒಂದು ಮಾತಿನೊಳಗೆ ವಿಚಾರವದೆ 
ಕನ್ನಡಿಯೊಳಗೆ ಕಾರ್ಯವದೆ 
ಇದೇನು ಕಾರಣ ತಿಳಿಯಲರಿಯರು 


ಹೇಳಾ ಗುಹೇಶ್ವರ 


ವಚನ ಸಾವಿರ 


೪೨೭ 

ಕಾಲವಶದಿಂದ ಕಾಲನೆಡಹಿದಡೆ 

ಹಾಲುಗುಡಿದಂತೆ ಪರಿಣಾಮಿಸಬೇಕು 

ಕಾಲಕ್ಕೆ ಬೇಸತ್ತು ಬೆಂಬೀಳಲಾಗದು 

ಕಾಲ ಮುನ್ನಾದಿಯಲ್ಲಿ ಬಂದುದಯ್ಯ 

ಕಾಲನ ಬಾಯಿಗೆ ಒಳಗಾಗದ ಮುನ್ನ 

ಕಾಲಾಂತಕ ಸಕಳೇಶ್ವರದೇವ ಶರಣೆಂದು ಬದುಕಿರಯ್ಯಾ 


೪೨೮ 

ಕಾಲುಗಳೆರಡೂ ಗಾಲಿ ಕಂಡಯ್ಯ 
ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ 
ಬಂಡಿಯ ಹೊಡೆವವರೈವರು ಮಾನಿಸರು 
ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ 

ಅದರಿಚ್ಚೆಯನರಿದು ಹೊಡಯದಿದ್ದರೆ 

ಅದರಚ್ಚು ಮುರಿಯಿತ್ತು 

ಗುಹೇಶ್ವರ 


೪೨೯ 

ಕಾಲೇ ಕಂಭಗಳಾದವೆನ್ನ 

ದೇಹವೇ ದೇಗುಲವಾಯಿತ್ತಯ್ಯ 

ಎನ್ನ ನಾಲಗೆಯೆ ಘಂಟೆ 

ಶಿರ ಸುವರ್ಣದ ಕಳಶ 

ಇದೇನಯ್ಯ 

ಸರವೆ ಲಿಂಗಕ್ಕೆ ಸಿಂಹಾಸನವಾಗಿದ್ದಿತ್ತಯ್ಯ 
ಗುಹೇಶ್ವರ 

ನಿಮ್ಮ ಪ್ರಾಣಲಿಂಗಪ್ರತಿಷ್ಠೆ ಪಲ್ಲಟವಾಗದಂತಿದ್ದೆನಯ್ಯ 
೪೩೦ 

ಕಾವುದು ಹುಟ್ಟುವುದು 

ಮೀರಿದಡೆ ಹೊಡೆವುದು 

ಗಣ್ಣಿನ ಕೋಲಹಿಡಿದು ಗೋವ ಕಾವುತ್ತಿರಲಾಗಿ 


ವಚನ ಸಾವಿರ 


WE 


೨೮ 


ಕಾವಗಣ್ಣಿನಲ್ಲಿ ಕರ್ಮವಡಗಿ 

ಕಟ್ಟುವ ಕಗ್ಗಣ್ಣಿನಲ್ಲಿ ಧರ್ಮವಡಗಿ 
ಮೀರುವಗಣ್ಣಿನಲ್ಲಿ ವರ್ಮವಡಗಿ 
ತ್ರಿವಿಧವನೊಳಕೊ೦ಡ ಕೋಲು 

ಗೋವಿನ ಬೆನ್ನಿನಲ್ಲಿ ಲಯವಾಯಿತ್ತು 
ಗೋಪತಿನಾಥ ವಿಶೇಶ್ವರಲಿಂಗವನರಿಯಲಾಗಿ 


೪೩೧ 

ಕಾಳಮೇಘಮಂದಿರದ ಜಾಳಾಂಧರದ ಮನೆಯಲ್ಲಿ 

ಒಬ್ಬ ಸೂಳೆಯ ಬಾಗಿಲಲ್ಲಿ 

ಎ೦ಬತ್ತನಾಲ್ಕು ಲಕ್ಷ ಮಿಂಡಗಾರರು 

ಅವಳ ಸಂಗದಲ್ಲಿ ಇರಲಮ್ಮರು 

ಅವಳು ತಾವೇ ಬರಲೆಂದು ಕರೆಯದಿಹಳು 

ಅವಳಿಗೆ ಯೋನಿ ಹಿ೦ದು ಅ೦ಡ ಮುಂದು 

ಕಣ್ಣು ಅಂಗಾಲಿನಲ್ಲಿ ತಲೆ ಮುಂಗಾಲಿನಲ್ಲಿ 

ಕಿವಿ ಭುಜದಲ್ಲಿ ಕೈ ಮಂಡೆಯ ಮೇಲೆ 

ಮೂಗು ಹಣೆಯಲ್ಲಿ ಮೂಗಿನ ದ್ವಾರ ಉಂಗುಷ್ಠದಲ್ಲಿ 

ಬಸುರು ಬಾಯಲ್ಲಿ ನಡೆವಳು ತಲೆ ಮುಂತಾಗಿ ಕಾಲು ಮೇಲಾಗಿ 
ಅವಳ ಕೂಡುವ ಪರಿಯ ಹೇಳಾ 

ಅಲೇಖನಾದ ಶೂನ್ಯ ಗೆದ್ದೆಯಲ್ಲಾ ಕಲ್ಲಿನ ಹೊಟ್ಟೆಯ ಮರೆಯಲ್ಲಿ 


೪೩೨ 

ಕಾಳಿಯ ಕಂಕಾಳದಿಂದ ಮುನ್ನ 
ತಿಪುರಸಂಹಾರದಿಂದ ಮುನ್ನ 

ಹರಿ ವಿರಿಂಚಿಗಳಿಂದ ಮುನ್ನ 
ಉಮೆಯ ಕಲ್ಯಾಣದಿಂದ ಮುನ್ನ 
ಮುನ್ನ ಮುನ್ನ ಮುನ್ನ 

ಅಂದಿಂಗೆಳೆಯ ನೀನು ಹಳೆಯ ನಾನು 
ಮಹಾದಾನಿ ಕೂಡಲಸಂಗಮದೇವಾ 


ವಚನ ಸಾವಿರ 


೪೩೩ 

ಕಾಳೆಗದಲ್ಲಿ ಹೋಗದಿರಯ್ಯ 

ಕೋಲು ಬಂದು ನಿಮ್ಮ ತಾಗುಗು 

ಆರು ದರುಶನಕ್ಕೆ ತೋರದಿರಿ 

ಸೂರೆಗೊಂಡಹವು ನಿಮ್ಮುವ 

ನಾಲ್ಕು ವೇದ ಹದಿನಾರು ಶಾಸ್ತವೆಂಬರ ಬೆನ್ನು! ಹತ್ತದಿರು 

ಬೇರೆ ತೀರ್ಥ ಜಾತ್ರೆಯೆಂಬವರ ಕೊಂಡು ಆರಡಿತನ ಬೇಡ 

ಪುಣ್ಯಪಾ ಪಾಪವೆಂಬೆರಡು ಭಂಡವ ಬೆನ್ನಿ ಲಿಕ್ಕಿಕೊಂಡು ಬಾರದಿರು 
ನ್ಸಾತ್ಮನ ನೀ ತಿಳಿ 

ಜಗ "ನ್ನೊಳಗೆಂದನಂಬಿಗ ಚವುಡಯ್ಯ 


೪೩೪ 

ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವಾ 
ಏರಿಲ್ಲದ ಗಾಯದಲ್ಲಿ ನೊಂದೆನವ್ವಾ 
ಸುಖವಿಲ್ಲದೆ ಧಾವತಿಗೊಂಡೆನವ್ವಾ 
ಚೆನ್ನಮಲ್ಲಿಕಾರ್ಜುನದೇವಂಗೊಲಿದು 
ಬಾರದ ಭವಂಗಳಲ್ಲಿ ಬಂದೆನವ್ವಾ 


೪೩೫ 

ಕಿಚ್ಚು ದೈವವೆಂದು ಹವಿಯ ಬೇಳುವರು 

ಕಿಚ್ಚು ಹಾರುವರ ಮನೆಯ ಸುಡುವಾಗ 

ಬಚ್ಚಲ ಕೆಸರ ಬೀದಿಯ ಧೂಳ ಚೆಲ್ಲಿ 
ಬೊಬ್ಬಿರಿದೆಲ್ಲರ ಕರೆವರು 

ಸಿಮ್ಮಲಿಗೆಯ ಚೆನ್ನರಾಮನ ಮಂತ್ರ ತಪ್ಪಿದ ಬಳಿಕ 
ವಂದಿಸುವುದ ಬಿಟ್ಟು ನಂದಿಸುತ್ತಿದ್ದರು 


೪೩೬ 


ಕಿಚ್ಚು ದೈವವೆಂದು ಹವಿಯನಿಕ್ಕುವ ಹಾರುವರ ಮನೆಯಲು 
ಕಿಚ್ಚಿದ್ದು ಸುಡುವಾಗ 
ಬಚ್ಚಲ ನೀರ ಬೀದಿಯ ದೂಳ ಹೊಯ್ದು 


ವಚನ ಸಾವಿರ 


ಕು 


೧೩೦ 


ಬೊಬ್ಬಟ್ಟೆಲ್ಲರ ಕರೆವರಯ್ಯಾ 
ಕೂಡಲಸಂಗಮದೇವಾ 
ವ೦ದನೆಯ ಮರೆದು ನಿಂದಿಸುತ್ತಿದ್ದರು 


ಫಂ 

ಕಿಡಿ ಕಿಡಿ ಕೆದರಿದಡೆ 

ಎನಗೆ ಹಸಿವು ತೃಷೆಯಡಗಿತ್ತೆಂಬೆನು 
ಮುಗಿಲು ಹರಿದು ಬಿದ್ದಡೆ 

ಎನಗೆ ಮಜ್ಜನಕ್ಕೆರೆದರೆಂಬೆನು 

ಗಿರಿ ಮೇಲೆ "ಬಿದ್ದಡೆ ಎನಗೆ ಪುಷ್ಪವೆಂಬೆನು 
ಚೆನ್ನಮಲ್ಲಿಕಾರ್ಜುನಯ್ಯಾ 

ವಿಶ್‌ ಅರಿದು ಬಿದ್ದಡೆ 

ಪಾಣ ನಿಮಗರ್ಪಿತವೆಂಬೆನು 


೪೩೮ ಸ 

ಕೀಳು ಡೋಹರ ಕಕ್ಕ 

ಕೀಳು ಮಾದರ ಚೆನ್ನ 

ಕೀಳು ಓಹಿಲದೇವ 

ಕೀಳು ಉದ್ದಟಯ್ಯ 

ಕೀಳಿಂಗಲ್ಲದೆ ಹಯನು ಕರೆಯದು 
ಕಾಣಾ ರಾಮನಾಥ 


೪೩೯ 

ಕುಂಬಾರನ ಆವಿಗೆಯಲ್ಲಿ ಕುಂಬಾರನಿಲ್ಲ 
ಕಂಬಾರನ ಕಲಶಂಗಳಲ್ಲಿ ಕಂಬಾರನಿಲ್ಲ 
ಆವಿಗೆ ಕಲಶಂಗಳಲ್ಲಿ ಅಸ್ತಿತ್ವ ಉಂಟಾಗಿಹ 
ಕುಂಬಾರ ಕಂಬಾರನಂತಿಪ್ಪ ನೋಡಾ 

ಈ ಪ್ರಪಂಚದಲ್ಲಿ ಕಪಿಲಸಿದ್ದಮಲ್ಲಿಕಾರ್ಜುನ 


೪೪೦ 
ಕುಕ್ಕೊಂಬಿನ ಕಾಗೆಯಂತೆ ಜೀವ ಎತ್ತ ಹಂಬಲಿಸಿದಡೂ 
gH ಗೊತ್ತಿಗೆ ಬಹವರೆಲ್ಲರು 'ನಿಶ್ಚಯವನರಿಯಬಲ್ಲರೆ 


ವಚನ ಸಾವಿರ 


ತುತ್ತು ಕುತ್ತಿಗಾಗಿ ವೇಷವ ತೊಟ್ಟಿಹ 
ಚಿತ್ತಶುದ್ಧಾತ್ಮವಿಲ್ಲದವರ ಅರ್ಕೇಶ್ವರಲಿ೦ಗನೊಪ್ಪನವರ 


೪೪೧ 

ಕುಡಿವ ನೀರೆನ್ನಬಹುದೆ 

ಹುಡುಕು ನೀರಲದ್ದುವಾಗ 

ಆಡುವ ಕಿಚ್ಚೆನ್ನಬಹುದೆ 

ಮನೆಯ ಸುಡುವಾಗ 

ಒಡಲು ತನ್ನದೆನ್ನಬಹುದೆ 

ಪುಣ್ಯ ಪಾಪವನುಂಬಾಗ 

ಒಡಲ ಜೀವನೆನ್ನಬಹುದೆ 

ಇಕ್ಕಿಹೋಹಾಗ 

ಇವನೊಡೆಬಡಿದು ಕಳೆಯೆಂದಾತನಂಬಿಗ ಚವುಡಯ್ಯ 


ಘು 

ಕುರಿಕೋಳಿ ಕಿರುಮೀನ ತಿಂಬವರ 

ಊರೊಳಗೆ ಇರು ಎ೦ಬರು 

ಅಮೃತಾನ್ನವ ಕರೆವ ಗೋವ ತಿಂಬವರ 

ಊರಿಂದ ಹೊರಗಿರು ಎಂಬರು 

ಆ ತನು ಹರಿಗೋಲಾಯಿತ್ತು 

ಬೊಕ್ಕಣ ಸಿದಿಕೆ ಬಾರುಕೋಲು ಪಾದರಕ್ಷೆ 

ದೇವರ ಮುಂದೆ ಬಾರಿಸುವುದಕ್ಕೆ ಮದ್ದಳೆಯಾಯಿತ್ತು 
ಈ ಬುದ್ಧಲಿಕೆಯೊಳಗಣ ತುಪ್ಪವ ಶುದ್ಧಮಾಡಿ 

ತಿಂಬ ಗುಜ್ಜ ಹೊಲೆಯರ ಕಂಡಡೆ 

ಉದ್ದನ ಚಮ್ಮಾಳಿಗೆಯ ತೆಕ್ಕೊಂಡು 

ಬಾಯ ಕೊಯ್ಯುವೆನು ಎಂದಾತ ನಮ್ಮ ಅಂಬಿಗರ ಚವುಡಯ್ಯ 


೪ಲಕ್ಷ 


ಕುರಿಯ ಹೆಸರು ಒಂದೆ ಅಗ್ನಿಯ ಜಾ ಜದ ಆದಲ್ಲಿ 
ಅಗ್ನಿಯ ಸಾಮರ್ಥ್ಯ ಕುರಿಗೆ ಬಂದೀತೇನಯ್ಯಾ 
ಕಪ್ಪೆಯ ಹೆಸರು ಹಾವಿನ ಹೆಸರು ಒಂದೆ ಆದಲಿ 


ವಚನ ಸಾವಿರ ೧೫೧ 


ಹಾವಿನ ಸಾಮರ್ಥ್ಯ ಕಪ್ಪಗೆ ಬಂದೀತೇನಯ್ಯಾ 

ನನ್ನ ಹೆಸರು ನಮ್ಮ ಶಿವಶರಣರ ಹೆಸರು ಒಂದೆ ಆದಲ್ಲಿ 
ಅವರ ಸಾಮರ್ಥ್ಯ ಎನಗೆ ಬ೦ದೀತೇನಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 


೪೪೪ 

ಕುರಿವಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು 
ತೆರನನರಿಯದೆ ತನಿರಸದ 

ಹೊರಗಣೆಲೆಯನೆ ಮೆಲಿದುವು 

ನಿಮ್ಮನರಿವ ಮದಕರಿಯಲ್ಲದೆ 

ಕುರಿ ಬಲ್ಲುದೆ 

ಕೂಡಲಸಂಗಮದೇವಾ 


ಅರಿದಹೆನೆಂಬನ್ನಕ್ಕ ಆತ್ಮನ ಹಂಗು 
ಅಲ್ಲ ಅಹುದೆಂಬನ್ನಕ್ಕ ಎಲ್ಲರ ಹಂಗು 
ಗುಹೇಶ್ವರನೆಂಬನ್ನಕ್ಕ ಲಿಂಗದ ಹಂಗು ಬೇಕು [ಘಟ್ಟಿವಾಳಣ್ಣ] 


ಅ 

ಕುರುಹೆಂಬೆನೆ ಕಲ್ಲಿನಲ್ಲಿ ಹತ್ತಿದ ಹಾವಸೆ 
ಅರಿವೆಂಬೆನೆ ಕಾಣಬಾರದ ಬಯಲು 
ಒಂದನಹುದು ಒಂದನಲ್ಲಾಯೆಂದು ಬಿಡಬಾರದು 
ಬಿಟ್ಟಡೆ ಸಮಯವಿಲ್ಲ 

ಜಿಡ್ಡ ಹಿಡಿದಡೆ ಜ್ಞಾನವಿಲ್ಲ 

ಉಭಯದ ಗುಟ್ಟಿನಲ್ಲಿ ಕೊಳೆವುತ್ತಿದೇನೆ 
ಎಂದನಂಬಿಗ ಚವುಡಯ್ಯ 


೪೪೭ 
ಕುಲದಲಧಿಕನು ಹೋಗಿ ಹೊಲೆಗೇರಿಯಲ್ಲಿ ಮನೆಯ ಕಟ್ಟದರೆ 


ಕುಲಕೆಡದೆಯಿಪ್ಪ ಪರಿಯ ನೋಡಾ 


ಆತನ ಕುಲದವರೆಲ್ಲರು ಮುಖವನೋಡಲೊಲ್ಲದೈದಾರ 
ಕುಲವುಳ್ಳವರೆಲ್ಲರು ಕೈವಿಡಿದರು 

ಕುಲಗೆಟ್ಟವನೆಂದು ತಿಳಿದು ವಿಚಾರಿಸಲು 

ಹೊಲೆಗಟ್ಟು ಹೋಯಿತ್ತು ಕಾಣಾ 

ಗುಹೇಶ್ವರ 


೪೪೮ 

ಕುಲವೆರಡಲ್ಲದೆ ಹಲವಿಲ್ಲ 
ದಿನವೆರಡಲ್ಲದೆ ಸಪ್ತದಿನವಿಲ್ಲ 
ಅರಿವು ಮರವೆಯೆರಡಲ್ಲದೆ 
ಬೇರೊಂದು ತೊಡಿಗೆಯಿಲ್ಲ 
ಅರ್ಕೇಶ್ವರಲಿಂಗ ಏಕರೂಪನಲ್ಲದೆ 
ಬಹುನಾಮದವನಲ್ಲ 


೪೪೯ 

ಕುಲಸ್ವಾಮಿ ನಿಮ್ಮವ ಒಲಿವುದ ಕಂಡಡೆ 
ತಲೆವಾಗುವೆ ಕಾತ ಕಳವೆಯಂತೆ 

ಕುಲಜ ನಾನೆಂದು ತಲೆವಾಗದಿದ್ದಡೆ ಸಲೆ 
ಶೂಲದ ತಲೆಯಯ್ಯಾ ರಾಮನಾಥ 


೪೫೦ 

ಕೂಟದಿಂದ ಕೂಸು ಹುಟ್ಟುವಡೆ 
ಬ್ರಹ್ಮನ ಆಟಕೋಟಲೆಯೇಕೆ 
ಸ್ಥಿತಿ ಆಟದಿಂದ ನಡೆವಡೆ 
ಎಷ್ಟುವಿನ ಭೂತಹಿತವೇಕಯ್ಯಾ 
ಘಾತಕದಿಂದ ಕೊಲುವಡೆ 
ರುದ್ರನ ಆಸುರವೇತಕ್ಕೆ 
ಇಂತಿವೆಲ್ಲವೂ ಜಾತಿಯುಕವಲದೆ 


೨೦. ೧೯7೨ 


ತಾ ಮಾಡುವ ನೀತಿಯುಕ್ತವಲ್ಲ 


ಇದಕಿನ್ನಾವುದು ಗುಣ ಭೇದಿಸಾ 
ಗೂಡಿನ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ 


ವಚನ ಸಾವಿರ 


೧೩ 


೧೩೪ 


೪೫೧ 

ಕೂಡಿ ಕೂಡುವ ಸುಖದಿಂದ 

ಒಪ್ಪಚ್ಚಿ ಅಗಲಿ ಕೂಡುವ ಸುಖ ಲೇಸು 

ಕೆಳದಿ 

ಒಚ್ಚೊತ್ತಗಲಿದಡೆ ಕಾಣದಿರಲಾರೆ 

ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನಗಲಿಯಗಲದ 
ಸುಖವೆಂದಪ್ಪುದೊ 


೪೫೨ 

ಕೂಪರನಗಲುವದು ಆತ್ಮಘಾತುಕವವ್ವಾ 
ದಿಬ್ಯವ ತುಡುಕಿದಡೆ 

ಕೈ ಬೇವುದಲ್ಲದೆ ಮೈ ಬೇವುದೆ 
ಒಲಿದವರನಗಲಿದಡೆ 

ಸರ್ವಾಂಗವೂ ಬೇವುದವ್ವಾ 
ಮಹಾಲಿಂಗ ಗಜೇಶ್ವರನನಗಲಿ 
ಆವುಗೆಯ ಮಧ್ಯದ ಘಟದಂತಾದೆನವ್ವಾ 


೪೫೩ 

ಕೂಸುಳ್ಳ ಸೂಳೆ ಧನದಾಸೆಗೊತ್ತೆಯ ಕೊಂಡಡೆ 
ಕೂಸಿ೦ಗಲ್ಲ ಬೊಜಗ೦ಗಲ್ಲ 

ಕೂಸನೊಮ್ಮೆ ಸಂತವಿಡುವಳು 
ಬೊಜಗನನೊಮ್ಮೆ ನೆರೆವಳು 

ಧನದಾಸೆ ಬಿಡದು 

ಕೂಡಲಸಂಗಮದೇವಾ 


೪೫೪ 

ಕೃತಯುಗದಲ್ಲಿ ಶ್ರೀಗುರು ಶಿಷ್ಠಂಗೆ ಬಡಿದು ಬುದ್ಧಿಯ ಕಲಿಸಿದರೆ 
ಆಗಲಿ ಮಹಾಪಸಾದವೆಂದೆನಯ್ಯ 

ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಠಂಗೆ ಬೈದು ಬುದ್ಧಿಯ ಕಲಿಸಿದರೆ 
ಆಗಲಿ ಮಹಾಪ್ರಸಾದವೆಂದೆನಯ್ಯ 

ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ರುಂಕಿಸಿ ಬುದ್ದಿಯ ಕಲಿಸಿದರೆ 


ವಚನ ಸಾವಿರ 


ಆಗಲಿ ಮಹಾಪ್ರಸಾದವೆಂದೆನಯ್ಯ 


ಕಲಿಯುಗದಲ್ಲಿ ಶ್ರೀಗುರು ಶಿಷ್ಕಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ 


ಆಗಲಿ ಮಹಾಪ್ರಸಾದವೆಂದೆನಯ್ಯ 


ಗುಹೇಶ್ವರ 
ದೆನು 
ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆಕಗಾ 


೪೫೫ 

ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ 
ಸತ್ಯಶುದ್ಧವಿಲ್ಲದುದು ಕಾಯಕವಲ್ಲ 
ಆಸೆಯೆಂಬುದು ಭವದ ಬೀಜ 
ನಿರಾಸೆಯೆಂಬುದು ನಿತ್ಯಮುಕ್ತಿ 
ಉರಿಲಿಂಗಪೆದ್ದಿಗಳರಸನಲ್ಲಿ ಸದರವಲ್ಲ ಕಾಣವ್ವಾ 


೪೫೬ 

ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಭವಿದ್ದಿತ್ತು 
ನೋಡಾ ಅಯ್ಯ 

ಅರಗಿನ ಕಂಭದ ಮೇಲೆ ಒಂದು ಹಂಸೆಯಿದ್ದಿ 
ಕಂಭ ಬೆಂದಿತ್ತು ಹಂಸೆ ಹಾರಿತ್ತು ಗುಹೇಶ್ವರ 


ಜಿ 


೪೫೭ 

ಕೆಂಡದ ಮಳ ಕರೆವಲ್ಲಿ ಉದಕವಾಗಿರಬೇಕು 
ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು 
ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು 
ಜಗತ್ತಳಯವಾದಲ್ಲಿ ತನ್ನ ತಾ ಬಿಡಬೇಕು 
ಗುಹೇಶ್ವರಲಿಂಗ ತಾನಾಗಿರಬೇಕು 


೪೫೮ 

ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ 
ಗುಳ್ಳೆ ಗೊರಜೆ ಚಿಪ್ಪು ಕಾಣಬಹುದು 
ವಾರಿಧಿ ಮೈದೆಗೆದಡೆ 
ರತ್ನಮುತ್ತುಗಳ ಕಾಣಬಹುದು 


ವಚನ ಸಾವಿರ 


೧೩೫ 


(ತ 


ಕೂಡಲಸಂಗನ ಶರಣರು 
ಮನದೆರೆದು ಮಾತನಾಡಿದಡೆ 
ಲಿಂಗವ ಕಾಣಬಹುದು 


೪೫೯ 

ಕಸರಲ್ಲಿ ಬಿದ್ದ ಬಡ ಪಶುವಿನಂತೆ ಆನು 
ದೆಸೆದೆಸೆಗೆ ಬಾಯ ಬಿಡುತ್ತಿದ್ದೇನೆ 

ಅಯ್ಯಾ ಆರೈವವರಿಲ್ಲ 

ಅಕಟಕಟ ಪಶುವೆಂದೆನ್ನ ಕೂಡಲಸಂಗಮದೇವ 
ಕೊಂಬ ಹಿಡಿದೆತ್ತುವನ್ನಕ್ಕ 


೪೬೦ 

ಕೇಳವ್ವಾ ಕೇಳವ್ವಾ ಕಳದಿ ಹೇಳುವೆ ನಿನಗೆ 
ಆಹಾ ಕಂಗಳಲ್ಲಿ ಕಾಬೆ ಮತ್ತೆ ಕಾಣೆ 
ಮನದಲ್ಲಿ ಹಿಡಿವೆ ಹಿಡಿದು ಮತ್ತೆ ಕಾಣೆನವ್ವಾ 
ಮಿಂಚಿನ ರವೆರವೆಯಂತೆ ತೋರುವನಡಗುವ 
ನಮ್ಮ ಕಪಿಲಮಲ್ಲಿನಾಥದೇವನು 


೪೬೧ 

ಕೈ ಕೈದ ಹಿಡಿದು ಕಾದುವಾಗ 

ಕೃದೊ ಕೈಯೊ ಮನವೊ 

ಅಂಗ ಲಿಂಗ ಸಂಬಂಧದಲ್ಲಿ ಸಂಬಂಧಿಸುವಾಗ 
ಅಂಗವೊ ಲಿಂಗವೊ ಆತ್ಮನೊ 

ಈ ಮೂರಂಗವನರಿದಲ್ಲಿ 

ಕಾಲಾಂತ ಭೀಮೇಶ್ವರಲಿಂಗವನರಿದುದು 


೪೬.೨ 

ಕೈದ ಹಿಡಿದಾಡುವರೆಲ್ಲರು ಇರಿಯಬಲ್ಲರೆ 
ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರೆ 
ಅರ್ತಿಗೆ ಮಾಡುವ ಕೃತ್ಯವ೦ತರೆಲ್ಲರೂ ಸದ್ಭಕ್ತಪ್ಪರೆ 
ಅದು ಚಂದೇಶ್ವರಲಿಂಗಕ್ಕೆ ಸಲ್ಲದ ಮಾಟ 


ವಚನ ಸಾವಿರ 


೪೬೩ 
ಕೈದಕೊಡುವರಲ್ಲದೆ ಕಲಿತನವ ಕೊಡುವರುಂಟೆ ಮಾರಯ್ಯಾ 


ಹೆಣ್ಣಕೊಡುವರಲ್ಲಿದೆ ಕೂಟಕ್ಕೊಳಗಾದವರುಂಟೆ ಮಾರಯ್ಯಾ 
ಕಳುವಚೋರಂಗೆ ಬಡವರೆಂದು ದಯವುಂಟೆ ಮಾರಯ್ಯಾ 
ಮನವನೊರೆದು ಭಕ್ತಿಯನೋಡಿಹೆನೆಂಬವಂಗೆ 

ಎಮ್ಮಲ್ಲಿ ಗುಣವ ಸಂಪಾದಿಸಲಿಲ್ಲ ಮಾರಯ್ಯಾ 
೩.1 ಸ೦ದಲ್ಲಿ ಮತ್ತಿನ್ನು ಸಾ ಸಾವಿಂಗೆ ಹಂಗುಪಡಲೇಕೆ 
ಮಾರಯ್ಯಪ್ರಿಯ ಅಮಲೇಶ್ವರಲಿಂಗಾ ನೀನೆ ಬಲ್ಲೆ 


೪೬೪ 

ಕೈಯಲ್ಲಿ ಹಿಡಿದಡೆ ಕಲ್ಲು ಸಿಕ್ಕಿತ್ತಲ್ಲದೆ ಲಿಂಗವಿಲ್ಲಾ ಎಂದೆ 

ಕಣ್ಣಿನಲ್ಲಿ ನೋಡಿ ಕಬಳೀಕರಿಸಿದೆನೆಂದಡೆ ಅದು ಕವುಳಿಕವೆಂಬೆ 
ಮನದಲ್ಲಿ ನೆನೆದು ಘನದಲ್ಲಿ ನಿಂದೆಹೆನೆಂದಡೆ ಭವಕ್ಕೆ ಬೀಜವೆಂದೆ 
ಕೈಗೂ ಕಣ್ಣಿಗೂ ಮನಕ್ಕೂ ಬಹಾಗ ತೊತ್ತಿನ ಕೂಸೆ 
ಕಂಡಕಂಡವರ ಅಪ್ಪಾ ಅಪ್ಪಾ ಎ೦ಬ ಇಂತೀ ಸುಚಿತ್ತರನರಿಯದೆ 
ಉದ್ಯೋಗಿಸಿ ನುಡಿವ ಜಗದ ಭಂಡಕರನೊಲ್ಲೆನೆಂದ 

ನಿಃಕಳಂಕ ಮಲ್ಲಿಕಾರ್ಜುನ 


೪೬೫ 

ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರಾ 
ಕೇಳಿರಯ್ಯಾ 

ಕೈಲಾಸವೆಂಬುದೊಂದು ಭೂಮಿಯೊಳಿರುವ ಹಾಳುಬೆಟ್ಟ 
ಅಲ್ಲಿರುವ ಮುನಿಗಳಲ್ಲ ಜೀವಗಳ್ಳರು 

ಅಲ್ಲರ್ದ ಚ೦ದ್ರಶೇಖರನು ಬಹು ಎಡ್ಡ 
ಇದರಾಡಂಬರವೇಕಯ್ಯಾ 

ಎಮ್ಮ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ 

ಬ ಸಾಮರಸ ವ ತಿಳಿದು 

ನಿಮ್ಮ ಪ ಪಾದಪದ್ಮದೊಳು ಬಯಲಾದ ಪದವೆ ಕೈಲಾಸವಯ್ಯಾ 
ಕಪಿಲಸಿದ್ದಮಲ್ಲಿಕಾರ್ಜುನ 


ವಚನ ಸಾವಿರ 


೧೩೭ 


೧೩೮ 


೪೬ 

ಕೈಲಾಸ ಮರ್ತ್ಯಲೋಕ ಎಂಬರು 
ಕೈಲಾಸವೆಂದಡೇನೊ ಮರ್ತ್ಯಲೋಕವೆಂದಡೇನೊ 
ಅಲ್ಲಿಯ ನಡೆಯೂ ಒಂದೆ 

ಇಲ್ಲಿಯ ನಡೆಯೂ ಒಂದೆ 

ಅಲ್ಲಿಯ ನುಡಿಯೂ ಒಂದೆ 

ಇಲ್ಲಿಯ ನುಡಿಯೂ ಒಂದೆ ಕಾಣಿರಯ್ಯಾ ಎಂಬರು 
ಕೈಲಾಸದವರೆ ದೇವರ್ಕಳೆಂಬರು 

ಸುರಲೋಕದೊಳಗೆ ಸಾಸಿರಕಾಲಕ್ಕಲ್ಲದೆ ಅಳಿದಿಲ್ಲವೆಂಬರು 
ನರಲೋಕದೊಳಗೆ ಸತ್ತು ಸತ್ತು ಹುಟ್ಟುತಿಹರೆಂಬರು 
ಇದ ಕಂಡು ನಮ್ಮ ಶರಣರು 

ಸುರಲೋಕವನು ನರಲೋಕವನು ತೃಣವೆಂದು ಭಾವಿಸಿ 
ಭವವ ದಾಂಟಿ ತಮ್ಮ ತಮ್ಮ ಹುಟ್ಟನರಿದು 
ಮಹಾಬೆಳಗನೆ ಕೂಡಿ ಬೆಳಗಿನಲ್ಲಿ ಬಯಲಾದರಯ್ಯಾ 
ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣಾ 


೪೬೭ 
ಕೈಸಿರಿಯ ದಂಡವ ಕೊಳಬಹುದಲ್ಲದೆ 

ಮೈಸಿರಿಯ ದಂಡವ ಕೊಳಲುಂಟೆ 

ಉಟ್ಟಂತಹ ಉಡಿಗೆ ತೊಡಿಗೆಯನೆಲ್ಲ ಸೆಳೆದುಕೊಳಬಹುದಲ್ಲದೆ 
ಮುಚ್ಚಿರ್ದ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳಬಹುದೆ 
ಚೆನ್ನಮಲ್ಲಿಕಾರ್ಜುನದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ 


ಉಡುಗೆ ತೊಡುಗೆಯ ಹಂಗೇಕೋ ಮರುಳೆ 


೪೬೮ 

ಕೊಟ್ಟ ಕುದುರೆಯನೇರಲರಿಯದೆ 
ಮತ್ತೊಂದು ಕುದುರೆಯ ಬಯಸುವರು 
ವೀರರೂ ಅಲ್ಲ ಧೀರರೂ ಅಲ್ಲ 

ಇದು ಕಾರಣ 

ನೆರೆ ಮೂರುಲೋಕವೆಲ್ಲವು 

ಹಲ್ಲಣವ ಹೊತ್ತುಕೊಂಡು ಬಳಲುತ್ತೈದಾರೆ 
ಗುಹೇಶ್ವರನೆಂಬ ಲಿ೦ಗವನವರೆತ್ತ ಬಲ್ಲರೋ 


ವಚನ ಸಾವಿರ 


೪೬೯ 

ಕೊಲುವನೇ ಮಾದಿಗ 

ಹೊಲಸು ತಿಂಬುವನೇ ಹೊಲೆಯ 
ಕುಲವೇನೊ ಅವದಿರ ಕುಲವೇನೊ 
ಸಕಲಜೀವಾತ್ಮರಿಗೆ ಲೇಸನೆ ಬಯಸುವ 
ನಮ್ಮ ಕೂಡಲಸಂಗನ ಶರಣರೆ ಕುಲಜರು 


೪೭೦ 
ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು 
ಒಳಗಣ ವಿಷದ ಬಯಕೆ ಬಿಡದನ್ನಕ್ಕ 
ಹಾಡಿದಡೇನು ಕೇಳಿದಡೇನು 
ತನ್ನಲುಳ್ಳ ಅವಗುಣ ಬಿಡದನ್ನಕ್ಕ 
ಒಳಗನರಿದು ಹೊರಗೆ ಮರೆದವರ 
ನೀ ಎನಗೆ ತೋರಯ್ಯಾ ಚೆನ್ನಮಲ್ಲಿಕಾರ್ಜುನಾ 

ಕ 
೪೭೧ 
ಕೊಳ್ಳಿಯ ಬೆಳಕಿನಲ್ಲಿ ಕುಳಿತು 
ಒಡ್ಡದ ತಳಿಗೆಯಲಿ ಅಂಬಲಿಯನಿಕ್ಕಿಕೊಂಡು 
ಸುರಿದು ಕೈದೊಳೆದು ಮುರಿದ ಗುಡಿಯೊಳಗೆ 
ಹರಿದ ತಟ್ಟೆಯ ಮೇಲೆ ಹರಿದ ಬೊಂತೆಯ ಹಾಸಿಕೊಂಡು 
ಕೆಡದಿಹಂಗೊಬ್ಬ ಮಗ ಹುಟ್ಟಿ ಸಿರಿವಂತನಾದಡೆ 
ಇಳಿಯ ಬಿಟ್ಟು ಕಳೆಯದಿಹನೆ ಹಿಂದಣ ಕಷದರಿದವ 
ಬಂಡಿಯ ಹಿಡಿದಾತನ ತಂದೆಯ ತಲೆ ಹೋಹುದುಯೆಂದು 
ಪಿತರಾಚಾರವೆಂದು ವೃಥಾ ಸಾವನೆ 
ಕಂದ ಜಾಣನಾದಡೆ ತಮ್ಮ ತಂದೆಯಂತಹನೆ 
ವಿಷಯದಿಂ ಬಂದ ದೈವಂಗಳಿಗೆ ಅನು ಎಂದೂ ಎರಗೆ 
ಸೊಡ್ಡಳಂಗಲ್ಲದೆ 


ಟಾ 


ಕೋಗಿಲೆಗಳು ಉಗ್ಗಡಿಸಲು ಮಾಮರಂಗಳ ಮೇಲೆ 
ತುಂಬಿಗಳೂ ರೋಂಕಾರದಿಂ ಮೊರೆದು ಮೋಹರಿಸಲು 


ಪಚನ ಸಾವಿರ ೧೩೯ 


ಮಂದಾನಿಲಗಳ ತನ್ನ ಬೇಹಿಗೆ ಕಳುಹಲು 

ಅನಂಗ ತನ್ನ ಬರವರಸಿ ಬಂದು ನಿಲಲು 

ರಸಭರತವಾಗಿರ್ದ ಪರಿಯ ಕಬ್ಬಿನ ಬಿಲ್ಲೇರಿಸಿ ಕುಸುಮ ಸರವನೆ ತೊಟ್ಟು 
ಎಸಲಾರದೆ ಬಿಲ್ಲು ಬೇರಾಗಿ ಇವರೆಲ್ಲರ ಪರಿಯೆಂದು ಬಗೆದುಬಂದೆ 
ಕಾಮ ನಿಲ್ಲದಿರೈ 

ನಿನ್ನ ರೂಪ ಮಹಾಲಿಂಗ ಕಲ್ಲೇಶ್ವರದೇವ ಬಲ್ಲ 

ಸಿದ್ದರಾಮ ನಿನ್ನಳವಲ್ಲ ಎಲವೊ ಕಾಮಾ 


೪೬೭೩. 

ಕೋಗಿಲೆಗಳು ಹುಳುವಟ್ಟೆ ಹೋದ ಬನದಂತೆ ಆದೆ 
ನೋಡವ್ವಾ 

ರಾಮರಾಡಿದ ಹೊಳಲಿನಂತೆ ಆದೆ 

ನೋಡವ್ವಾ 

ಜವ್ಪನೆಗಳು ಬಳಲ್ಲ ಸ್ತೀಯರ ಮುಖ ಕಾಂತಿಯಂತೆ ಆದೆ 
ನೋಡವ್ವಾ 

ಪರಿಮಳವಿಲ್ಲದ ಪುಷ್ಪದಂತೆ ಆದೆ 

ನೋಡವ್ವಾ 

ಚಂದ್ರಮನಿಲ್ಲದ ನಕ್ಷತ್ರಗಳಂತೆ ಆದೆ 

ನೋಡವ್ವಾ 

ಮಹಾಲಿಂಗ ಗಜೇಶ್ವರನನಗಲುವದರಿಂದ ಸಾವುದು ಸುಖ 
ನೋಡವ್ವಾ 

೪೭೪ 


ಕೋಪದ ತಾಪದ ಸಂಗವ ಕಳದು 

ವಿರೂಪ ನಿರೂಪವಾಯಿತ್ತಯ್ಯಾ 

ನಿರಾಲಂಬ ನಿರಾಭಾರಿಯಾಗಿರಲು ಆನು ಅನುವರಿದು 
ಹೆಣ್ಣೆಂಬ ನಾಮವ ಕಳೆದು ಸುಖ ವಿಶ್ರಾಂತಿಯನೆಯ್ದುವೆನಯ್ಯಾ 
ಸಂಗಯ್ಯಾ ಬಸವನರೂಪವಡಗಿತೆನ್ನಲ್ಲಿ 


೪೭೫ 
ಕೋಲ ತುದಿಯ ಕೋಡಗದಂತೆ 
ನೇಣ ತುದಿಯ ಬೊಂಬೆಯಂತೆ 


೧೪೦ ವಚನ ಸಾವಿರ 


ಆಡಿದೆನಯ್ಯಾ ನೀನಾಡಿಸಿದಂತೆ 

ಆನು ನುಡಿದೆನಯ್ಯಾ ನೀ ನುಡಿಸಿದಂತೆ 
ಆನು ಇದ್ದೆನಯ್ಯಾ ನೀನು ಇರಿಸಿದಂತೆ 
ಜಗದ ಯಂತ್ರವಾಹಕ ಚೆನ್ನಮಲ್ಲಿಕಾರ್ಜುನ 
ಸಾಕೆಂಬನ್ನಕ್ಕ 


ಅವಿ 


ಕೋಲೊಂದರಲ್ಲಿ ಹಲವು ಕುಲದ ಗೋವುಗಳ ಚಲಿಸದೆ ನಿಲಿಸುವಂತೆ 


ಏಕಚಿತ್ತನಾಗಿ ಸರ್ವವಿಕಾರಂಗಳ ಕಟ್ಟುವಡೆದು 


ಇಂದ್ರಿಯಂಗಳ ಇಚ್ಛೆಯಲ್ಲಿ ತ್ರಿವಿಧವ ಹಿಡಿದಿರುವರ ಸಂದಿಯಲ್ಲಿ ನುಸುಳದೆ 
ವಸ್ತುವಿನ ಅಂಗದಲ್ಲಿಯೆ ತನ್ನಂಗ ತಲ್ಲೀಯವಾಗಿಪ್ಪುದೆ ಮಹಾ ನಿಜದ ನೆಲೆ 


ಗೋಪತಿನಾಥ ವಿಶ್ವೇಶ್ವರಲಿಂಗವನರಿವುದಕ್ಕೆ ಇದೆ ಬಟ್ಟೆ 


೪೬a 

ಕ್ರಿಯೆ ಎಂಬುದು ಪಿಪೀಲಿಕನ ಗುಣ 

ಜ್ಞಾನವೆಂಬುದು ವಿಹಂಗದ ಗುಣ 

ಮೆಲ್ಲಮೆಲ್ಲನೆ ತಿಳಿದಲ್ಲಿ ಕ್ರಿಯೆ ಎನಿಸಿತ್ತು 

ಏಕಕಾಲಕ್ಕಳವಟ್ಟಲ್ಲಿ ಕಪಲಸಿದ್ದಮಲ್ಲಿಕಾರ್ಜುನನ ಮನೆಯ 
ಸೂರೆಗೊಂಬ ತಸ್ಕರಜ್ಜಾನವೆನಿಸಿತ್ತು ಮರುಳು ಶಂಕರಯ್ಯಾ 


೪೭೮ 

ಕ್ರಿಯೆಯೆ ಜ್ಞಾನ ಆ ಜ್ಞಾನವೆ ಕ್ರಿಯೆ 
ಜ್ಞಾನವೆಂದಡೆ ತಿಳಿಯುವುದು 
ಕ್ರಿಯೆಯೆಂದಡೆ ತಿಳಿದಂತೆ ಮಾಡುವುದು 
ಪರಸ್ತ್ರೀಯ ಭೋಗಿಸಬಾರದೆಂಬುದೆ ಜ್ಞಾನ 
ಅದರಂತೆ ಆಚರಿಸುವುದೆ ಕ್ರಿಯೆ 

ಅರಿತು ಆಚರಿಸದಿದ್ದಡೆ ಅದೆ ಅಜ್ಞಾನ 
ನೋಡಾ ಕೂಡಲಚೆನ್ನ ಸಂಗಮದೇವಾ 


೪೭೯ 
ಕ್ರೀಯ ಮರೆದಲ್ಲಿ ಅರಿವು ಹೀನವಾಗಿಪುದು 
ಅರಿವ ಮರೆದಲ್ಲಿ ಜ್ಞಾನ ಹೀನವಾಗಿಪುದು 


ವಚನ ಸಾವಿರ 


೧೪೧ 


ಜ್ಞಾನವ ಮರೆದಲ್ಲಿ ಬೆಳಗಿನ ಕಳೆ ಹೋಯಿತ್ತು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು 
ಅವರಿಗೆ ಮರೆಯಾಗಿ ತೊಲಗಿದ 


೪60 

ಖಂಡವ ಮೆದ್ದು ಅರಗಿಸಿ ಹೆಂಡವ ಕುಡಿದು 

ಉನತ್ತವಿಲ್ಲದೆ ಮಿಕ್ಕಾದ ಕಿರುಹಕ್ಕಿಯ ಕೊಂದು ಕುಕ್ಕೆಯೊಳಗಿಟ್ಟು 
ಹೆಬ್ಬದ್ದ ಹಿಡಿದು ಕಬ್ಬದ್ದ ಬಾಣಸವ ಮಾಡಿ 

ಹುಲಿಯ ಹಲ್ಲ ಕಿತ್ತು ಎರಳಯ ಕಾಲ ಮುರಿದು 

ಲಂಘಿಸುವ ಸಿಂಹದ ಅಂಗವ ಸೀಳಿ 

ಉನ್ನತ್ತದಿಂದ ಬಂದಪ್ಪ ಗಜವ ಕಂಗಳು ನುಂಗಿ 

ಮೊಲ ನಾಯ ಕಚ್ಚಿ ನರಿ ಬಲೆಯ ನುಂಗಿ 

ಸರ್ಪನ ಗಾಳಿ ತಾಗಿ ಗರುಡ ಸತ್ತು 

ಇಂತಿವು ಹಗೆ ಕೆಳೆಯಾಗಿರಬಲ್ಲಡೆ ಭಕ್ತ 

ಇಂತಹ ಭಕ್ತ ಕೆಳೆಯಾಗಿರಬಲ್ಲಡೆ ಮಾಹೇಶ್ವರ 

ಇಂತಹ ಮಾಹೇಶ್ವರ ಕೆಳೆಯಾಗಿರಬಲ್ಲಡೆ ಪ್ರಸಾದಿ 

ಇಂತಹ ಪ್ರಸಾದಿ ಕೆಳೆಯಾಗಿರಬಲ್ಲಡೆ ಪ್ರಾಣಲಿಂಗಿ 

ಇಂತಹ ಪ್ರಾಣಲಿಂಗಿ ಕೆಳೆಯಾಗಿರಬಲ್ಲಡೆ ಶರಣ 

ಇಂತಹ ಶರಣ ಕೆಳೆಯಾಗಿರಬಲ್ಲಡೆ ಐಕ್ಕ 

ಇಂತಹ ಐಕ್ಯಾನುಭಾವ ಕೆಳೆಯಾಗಿರ್ದಲ್ಲಿ ಮಹದೊಳಗಾಯಿತ್ತು 
ಆ ಮಹದೊಳಗು ಸಯವಾದಲ್ಲಿ 

ಸರ್ವಮಯವೆಂಬುದು ಇಹಪರ ನಾಸ್ತಿ 

ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗಕ್ಕೆ ಇದಿರೆಡೆಯಿಲ್ಲ 


೪೮೧ 
ಗಂಡ ನೀನು ಹೆ೦ಡತಿಯಾನು ಮತ್ತೊಬ್ಬರಿಲ್ಲಯ್ಯ 
ನಿನ್ನ ಬೆ೦ಬಳಿಯಲಾನು ಮಚ್ಚಿ ಬಂದೆ 
ಕರಿಡಕಂಡವರೆಲ್ಲ ಚ ಕೈ ಹಿಡಿದರೆ 
ಗಂಡಾ ನಿನಗೆ ಸೈರಣೆಯೆಂತಾಯಿತ್ತು ಹೇಳಾ 
ಹನ 

ಸೆ ತೋಳ ಮೇಲಣವಳನನ್ನರೆಳೆದೊಯ್ಯುವರೆ 
ay ಕರುಣಿಗಳರಸಾ 


೪೮೨ 

ಗಂಡ ಶಿವಲಿಂಗದೇವರ ಭಕ್ತ 

ಹೆಂಡತಿ ಮಾರಿ ಮಸಣಿಯ ಭಕ್ತೆ 

ಗಂಡ ಕೊಂಬುದು ಪಾದೋದಕ ಪ್ರಸಾದ 
ಹೆಂಡತಿ ಕೊಂಬುದು ಸುರೆ ಮಾಂಸ 
ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ 
ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ 
ಕೂಡಲಸಂಗಮದೇವಾ 


೪೮೩ 

ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ 
ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ 
ಇದ್ದಡೇನೊ ಸತ್ತಡೇನೊ 

ಶಿವ ಶಿವಾ 

ಕೂಡಲಸಂಗಮದೇವ 

ಕೇಳಾ 

ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ 


೪೮೪ 

ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ 

ಅದು ಒಬ್ಬರ ಒಡವೆ ಎಂದು ಅರಿಯಬೇಕು 

ಹೆಣ್ಣು ಮೋಹಿಸಿ ಗ೦ಡ ಹಿಡಿದಡೆ 
ಉತ್ತರವಾವುದೆಂದರಿಯಬೇಕು 

ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ 
ನಾಸ್ತಿನಾಥನು ಪರಿಪೂರ್ಣನೆಂಬೆ 


೪೮೫ | 

ಗಂಧವ ವಾಯು ಕೊಂಬಾಗ 

ಅದ ತಂದು ಕೂಡಿದವರಾರು 

ನಿಂದ ಮರಕ್ಕೆ ಸುಗಂಧ ಹುಟ್ಟುವಾಗ 
ಅದ ಬಂಧಿಸಿ ತಂದು ಇರಿಸಿದವರಾರು 


ವಚನ ಸಾವಿರ 


೧೪೩ 


೧೪೪ 


ಅವು ತಮ್ಮ ಅಂಗದ ಸ್ಪಭಾವದಂತೆ 
ನಿಂದ ನಿಜವೆ ತಾನಾಗಿ ಅಲ್ಲಿ ಬೇರೊಂದು 
ಸಂದೇಹವ ಸಂಧಿಸಲಿಲ್ಲ 

ಎಂದನಂಬಿಗ ಚವುಡಯ್ಯ 


೪೮೬ 

ಗಂಧವನೊಳಕೊಂಡ ಕುಸುಮವ ಕೊಯ್ಯಬಹುದಲ್ಲದೆ 
ಗಂಧವನೊಳಕೊಂಡ ವಾಯುವ ಕೊಯ್ಯಬಹುದೆ 
ಘಟವಕೊಳಕೊಂಡಿದ್ದಾತ್ಮನನರಿಯಬಹುದೆ 
ಆತ್ಮನನೊಳಕೊಂಡಿದ್ದ ಘಟವನರಿಯಬಹುದಲ್ಲದೆ 
ವಸ್ತು ಅಂಗವಾದಲ್ಲಿ ಅರಿಯಬಹುದಲ್ಲದೆ 

ಅಂಗ ವಸ್ತುವಾದಲ್ಲಿ ಹಿಂಗಿ ಅರಿವ ಠಾವಿನ್ನಾವುದು 
ಕುಸುಮಕ್ಕೆ ಕಡೆ ನಡು ಮೊದಲಲ್ಲದೆ 

ಗಂಧಕ್ಕೆ ಕಡೆ ನಡು ಮೊದಲುಂಟೆ 

ಅರಿವುದಕ್ಕೆ ಅರುಹಿಸಿಕೊಂಬುದಕ್ಕೆ ಕುರುಹನರಿತಲ್ಲಿಯೆ 
ಸದಾಶಿವಮೂರ್ತಿಲಿಂಗವೆಂಬ ರೂಪು ನಿಂದಿತ್ತು 


೪೮೭ 

ಗಂಪಕ್ಕೆ ಸಿಕ್ಕೆ 

ಬಲೆಗೊಳಗಾಗೆ 

ಗೂಳಿಯ .ಇರಿತದ ಡಾವರಕ್ಕೆ ನಿಲ್ಲೆ 
ಸೆಳೆಗೋಲಿನ ಗಾಣದ ಕೀಟಕವನೊಲ್ಲೆ 
ನಿನ್ನಾಟ ಅದೇತರ ಮಡುವಿನಾಟ ಹೇಳಾ 
ಕದಕತನ ಬೇಡ 

ಕದಂಬಲಿಂಗಾ 


೪೮೮ 

ಗಗನವೇ ಗುಂಡಿಗೆ ಆಕಾಶವೇ ಅಗ್ರವಣಿ 
ಚಂದ್ರಸೂರ್ಯರಿಬ್ಬರೂ ಪುಷ್ಪ ನೋಡಾ 
ಬ್ರಹ್ಮ ಧೂಪ ಎಷ್ಟು ದೀಪ 
ರುದನೋಗರಸಯಧಾನ ನೋಡ 
ಗುಹೇಶ್ವಲಿಂಗಕ್ಕೆ ಪೂಜೆ ನೋಡಾ 


ವಚನ ಸಾವಿರ 


೪೮೯ 

ಗರ ಹೊಡೆದಂತೆ ಬೆರತುಕೊಂಡಿಪ್ಪರು 

ಮರನೇರಿ ಬಿದ್ದಂತೆ ಹಮ್ಮದಂಬೋದರು 

ಉರಗನ ವಿಷವಾವರಿಸಿದಂತೆ ನಾಲಗೆ ಹೊರಳದು ಕಣ್ಗಾಣರು 
ನಿಮ್ಮ ಕರುಣವೆ ಕರ ಚೆಲುವು 

ಸಕಳೇಶ್ವರಯ್ಯಾ 

ಸಿರಿ ಸೋಂಕಿದವನ ಪರಿ ಬೇರೆ ತಂದೆ 


೪೯೦ 

ಗಾರುಡಿಗನ ವಿಷವಡರಬಲ್ಲುದೆ 

ಸೂರ್ಯನ ಮಂಜು ಮುಸುಕಬಲ್ಲುದೆ 

ಗಾಳಿಯ ಮೊಟ್ಟೆಯ ಕಟ್ಟಬಹುದೆ 

ಅಗ್ನಿಯ ಕೈಯಿಂದ ಆಕಾಶ ಬೇಯಬಲ್ಲುದೆ 
ನಿಮ್ಮನರಿದ ನಿಜಯೋಗಿಗೆ ಕರ್ಮಪಾಶವೆಲ್ಲಿಯದೊ 
ರೇಕಣ್ಣಪ್ರಿಯ ನಾಗಿನಾಥಾ 


೪೯೧ 

ಗಾಳಿಯ ಹಡೆದಲ್ಲಿ ತೂರಿಕೊಳ್ಳಯ್ಯಾ 

ಗಾಳಿ ನಿನ್ನಾಧೀನವಲ್ಲಯ್ಯಾ 

ನಾಳೆ ತೂರಿಹೆನೆಂದಡೆ ಇಲ್ಲಯ್ಯಾ 
ಶಿವಶರಣೆಂಬುದೊಂದು ಗಾಳಿಯ ಹಡೆದಲ್ಲಿ 
ಬೇಗ ತೂರೆಂದನಂಬಿಗ ಚವುಡಯ್ಯ 


eS 

ಗಾಳಿಯಲೆದ್ದ ಧೂಳು ತೃಣ ಎಲೆ 

ಮೊದಲಾದ ಬಹುವ್ಯಾಪಾರ ಗಾಳಿಯ ಮುಟ್ಟದುದಿಲ್ಲ 
ಶರಣನ ಸರ್ವೇ೦ದ್ರಿಯ ಗಾಳಿಯ ಧೂಳಿನ ಪರಿಯಂತೆ 
ಪಳುಕದ ಭಾಂಡ ಬಹುವರ್ಣದಂತೆ 


ಮುಟ್ಟಿಯೂ ಮುಟ್ಟದಿರ್ಪ ಮಹಾಶರಣಂಗೆ ನಮೋ ನಮೋ 
ನಿಃಕಳಂಕ ಮಲ್ಲಿಕಾರ್ಜುನಾ 


ವಚನ 'ಸಾವಿರ 


೧೪೫ 


೧೮೪೪೬ 


ಜ್‌ 


ಗಿಡುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತು 
ತುಂಬಿ | 


ನೋಡಾ 

ಆತುಮ ತುಂಬಿ ತುಂಬಿ 
ನೋಡಾ 

ಪರಮಾತುಮ ತುಂಬಿ ತುಂಬಿ 
ನೋಡಾ 


ಗುಹೇಶ್ವರನೆಂಬ ಲಿಂಗಕ್ಕೆರಗಿ ನಿಬ್ಬೆರಗಾಯಿತ್ತು 
ತುಂಬಿ ನೋಡಾ 


೪೯೪ 

ಗಿಣಿಯಿಲ್ಲದ ಪಂಜರ ಹಲವು ಮಾತನಾಡಬಲ್ಲುದೆ 
ದೇವರಿಲ್ಲದ ದೇಗುಲಕ್ಕೆ ಮಂತ್ರ ಅಭಿಷೇಕವುಂಟೆ 
ಅರಿವು ನಷ್ಟವಾಗಿ ಕುರುಹಿನ ಹಾವಚೆಯ 
ನಾನರಿಯೆನೆಂದನಂಬಿಗ ಚವುಡಯ್ಯ 


೪೯೫ 

ಗಿರಿಯಲಲ್ಲದೆ ಹುಲ್ಲುಮೊರಡಿಯಲ್ಲಾಡುವುದೆ ನವಿಲು 
ಕೊಳಕ್ಕಲ್ಲದೆ ಕಿರುವಳ್ಳಕ್ಕೆಳಸುವುದೆ ಹಂಸೆ 

ಮಾಮರ ತಳಿತಲ್ಲದೆ ಸರಗೈವುದೆ ಕೋಗಿಲೆ 
ಪರಿಮಳವಿಲ್ಲದ ಪುಷ್ಪಕ್ಕೆಳಸುವುದೆ ಭ್ರಮರ 

ಎನ್ನ ದೇವ ಚೆನ್ನಮಲ್ಲಿಕಾರ್ಜುನ೦ಗಲ್ಲದೆ 
ಅನ್ಯಕ್ಕೆಳಸುವುದೆ ಎನ್ನ ಮನ 

ಪೇಳಿರೆ ಕೆಳದಿಯರಿರಾ 


೪೯೬ 

ಗಿಳಿಯ ಹಂ೦ಜರವಿಕ್ಕಿ 
ಸೊಡರಿಂಗೆಣ್ಣೆಯನೆರೆದು ಬತ್ತಿಯನಿಕ್ಕಿ 
ಬರವ ಹಾರುತ್ತಿದ್ದೆನೆಲೆಗವ್ವ 

ತರುಗೆಲೆ ಗಿರುಕೆಂದಡೆ ಹೊರಗನಾಲಿಸುವೆ 


ವಚನ ಸಾವಿರ 


ಅಗಲಿದೆನೆಂದೆನ್ನ ಮನ ಧಿಗೆಲೆಂದಿತ್ತೆಲೆಗವ್ವಾ 
ಕೂಡಲಸಂಗನ ಶರಣರು ಬಂದು 


ಬಾಗಿಲ ಮುಂದೆ ನಿಂದು 
ಶಿವಾ ಎಂದಡೆ ಸಂತೋಷಟಟ್ಟಿನೆಲೆಗವ್ವಾ 


೪೯೭ 

ಗಿಳಿಯೋದಿ ಫಲವೇನು 

ಬೆಕ್ಕು ಬಹುದ ಹೇಳಲರಿಯದು 
ಜಗವೆಲ್ಲವ ಕಾಬ ಕಣ್ಣು 

ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು 
ಇದಿರ ಗುಣವ ಬಲ್ಲೆವೆಂಬರು 

ತಮ್ಮ ಗುಣವತಾವರಿಯರು 
ಕೂಡಲಸಂಗಮದೇವಾ 


೪೯೮ 

ಗುಣ ದೋಷ ಸಂಪಾದನೆಯ ಮಾಡುವನ್ನಕ್ಕ 
ಕಾಮದ ಒಡಲು 

ಕೋಧದ ಗೊತ್ತು 

ಲೋಭದ ಇಕ್ಕೆ 

ಮೋಹದ ಮಂದಿರ 

ಮದದಾವರಣ 

ಮತ್ಸರದ ಹೊದಕೆ 

ಆ ಭಾವವರತಲ್ಪದೆ 

ಚೆನ್ನಮಲ್ಲಿಕಾರ್ಜುನನ ಅರಿವುದಕ್ಕೆ ಇಂಬಿಲ್ಲ ಕಾಣಿರಣ್ಣಾ 


೪೯೯ 
ಗುರಿಯನೆಚ್ಚಲ್ಲಿ ತಾಗಿದವೊಲು 
ತಪ್ಪಿದ ಭೇದವ ನಿಶ್ಚೆಸಿ ಕೈ ಅರಿವಂತೆ 


ಪಚನ ಸಾವಿರ 


೧೪೭ 


೧೪೮ 


೫೦೦ 

ಗುರು ವೈಭವಕ್ಕೆ ಸಿಕ್ಕಿದಾಗಲೆ ಶಿಷ್ಯಂಗೆ ನರಕ ಪ್ರಾಪ್ತಿ 

ಲಿಂಗ ಭಜನೆಗೆ ಸಿಕ್ಕಿದಾಗಲೆ ಮರಣಕ್ಕೊಳಗು 

ಜಂಗಮ ಜಂಗುಳಿಯಾಗಿ 

ಕ೦ಡಕ೦ಡವರಂಗಕ್ಕೆ ಜಂಘಯನಿಕ್ಕಲಾಗಿ ನಿರಂಗಕ್ಕೆ ಹೊರಗು 
ಇಂತೀ ಇವರು ನಿಂದುದಕ್ಕೆ ಬ೦ಧವಲ್ಲದಿರಬೇಕು 
ಈಶಾನ್ಯಮೂರ್ತಿ ಮಲ್ಲಕಾರ್ಜುನಲಿಂಗವನರಿವುದಕ್ಕೆ 


೫೦೧ 

ಗುರುಪ್ರಸಾದವ ಕೊಂಬರೆ 

ನಾಚುವದು ಮನ 

ಲಿಂಗಪ್ರಸದಾವ ಕೊಂಬರೆ 

ನಾಚುವದು ಮನ 

ಜಂಗಮಪ್ರಸಾದವ ಕೊಂಬರೆ 
ನಾಚುವದು ಮನ 

ಸಮಯಪ್ರಸಾದವ ಕೊಂಬರೆ 
ನಾಚುವದು ಮನ 

ಸೂಳೆಯ .ಬ್ಲೊಜಗನ ಎಂಜಲ ತಿಂಬರೆ 
ಮಹಂತ ಸಕಳೇಶ್ವರಯ್ಯನು ಮೂಗ ಕೊಯ್ಯದೆ ಮಾಣನು 


೫೦೨ 

ಗುರುವ ಕಂಡಲ್ಲಿ ನಿನ್ನನೇ ಕಾಬೆ 

ಲಿಂಗವ ಕಂಡಲ್ಲಿ ನಿನ್ನನೇ ಕಾಬೆ 

ಜಂಗಮವ ಕಂಡಲ್ಲಿ ನಿನ್ನನೇ ಕಾಬೆ 

ನಿನ್ನಲ್ಲದ ಮತ್ತೊಂದ ತೋರದಿಹ ಅರಿವು ನೀನೇ ಬಲ್ಲೆ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರಾ 


೫೦೩ 
ಗುರುವಾದಡೂ ಕಾಯಕದಿಂದವೆ ಜೀವನ್ಮುಕ್ತಿ 
ಲಿಂಗವಾದಡೂ ಕಾಯಕದಿಂದವೆ ವೇಷದ ಪಾಶ ಹರಿವುದು 


ವಚನ ಸಾವಿರ 


ಗುರುವಾದಡೂ ಚರಸೇವೆಯ ಮಾಡಬೇಕು 
ಲಿಂಗವಾದಡೂ ಚರಸೇವೆಯ ಮಾಡಬೇಕು 
ಜಂಗಮವಾದಡೂ ಚರಸೇವೆಯ ಮಾಡಬೇಕು 
ಚನ್ನಬಸವಣ್ಣಪ್ರಿಯ ಚಂದೇಶ್ವರಲಿಂಗದ ಅರಿವು 


೫೦೪ 

ಗುರುವಿಂಗೆ ಗುರುವಿಲ್ಲ 
ಲಿಂಗಕ್ಕೆ ಲಿಂಗವಿಲ್ಲ 
ಜಂಗಮಕ್ಕೆ ಜಂಗಮವಿಲ್ಲ 
ನನಗೆ ನಾನಿಲ್ಲ 

ಕಣ್ಣೆರೆದು ನೋಡುವಡೆ 
ಆರಿಗೆ ಆರೂ ಇಲ್ಲ 
ಕಪಿಲಸಿದ್ಧಮಲ್ಲಿಕಾರ್ಜುನ 


೫೦೫ 

ಗುರುವಿನಡಿಗೆರಗೆನೆಂಬ ಭಾಷೆ ಎನಗೆ 

ಲಿಂಗವ ಪೂಜಿಸಿ ವರವ ಬೇಡೆನೆಂಬ ಭಾಷೆ ಎನಗೆ 
ಜಡೆಮುಡಿಯುಳ್ಳ ನಿಜಜಂಗಮವ 'ಕಂಡು 

ಅಡಿಗೆರಗದ ಭಾಷೆ ಎನಗೆ 

ಹಿಡಿದ ಛಲವ ಬಿಡದೆ ನಡೆಸಿ 

ಮೃಡನ ಪಡೆದೆಹೆನೆಂಬ ಭಾಷೆ ಎನಗೆ 

ಕಡುಗಲಿಯಾಗಿ ಆಚರಿಸಿ ಜಡಿದೆನು 

ಅಜ್ಞಾನಿಗಳ ಬಾಯ ಕೆರಹಿನಲ್ಲಿ 

ಮಾತಿನಲ್ಲಿ ವೇಷಧಾರಿಗಳು ಮೃಡನ ಅರಿದೆಹೆನೆಂದು ಗಳಹುತಿಪರೆ 
ಕೆರಹಿನಟ್ಟೆಯಲ್ಲಿ ಹೊಯ್ಯದೆ ಮಾಣ್ಣನೆ ಅರಿವುಳ್ಳ ಘನಮಹಿಮನು 
ಅಮುಗೇಶ್ವರನೆಂಬ ಲಿಂಗವ ಅರಿದಿಪ್ಪ 

ಮಹಾಘನಮಹಿಮನ ನಾನೇನೆಂಬೆನಯ್ಯಾ 


೫೦೬ 


ಗುರುವೆಂಬ ತೆತ್ತಿಗನು ಲಿಂಗವೆಂಬಲಗನು 
ಮನನಿಷ್ಠೆಯೆಂಬ ಕೈಯಲ್ಲಿ ಕೊಡಲು 


ವಚನ ಸಾವಿರ ೧೪೯ 


ಕಾದಿದೆ ಗೆಲಿದೆ ಕಾಮನೆಂಬವನ 
ಕೋಧಾದಿಗಳು ಕೆಟ್ಟು ವಿಷಯಂಗಳೋಡಿದವು 
ಅಲಗು ಎನ್ನೊಳು ನಟ್ಟು ಆನಳಿದ ಕಾರಣ 
ಚೆನ್ನಮಲ್ಲಿಕಾರ್ಜುನಲಿಂಗವ ಕರದಲ್ಲಿ ಹಿಡಿದೆ 


೫೦೭ 

ಗುರುವೆಂಬ ಸೂತಕ ಅರಿವಿನಿಂದ ಹರಿಯಬೇಕು 
ಲಿಂಗವೆಂಬ ಸೂತಕ ಅರಿವಿನಿಂದ ಹರಿಯಬೇಕು 
ಅರಿವೆಂಬ ಸೂತಕಕ್ಕೆ ಮುಂದೆ ಒಂದ ಕಂಡೆಹೆನೆಂಬ 
ಒಡಲಸೂತಕ ಹರಿಯಬೇಕು 

ಸೂತಕ ನಿಹಿತವಾದಲ್ಲಿ 

ಕಾಮಧೂಮ ಧೂಳೇಶ್ವರ ಎಂದೂ ಏನೂ ಎನಲಿಲ್ಲ 


೫೦೮ 

ಗುರುವೆಂಬೆನೆ' ಗುರುವು ನರನು 

ಲಿಂಗವೆಂಬೆನೆ ಲಿಂಗವು ಕಲ್ಲು 

ಜ೦ಗಮವೆಂಬೆನೆ ಜಂಗಮವು ಆತ್ಮನು 
ಪಾದೋದಕವೆಂಬೆನೆ ಪಾದೋದಕ ನೀರು 
ಪ್ರಸಾದವೆಂಬೆನೆ ಪ್ರಸಾದ ಓಗರ 

ಇಂತೆಂದುದಾಗಿ 

ಹೊನ್ನು ಹೆಣ್ಣು ಮಣ್ಣು ಈ ತ್ರಿವಿಧವ ಹಿಡಿದ ಕಾರಣ 
ಗುರುವೆಂಬವನು ನರನು 


ಅಷ್ಟವಿಧಾರ್ಚವೆ ಷೋಡಶೋಪಚಾರಕ್ಕೆ ಒಳಗಾದ ಕಾರಣ 


ಲಿಂಗವೆಂಬುದು ಕಲ್ಲು 

ಆಶೆಪಾಶೆಗೆ ಒಳಗಾದ ಕಾರಣ 
ಜಂಗಮವೆಂಬುದು ಆತ್ಮನು 

ಲಾಂಛನಿಗಳೆಂದು ಕಾಂಚನಕ್ಕೆ ಕೈಯಾನುವರಲ್ಲಿ 
ಪಾದೋದಕ ಪ್ರಸಾದವೆಂದು ಕೊಂಡೆನಾದಡೆ 
ಕೆಸರಿನೊಳಗೆ ಬಿದ್ದ ಪಶುವಿನಂತೆ ಆಯಿತ್ತು ಕಾಣಾ 
ಅಮುಗೇಶ್ರರಾ 


೫೦೯ 

ಗುರುವೆಂಬೆನೆ ಹಲಬರ ಮಗ 
ಲಿಂಗವೆಂಬೆನೆ ಕಲುಕುಟಿಕನ ಮಗ 
ಪ್ರಸಾದವೆಂಬೆನೆ ಒಕ್ಕಲಿಗನ ಮಗ 
ಪಾದೋದಕವೆಂಬೆನೆ ದೇವೇಂದ್ರನ ಮಗ 
ಈಸುವ ಹಿಡಿಯಲೂ ಇಲ್ಲ ಬಿಡಲೂ ಇಲ್ಲ 
ತನ್ನೊಳಗ ನೋಡೆಂದನಂಬಿಗ ಚವುಡಯ್ಯ 


೫೧೦ 

ಗುರುಶಿಷ್ಯ ಸಂಬಂಧವರಸಲೆಂದು ಹೋದರೆ 

ತಾನೆ ಗುರುವಾದ 

ತಾನೆ ಶಿಷ್ಯನಾದ 

ತಾನೆ ಲಿಂಗವಾದ 

ಗುಹೇಶ್ವರ 

ನಿಮ್ಮ ಶರಣನ ಕಾಯದ ಕೈಯಲ್ಲಿ ಲಿಂಗವಕೊಟ್ಟರೆ 
ಭಾವ ಬತ್ತಲೆಯಾಯಿತ್ತು 


೫೧೧ 

ಘನತರ ಚಿತ್ರದ ರೂಹ ಬರೆಯ ಬಹುದಲ್ಲದೆ 
ಪ್ರಾಣವ ಬರೆಯಬಹುದೇ 

ಅಯ್ಯ ದಿವ್ಯಾಗಮಂಗಳು ಹೇಳಿದ ಕ್ರಿಯೆಯಲ್ಲಿ 
ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೆ 
ಅಯ್ಯ ಪ್ರಾಣವಹ ಭಕ್ತಿಯ ತನ್ಮಯ ನೀನು 

ಈ ಗುಣವುಳ್ಳಲ್ಲಿ ನೀನಿಹೆ ಇಲ್ಲದಲ್ಲಿ ನೀನಿಲ್ಲ 
ಗುಹೇಶ್ವರ 


೫೧೨ 

ಚಂದನವ ಕಡಿದು ಕೊರೆದು ತೇದಡೆ 
ನೊಂದೆನೆಂದು ಕಂಪ ಬಿಟ್ಟಿತ್ತೆ 
ತಂದು ಸುವರ್ಣವ ಕಡಿದೊರೆದಡೆ 
ಬೆಂದು ಕಳಂಕ ಹಿಡಿಯಿತ್ತೆ 


ವಚನ ಸಾವಿರ 


೧೫೧ 


ಸಂದುಸಂದು ಕಡಿದ ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ 
ಬೆಂದು ಪಾಕಗುಡದೆ ಸಕ್ಕರೆಯಾಗಿ ತೌಕನಂದು ಸಿಹಿಯ ಬಿಟ್ಟಿತ್ತೆ 
ನಾ ಹಿಂದೆ ಮಾಡಿದ ಹೀನ೦ಗಳೆಲ್ಲವ ತಂದು ಮುಂದಿಳುಹಲು 
ನಿಮಗೇ ಹಾನಿ 

ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನಯ್ಯಾ 

ನೀ ಕೊಂದಡೆಯೂ ಶರಣೆಂಬುದ ಮಾಣೆ 


೫೧೩ 

ಚಂದೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯಾ 
ಚಂದ್ರ ಕುಂದೆ ಕುಂದುವುದಯ್ಯಾ 

ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ 

ಅಂಬುಧಿ ಬೊಬ್ಬಟ್ಟಿತ್ತೆ ಅಯ್ಯಾ 

ಅಂಬುಧಿಯ ಮುನಿ ಆಪೋಶನವ ಕೊಂಬಲ್ಲಿ 
ಚ೦ದ್ರಮನಡ್ಡ ಬಂದನೆ ಅಯ್ಯಾ 

ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ. 
ಜಗದ ನಂಟ ನೀನೆ ಅಯ್ಯಾ 
ಕೂಡಲಸಂಗಮದೇವಯ್ಯಾ 


೫೧೪ 

ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ 

ಅಂಬುಜಕೆ ಭಾನುವಿನ ಉದಯದ ಚಿಂತೆ 

ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ 

ಎನಗೆ ನಮ್ಮ ಕೂಡಲಸಂಗನ ಶರಣರ ನೆನೆವುದೆ ಚಿಂತೆ 


೫೧೫ 

ಚರಾಚರವೆಂಬುದೊಂದು ಕಿಂಚಿತ್‌ 
ಚತುರ್ಯಗವೆಂಬುದೊಂದು ಕಿಂಚಿತ್‌ 
ಅಪುದೆಂಬುದೊಂದು ಕಿ೦ಚಿತ್‌ 
ಆಗದೆಂಬುದೊಂದು ಕಿ೦ಚಿತ್‌ 

ತಾನು ಶುದ್ಧವಾದ ಶರಣಂಗೆ 
ಗುಹೇಶ್ವರನೆಂಬುದೊಂದು ಕಿ೦ಚಿತ್‌ 


೧೫೨ ವಚನ ಸಾವಿರ 


೫೧೬ 

ಚಿಂತೆಯೆಂಬ ಹೂವಿನ ಗಿಡುವನು ನೋಡಿರೆ 
ಹೊಲಗೇರಿಯಲ್ಲಿ ಬಿತ್ತುವನೆ ನೋಡಿರೆ 
ಜಲಶೇಖರನ ಉದಕವನೆರದಡೆ 

ಆಸೆಯೆಂಬ ಹೂವ ಕೊಯ್ದು ಕಾಮಂಗೇರಿಸುವೆನು 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ 


೫೧೭ : 

ಚಿಕ್ಕಟು ಕಡಿದಡೇನು 
ಮನಕ್ಕತಿಯರಿಯದು ' 
ಹೊಕ್ಕು ಹರಿದಡೇನು 
ಹೊಲನ ಮೇಯಲರಿಯದು 
ಮಕ್ಕಳ ಹಡೆದಡೇನು 
ಒಕ್ಕಲೂರಾಗದು 
ಲೆಕ್ಕಕ್ಕೊಂದೈನೂರಿದ್ದಡೇತಕೆ ಬಾತೆಯಯ್ಯಾ 
ಮಿಕ್ಕ ಕುಕವಿಗಳ ಅರೆವಚನ 
ಹೊಲದ ಕುಕ್ಕತೆನೆಯಾದಂತೆ 
ಕಾಣಾ ಸಕಳೇಶ್ವರದೇವಾ 


೫೧೮ 

ಚಿನ್ನ ಲೋಹಾದಿಗಳು ಕರಗಿ ಒಂದುಗೂಡುವುದಲ್ಲದೆ 
ಮಣ್ಣು ಬೆಂದು ಹಿಂಗಿ ಓಡಾದುದು ಸರಿಯಿಂದ ಸಂದುಗೂಡುವುದೆ 
ಅರಿಯದ ಮರವೆಯ ಒಡಗೂಡಬಹುದಲ್ಲದೆ 

ಅರಿತು ಹೇಳಿ ಕೇಳಿ ಮತ್ತರಿಯೆನೆಂದು 

ಅಹಂಕಾರದಲ್ಲಿ ನುಡಿವವನ ಒಡಗೂಡಬಹುದೆ 

ಇಂತೀ ಗುಣವ ಅರಿದು ಒಪ್ಪಿದಡೆ ಪರಕ್ಕೆ ದೂರ 

ಅಲ್ಲ ಅಹುದೆಂದಡೆ ಶರಣರ ಗೆಲ್ಲ ಸೋಲದ ಹೋರಾಟ 
ಇಂತಿವರೆಲ್ಲರೂ ಕೂಡಿ ನೊಂದಡೆ ನೋಯಲಿ 

ನಾ ಕೊಂಡ ವ್ರತದಲ್ಲಿಗೆ ತಪ್ಪನು 

ಇದು ವ್ರತಾಚಾರವ ಬಲ್ಲವರ ಭಾಷೆ 

ಏಲೇಶ್ವರಲಿಂಗವು ಕುಲ್ಲತನವಾದಡೂ ಒಲ್ಲೆನು 


ವಚನ ಸಾವಿರ ೧೫೩ 


೧೫೪ 


೫೧೯ 

ಚಿನ್ನ ವಿಶೇಷ ಮಣ್ಣು ಅಧಮವೆಂದಡೆ 

ಅದು ನಿಂದು ಕರಗುವುದಕ್ಕೆ 

ಮಣ್ಣಿನ ಕೋವೆಯೆ ಮನೆಯಾಯಿತ್ತು 
ಇಷ್ಟವನರಿವ ವಸ್ತುವ ನೆಮ್ಮುವುದಕ್ಕೆ ಇದೇ ದೃಷ್ಟ 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ 


೫೨೦ 

ಚಿನ್ನಕ್ಕರಿಸಿನ ಚಿನ್ನಕ್ಕರಿಸಿನ 
ಚಿನ್ನಕ್ಕರಿಸಿನವ ಕೊಳ್ಳಿರವ್ವಾ 
ಎಮ್ಮ ನಲ್ಲನ ಮೈಯ ಹತ್ತುವ 
ಅರಿಸಿನವ ಕೊಳ್ಳಿರವ್ವಾ 
ಒಳಗುಂದದರಿಸಿನವ ಮಿಂದು 
ಚೆನ್ನಮಲ್ಲಿಕಾರ್ಜುನನ ಅಪ್ಪಿರವ್ವಾ 


೫೨೧ 

ಚಿಲಿಮಿಲಿ ಎಂದು ಓದುವ ಗಿಳಿಗಳಿರಾ 
ನೀವು ಕಾಣಿರೆ ನೀವು ಕಾಣಿರೆ 

ಸರವೆತ್ತಿ ಪಾಡುವ ಕೋಗಿಲೆಗಳಿರಾ 
ನೀವು ಕಾಣಿರೆ ನೀವು ಕಾಣಿರೆ 

ಎರಗಿ ಬಂದಾಡುವ ತುಂಬಿಗಳಿರಾ 
ನೀವು ಕಾಣಿರೆ ನೀವು ಕಾಣಿರೆ 
ಕೊಳನತಡಿಯೊಳಾಡುವ ಹಂಸೆಗಳಿರಾ 
ನೀವು ಕಾಣಿರೆ ನೀವು ಕಾಣಿರೆ 

ಗಿರಿ ಗಹ್ಟರದೊಳಗಾಡುವ ನವಿಲುಗಳಿರಾ 
ನೀವು ಕಾಣಿರೆ ನೀವು ಕಾಣಿರೆ 
ಚೆನ್ನಮಲ್ಲಿಕಾರ್ಜುನನೆಲ್ಲಿದ್ದಹನೆ೦ದು ಹೇಳಿರೆ 


೫೨೨ 
ಚೆನ್ನಯ್ಯನ ಮನೆಯ ದಾಸನ ಮಗನು 
ಕಕ್ಕಯ್ಯನ ಮನೆಯ ದಾಸಿಯ ಮಗಳು 


ವಚನ ಸಾವಿರ 


ಇವರಿಬರು ಹೊಲದಲು ಬೆರಣಿಗೆ ಹೋಗಿ ಸಂಗವ ಮಾಡಿದರು 
ಬಿ 

ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು 

ಕೂಡಲಸಂಗಮದೇವ ಸಾಕ್ಷಿಯಾಗಿ 


೫೨೩ 

ಚೇಳಿಂಗೆ ಬಸುರಾಯಿತ್ತೆ ಕಡೆ 

ಬಾಳೆಗೆ ಫಲವಾಯಿತ್ತೆ ಕಡೆ 

ರಣರಂಗದಲ್ಲಿ ಕಾದುವ ಓಲೆಕಾರಂಗೆ ಓಸರಿಸಿತ್ತೆ ಕಡೆ 
ಮಾಡುವ ಭಕ್ತಂಗೆ ಮನಹೀನವಾದಡೆ ಅದೇ ಕಡ 
ಕೂಡಲಸಂಗಮದೇವಾ 


೫೨೪ 

ಛಲಬೇಕು ಶರಣಂಗೆ ಪ 

ಛಲಬೇಕು ಶರಣಂಗೆ ಪರಸತಿಯನೊಳ್ಸೆನೆಂಬ 
ಛಲಬೇಕು ಶರಣಂಗೆ ಪರದೈ ವವನೊಲ್ಲೆನೆಂಬ 
ಛಲಬೇಕು ಶರಣಂಗೆ 222 2128. 
ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ 
ಛಲವಿಲ್ಲದವರ ಮೆಚ್ಚ ಕೂಡಲಸಂಗಮದೇವ 


೫೨೫ 
ಜಂಬೂದ್ವೀಪದ ವ್ಯವಹಾರಿ 


ಖಂಡಭಂಡವ ತುಂಬಿ ಕುಂಭಿನಿಯುದರದ ಮೇಲೆ ಪಸರವನಿಕ್ಕಿದ 


ಉಷ್ಣತೃಷೆ ಘನವಾಗಿ ಕಡಲೇಳು ಸಮುದ್ರವ ಕುಡಿದು 
ನೀರಡಸಿದಾತ ಅರಲುಗೊಂಡು ಬೆರಗಾದ 

ಶಿಶು ತಾಯ ಹೆಣನ ಹೊತ್ತುಕೊಂಡು ಹೆಸರ ಹೇಳುತ್ತೈದಾನೆ 
ಗುಹೇಶ್ವರನೆಂಬ ನಿಲವ ವಸುಧೆಯಾಕೃತಿ ನುಂಗಿತ್ತು 


ನ 


ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ 
ಪಾತಾಳದಿಂದತ್ತತ್ತ ನಿಮ್ಮ ಶೀಚರಣ 
ಬ್ರಹ್ಮಾಂಡದಿ೦ದತ್ತತ್ತ ನಿಮ್ಮ ಶೀಮಕುಟ 


ವಚನ ಸಾವಿರ 


೧೫೫ 


ಅಗಮ್ಯ ಅಗೋಚರ ಅಪತಿಮ ಲಿಂಗವೆ 
ಕೂಡಲಸಂಗಮದೇವಯ್ಯಾ 
ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ 


2 ತೆ 

ಜಗದಗಲದ ಗಗನದ ಆನೆ ಕನಸಿನಲ್ಲಿ ಬಂದು ಮೆಟ್ಟಿತ್ತ ಕಂಡೆ 
ಅದೇನೆಂಬೆ ಹೇಳಾ 

ಮಹಾಘನವನದೆಂತೆಂಬೆ ಹೇಳಾ 

ಗುಹೇಶ್ವರನೆಂಬ ಲಿಂಗವನರಿದು ಮರೆದಡೆ 

ಲೋಯಿಸರದ ಮೇಲೆ ಭಂಡಿ ಹರಿದಂತೆ 


೫೨೮ 

ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು 

ಜಜ್ಜನೆ ಜರಿದೆ ನೋಡಯ್ಯಾ 

ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು 

ಬಿಬ್ಬನೆ ಬಿರಿದೆ ನೋಡಯ್ಯಾ 

ನಾನೊಬ್ಬನೆ ಉಳಿದೆನು ನಾನೊಬ್ಬನೆ ಉಳಿದೆನು 
ನಾನೊಬ್ಬನೆ ಉಳಿದೆ ನೋಡಯ್ಯಾ 
ಕೂಡಲಸಂಗಮದೇವಾ 

ನಿಮ್ಮ ಶರಣರನಗಲಿದ ಕಾರಣ 


೫೨೯ 

ಜನಮೆಚ್ಚೆ ಶುದ್ಧನಲ್ಲದೆ 

ಮನಮೆಚ್ಚೆ ಶುದ್ಧನಲ್ಲವಯ್ಯಾ 

ನುಡಿಯಲ್ಲಿ ಜಾಣನಲ್ಲದೆ 

ನಡೆಯಲ್ಲಿ ಜಾಣನಲ್ಲವಯ್ಯಾ 

ವೇಷದಲ್ಲಿ ಅಧಿಕನಲ್ಲದೆ 

ಭಾಷೆಯಲ್ಲಿ ಅಧಿಕನಲ್ಲವಯ್ಯಾ 

ಧನ ದೊರಕದಿದಡೆ ನಿಸ್ಪಹನಲ್ಲದೆ 

ಧನ ದೊರಕಿ ನಿಸ್ಪಹನಲ್ಲವಯ್ಯಾ 
ಏಕಾಂತದ್ರೋಹಿ ಗುಪ್ತಪಾತಕ ಯುಕ್ತಿಶೂನ್ಯಂಗೆ 
ಸಕಳೇಶ್ವರದೇವ ಒಲಿ ಒಲಿಯೆಂದೆಡೆ ಎಂತೊಲಿವನಯ್ಯಾ 


೧೫೬ ವಚನ ಸಾವಿರ 


೫೩೦ 

ಜನಿತಕ್ಕೆ ತಾಯಾಗಿ ಹೆತ್ತಳು 
ಮಾಯೆ 

ಮೋಹಕ್ಕೆ ಮಗಳಾಗಿ ಹುಟ್ಟಿದಳು 
ಮಾಯೆ 

ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು 
ಮಾಯೆ 

ಇದಾವಾವ ಪರಿಯಲ್ಲಿ ಕಾಡಿತ್ತು 
ಮಾಯೆ 

ಈ ಮಾಯೆಯ ಕಳೆವಡೆ ಎನ್ನಳವಲ್ಲ 
ನೀವೆ ಬಲ್ಲಿರಿ 
ಕೂಡಲಸಂಗಮದೇವಾ 


೫೩೧ 

ಜಲದ ಮಂಟಪದ ಮೇಲೆ 

ಉರಿಯ ಚಪ್ಪರವನಿಕ್ಕಿ 

ಆಲಿಕಲ್ಲ ಹಸೆಯ ಹಾಸಿ 

ಬಾಸಿಗವ ಕಟ್ಟಿ 

ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ 
ಬಂದು ಮದುವೆಯಾದನು 

ಎಂದೆಂದೂ ಬಿಡದ ಬಾಳುವೆಗೆ ಕೊಟ್ಟರೆನ್ನ 
ಚೆನ್ನಮಲ್ಲಿಕಾರ್ಜುನನೆಂಬ ಗ೦ಡಂಗೆನ್ನ 
ಮದುವೆಯ ಮಾಡಿದರೆಲೆ ಅವ್ವಾ 


೫೩೨ 

ಜವನಿದ್ದಾನೆ ಜವನ ಪಟ್ಟಣವಿದೆ 
ಮಾಮರನಿದೆ ಹೂಮರನಿದೆ ತೋಮರನಿದೆ 
ನೋಡಯ್ಯಾ 

ಆವ ಕಾರ್ಯವಾದಡೂ ಮಾಡು 

ದೇವ ಕಾರ್ಯವ ಮಾಡು 

ಸಾವ ಕಾರ್ಯ ತಪ 


೬೨ 


ವಚನ ಸಾವಿರ 


೧೫೭ 


ನೀ ಕೆಡಬೇಡ ಕಂಡಾ 
ಬೇಗಬೇಗ ನಂಬಿ ಪೂಜಿಸು ದೇವ ಸೊಡಳನ ಮರುಳೆ 
[6 


೫೩೩ 

ಜಾಗ್ರದಲ್ಲಿ ಹೋಹಡೆ 

ಎನ್ನ ವ್ರತಕ್ಕೆ ಅರ್ಹರಾಗಿದ್ದವರಲ್ಲಿಗಲ್ಲದೆ ಹೋಗೆನು 
ಎನ್ನ ಸಮಶೀಲವಂತರನಲ್ಲದೆ ಕಾಣೆನು 

ಸುಷುಪ್ತಿಯಲ್ಲಿ ತೊಳಗಿ ಬೆಳಗಿ ಆಡುವಾಗ 

ಎನ್ನ ನೇಮದಲ್ಲಿಯೆ ಅಡಗುವೆ 

ಈ ಸೀಮೆಯಲ್ಲಿ ತಪ್ಪಿದೆನಾದಡೆ 

ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ ತಪ್ಪುಕನಹೆನು 


೫೩೪ 

ಜಾತಿ ಜಾತಿಯ 'ಕೂಡಿದಲ್ಲದೆ ನಿಹಿತ ಸುಖವಿಲ್ಲ 
ಬಲ್ಲವ ಬಲ್ಲವನಲ್ಲಿಯಲ್ಲದೆ ಒಳ್ಳೆಯ ಗುಣವಿಲ್ಲ 
ಭಟ ಮುಗ್ಗಿದಡೆ ತಿಳಿದ ಭಟ ಕೈ ಹಿಡಿದೆತ್ತಿ 
ಇದಿರಾಗೆಂದಡೆ ಊಣೆಯವೆಲ್ಲಿ ಅಡಗಿತ್ತು 
ಕೇಳುವ ಬನ್ನಿ ಅರ್ಕೇಶ್ವರಲಿಂಗವ 


೫೩೫ 

ಜಾತಿ ಜಾತಿಯ ಕೊಂದು 

ನಿಹಿತ ಅನಿಹಿತವ ಕೆಡಿಸಿ, 

ಜಾತ ಅಜಾತನ ಕಂಡು ನಿಹಿತವಾಗಿರಿ 
ಅರ್ಕೇಶ್ವರಲಿಂಗವನರಿವುದಕ್ಕೆ 


೫೩೬ 

ಜೀವನೆಂಬ ಅಳತದ ಕೋಲಿನಲ್ಲಿ 

ಭಾವಜ್ಞ ನಾನಾದೆನೆಂಬವರೆಲ್ಲರೂ 

ಅಳತಕ್ಕೆ ಸಂದು ಹೊರಳಿ ಮರಳುತೈದಾರೆ 

ಸರ್ವಸಂಗ ಪರಿತ್ಯಾಗವ ಮಾಡಿದೆನೆಂಬ ಅರುಹಿರಿಯರೆಲ್ಲರೂ 


೧೫೮ ವಚನ ಸಾವಿರ 


ತಥ್ಯಮಿಥ್ಯವೆಂಬ ಕೋಲಿನಲ್ಲಿ ಅಳತೆಗೊಳಗಾಗುತೈದಾರೆ 
ಹಿಂದಕೊಂದು ಕುರುಹಿಲ್ಲ ಮುಂದಕೊಂದು ಲಕ್ಷ್ಮ್ಯವಿಲ್ಲಾ 
ಎಂದು ಹಿಂಗಿ ನುಡಿದು 

ನಾವು ನಿರಂಗಿಗಳೆಂದು ಅಂಗವ ಹೊತ್ತು ತಿರುಗಾಡುವರೆಲ್ಲರು 
ಬಂಧ ಮೋಕ್ಷ ಕರ್ಮಂಗಳಿಂದ 

ಅಂಗಳ ಬಾಗಿಲ ವಾಸಂಗಳಲ್ಲಿ 

ಬಾ ಹೋಗೆನಿಸಿಕೊಂಬ ನಿಂದೆಯ ಕೋಲಿನಲ್ಲಿ 
ಅಳತಕ್ಕೊಳಗಾಹರಲ್ಲರು ಸರ್ವಾಂಗಲಿಂಗಿಗಳಪ್ಪರೆ 
ಇದರಂದವ ತಿಳಿದು ಆರಾರ ಇರವು ಅವರಿರವಿನಂತೆ 
ತಾವಾಗಿ ಅರಿದವರಲ್ಲಿ ಅರುಹಿಸಿಕೊಂಬನ್ನಕ್ಕ 
ಅವರೊಡಗೂಡಿ ಅವರು ತನ್ನನರಿದ ಮತ್ತೆ 

ಆ ಅರಿಕೆಯ ತೆರ ತಾನೆಂಬುದನೆ ಪ್ರಮಾಣಿಸಿ 
ಪಕ್ಷವಾಹನ್ನಕ್ಕ ತೊಟ್ಟಿನೊಳಗಿಪ್ಪ ಫಲದ ತೆರನಂತೆ 

ಈ ದೃಷ್ಟ ತನ್ನಷ್ಟವಹನ್ನಕ್ಕ 

ತನ್ನ ಕಣ್ಣಿನಿಂದ ಕನ್ನಡಿಯ ನೋಡಿ 

ತನ್ನ ತಾನೆ ಅರಿವುದು ಕಣ್ಣೋ ಕನ್ನಡಿಯೋ 
ಕನ್ನಡಿಯೆಂದಡೆ ಅಂಧಕಂಗೆ ಪ್ರತಿರೂಪಿಲ್ಲ 

ಇದು ಕಾರಣದಲ್ಲಿ ಅವರರಿವ ತಾನರಿದು ತನ್ನರಿವ ಅವರರಿದು 
ಉಭಯದರಿವು ಒಡಗೂಡುವನ್ನಕ್ಕ ಹಿ೦ದಣ ಕುರುಹು 
ಮುಂದಣ ಲಕ್ಷ್ಮ್ಯ್ಯವ ವಿಚಾರಿಸಿ ಮರೆಯಬೇಕು 
ಧಾರೇಶ್ವರಲಿಂಗನ ಕೂಡಬಲ್ಲಡೆ 


೫೩೭ 

ಜೀವವಿಲ್ಲದ ಹೆಣನ ಹಿಡಿದಾಡುವರಯ್ಯ 
ಪ್ರತಿಯಿಲ್ಲದ ಪ್ರತಿಗೆ ಪ್ರತಿಯ ಮಾಡುವರಯ್ಯ 
ಶಿರವಿಲ್ಲದ ಮುಂಡಕ್ಕೆ ಸೇಸೆಯನಿಕ್ಕುವರು 
ಗುಹೇಶ್ವರ 


೫೩೮ 
ಜೀವವುಳ್ಳನ್ನಕ್ಕರ ಕ್ರೋಧದ ಮೂಲ 


ಕಾಯವುಳ್ಳನ್ನಕ್ಕರ ಕಾಮದ ಮೂಲ 


ವಚನ ಸಾವಿರ ೧೫೯ 


ಸಂಸಾರವ್ಯಾಪ್ತಿಯುಳ್ಳನ್ನಕ್ಕರ ಆಸೆಯ ಮೂಲ 
ಇಂತಪ್ಪಾಸೆಯ ಕೆಡಿಸಿ ಶಿವಯೋಗದ ಲೇಸ ತೋರು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 


ಜರ 

ಜೇನುತುಪ್ಪವ ಹೊತ್ತು ಮಾರುವವಳ ಮಡಕೆಯ ಮೇಲೆ 
ಮೂರು ತುಂಬಿ ಕುಳಿತೈಧಾವೆ 

ಒಂದು ತುಂಬಿ ಇದ್ದಿತ್ತು 

ಒಂದು ತುಂಬಿ ಹಾರಿತ್ತು 

ಒಂದು ತುಂಬಿ ಸತ್ತಿತ್ತು 

ಮೂರು ತುಂಬಿ ಅಂದವ ಕಂಡುದಿಲ್ಲ 
ಮಡಕೆ ಒಡೆಯಿತ್ತು 

ತುಪ್ಪವೊಕ್ಕಿತ್ತು 

ಹೊತ್ತವಳು ಸತ್ತಳು 

ಇದೇನು ಕೃತ್ರಿಮವೆಂದು 

ಕೇಳುವ ಬನ್ನಿ ಸದಾಶಿವಮೂರ್ತಿಲಿಂಗವ 


೫೪೦ 

ಜ್ಞಾನ ಬಾ 

ಮಾಯೆ ಹೋಗೆಂದು ಕಳುಹುತ್ತಿದ್ದೇನೆ 
ಅರಿವು ಬಾ 

ಅಜ್ಞಾನ ಹೋಗೆಂದು ಕಳುಹುತ್ತಿದ್ದೇನೆ 
ನಿೀಕಲ ಬಾ 

ಸಕಲ ಹೋಗೆಂದು ಕಳುಹುತ್ತಿದ್ದೇನೆ 
ನಿಃಪ್ರಪಂಚ ಬಾ 

ಪ್ರಪಂಚ ಹೋಗೆಂದು ಕಳುಹುತ್ತಿದ್ದೇನೆ 
ಕೂಡಲಸಂಗಮದೇವರಲ್ಲಿ ಬಸವಣ್ಣನ ಬಲ್ಲವರನೊಳಗೆ ಕೂಡಿ 
ಅರಿಯದವರ ಹೊರಗೆ ತಡೆವುತ್ತಿದ್ದೇನೆ 


೫೪೧ 
ಜ್ಞಾನದ ಬಲದಿಂದ ಅಜ್ಞಾನದ ಕೇಡು 
ನೋಡಯ್ಯಾ 


೧೬೦ ವಚನ ಸಾವಿರ 


ಜ್ಯೋತಿಯ ಬಲದಿಂದ ತಮಂಧದ ಕೇಡು 

ನೋಡಯ್ಯಾ 

ಸತ್ಯದ ಬಲದಿಂದ ಅಸತ್ಯದ ಕೇಡು 

ನೋಡಯ್ಯಾ 

ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯಾ 
ಕೂಡಲಸಂಗನ ಶರಣರ ಅನುಭಾವದ ಬಲದಿಂದ 

ಎನ್ನ ಭವದ ಕೇಡು 

ನೋಡಯ್ಯಾ 


೫೪೨ 

ತಂದೆ ನೀನು ತಾಯಿ ನೀನು 
ಬಂಧು ನೀನು ಬಳಗ ನೀನು 
ನೀನಲ್ಲದೆ ಮತ್ತಾರೂ ಇಲ್ಲಯ್ಯಾ 
ಕೂಡಲಸಂಗಮದೇವಾ 
ಹಾಲಲದ್ದು ನೀರಲದ್ದು 


೫೪೩ 

ತತ್ವಾರ್ಥವ ಬಲ್ಲವಂಗೆ 

ಆ ತತ್ವಾರ್ಥವೆ ಕತ್ತಲೆಯ ಮಾಯೆ 
ಆಧ್ಯಾತ್ಮವ ಬಲ್ಲವಂಗೆ 

ಆ ಪವನನೆ ತನ್ನ ಸುತ್ತಿದ ಮಾಯೆ 
ಕ್ರೀಭಾವವಂತರಿಗೆ 

ಸಂದೇಹವೆ ತನ್ನ ಸುತ್ತಿದ ಮಾಯೆ 
ಇಂತಿವನಹುದಲ್ಲಾ ಎಂಬುದು ತಾ ಮಾಯೆ 
ಬಂಕೇಶ್ವರಲಿಂಗವ ಕೇಳಿಕೊಂಬ 


೫೪೪ 

ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯಾ 
ತನಗಾದ ಆಗೇನು ಅವರಿಗಾದ ಚೇಗೆಯೇನು 
ತನುವಿನ ಕೋಪ ತನ್ನ ಹಿರಿಯತನದ ಕೇಡು 
ಮನದ ಕೋಪ ತನ್ನ ಅರಿವಿನ ಕೇಡು 


ವಚನ ಸಾವಿರ 


೧೬೧ 


ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ 
ನೆರಮನೆಯ ಸುಡುವುದೆ ಕೂಡಲಸಂಗಮದೇವಾ 


ಜಳಖ 

ತನು ಒಂದು ದ್ವೀಪ 

ಮನ ಒಂದು ದ್ವೀಪ 

ಆಪ್ಯಾಯನ ಒಂದು ದ್ವೀಪ 

ವಚನ ಒಂದು ದ್ವೀಪ 

ಇಂತೀ ನಾಲ್ಕು ದ್ವೀಪದೆಡೆಯ ಬೆಸಗೊಂಬಡೆ 


ಗುಹೇಶ್ವರ ನಿಮ್ಮ 'ಸ್ಥಾನಂಗಳು 


೫೪೬ 

ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯಾ ನೀನು 
ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು 
ಹದುಳಿಗರಲ್ಲದವರಲ್ಲಿ ನೀನು 
ಅರಿವು ಕಣ್ಣೆರೆಯದವರಲ್ಲಿ ಆರತಿಯನೊಲ್ಲೆಯಯ್ಯಾ ನೀನು 
ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯಾ ನೀನು 
ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೂಲ್ಲಯಯ್ಯಾ ನೀನು 
ತಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯಾ ನೀನು 
ಪ್ರೈದಯಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯಾ ನೀನು 
ಎನ್ನಲ್ಲಿ ಏನುಂಟೆಂದು ಕರಸ್ಥಲವನಿಂಬುಗೊಂಡೆ ಹೇಳಾ 
ಚೆನ್ನಮಲ್ಲಿಕಾರ್ಜುನಯ್ಯಾ 


೫೪೭ 

ತನು ಕರಗಿತ್ತು 

ಮನ ನಿಂದಿತ್ತು 

ಉಲುಹು ಅಡಗಿತ್ತು 

ನೆಲೆ ನಿಂದಿತ್ತು 

ಮನ ಪವನ ಬಿಂದು ಒಡಗೂಡಿತ್ತು 

ಉರಿ ಎದ್ದಿತ್ತು ಊರ್ದ್ವಕ್ಕೇರಿತ್ತು ಶರಧಿ ಬತ್ತಿತ್ತು 
ನೊರೆ ತೆರೆ ಅಡಗಿತ್ತು ಅಷ್ಟಮದವೆಲ್ಲ ಹಿಟ್ಟುಗುಟ್ಟಿತ್ತು 


೧೬೨ ವಚನ ಸಾವಿರ 


i” ಹುರಿದು ಹೋದವು 
ಇತು ಕೆಟ್ಟಿತ್ತು ರಸವರತಿತ್ತು ಅಪ್ಪು ಬರತಿತ್ತು 
hares ಬಿದಿರಿನಂತೆ ತೊಟ್ಟು ಬಿಟ್ಟು ಬಯಲೊಳಗೆ ಬಿದ್ದು 
ನಾನೆತ್ತ ಹೋದೆನೆಂದರಿಯೆನಯ್ಯಾ ಅಪ್ಪಣ್ಣಪಿಯ ಚೆನ್ನಬಸವಣ್ಣಾ 


೫೪೮ 

ತನು ತರತರಂಬೋಗಿ 

ಮನವು ನಿಮ್ಮಲ್ಲಿ ಸಿಲುಕಿತ್ತಯ್ಯ 
ನೋಟವೆ ಪ್ರಾಣವಾಗಿ 

ಆಪ್ಕಾಯನ ನಿಮ್ಮಲ್ಲಿ ಅರತುದಯ್ಯ 
ಸಿಲುಕಿತ್ತು ಶೂನ್ಯದೊಳಗೆ 
ಗುಹೇಶ್ವರ ನಿರಾಳವಯ್ಯ 


೫೪೯ 

ತನು ನಷ್ಟವಾದಡೇನಯ್ಯಾ 

ಮನನಷ್ಟವಾಗದನ್ನಕ್ಕ 

ವಾಕ್ಕು ನಷ್ಟವಾದಡೇನಯ್ಯಾ 
ಬೇಕುಬೇಡೆಂಬುದಳಿಯದನ್ನಕ್ಕ 

ಅಂಗಸುಖ ನಷ್ಟವಾದಡೇನಯ್ಯಾ 
ಕಂಗಳಪಟಲಹರಿಯದನ್ನಕ್ಕ 

ಮನ ಮುಗ್ಗವಾದಡೇನಯ್ಯಾ 

ಅಹ೦ ಎಂಬುದ ಬಿಡದನ್ನಕ್ಕ 

ಇವೆಲ್ಲರೊಳಗಿದ್ದು ವಲ್ಲಭನೆನಿಸಿಕೊಂಬವರ ನುಡಿಯ ಒಲ್ಲರು 
ನಮ್ಮ ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣ - 


ಅರಿವು ನಷ್ಟವಾದಲ್ಲಿ ಉಭಯವ ಭೇದಿಸುವದ ದಕ್ಕೆ ಅ ಅಪ್ರಮಾಣು 
ರೂಪು ರುಚಿ ದೃಷ್ಟವಾಗಬೇಕು 

ದ್‌ ಪ ಹ ಮು 

ಸಗರದ ಬೂಮ್ಮನೊಡೆಯ ತನುಮನ ಸಂಗಮೇಶ್ವರಾ 


ವಚನ ಸಾವಿರ ೧೬೩ 


೬೪ 


೫೫೧ 

ತನು ನಿಮ್ಮ ರೂಪಾದ ಬಳಿಕ 
ಆರಿಗೆ ಮಾಡುವೆ 

ಮನ ನಿಮ್ಮ ರೂಪಾದ ಬಳಿಕ 
ಆರ ನೆನೆವೆ 

ಪಾಣ ನಿಮ್ಮ ರೂಪಾದ ಬಳಿಕ 
ಆರನಾರಾಧಿಸುವೆ 

ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ 
ಆರನಲವೆ 
ಚೆನ್ನಮಲ್ಲಿಕಾರ್ಜುನಯ್ಯಾ 
ನಿಮ್ಮಿಂದ ನೀವೆಯಾದಿರಾಗಿ 
ನಿಮ್ಮನೆ ಅರಿವುತ್ತಿರ್ದೆನು 


೫೫.೨ 

ತನು ಮುಟ್ಟಿ ಮನ ಮುಟ್ಟದೆ ದೂರವಾದರಯ್ಯಾ ಬೆಲೆವೆಣ್ಣಿನಂತೆ 
ಸೂಳೆ ತನುಮುಟ್ಟಿ ಅಪ್ಪುವಳಲ್ಲದೆ ಮನಮುಟ್ಟಿ ಅಪ್ಪಳಾಗಿ 
ಆಚಾರವನರಿಯದ ಅರೆಮರುಳುಗಳು ಶಿವಸುಖವನೆತ್ತ ಬಲ್ಲರು 
ಕೂಡಲಚೆನ್ನಸಂಗಮದೇವಾ 


ಜ೫೩ 

ತನುವ ಪಡದು ಧನವ ಗಳಿಸಬೇಕೆಂದು 
ಮನುಜರ ಮನೆಯ ಬಾಗಿಲಿಗೆ ಹೋಗಿ 

ಮನಬಂದ ಪರಿಯಲ್ಲಿ ನುಡಿಸಿಕೊಂಡು 

ಮನನೊಂದು ಬೆಂದು ಮರುಗುತ್ತಿರಲಾರೆ 
ಸಕಳೇಶ್ವರದೇವಾ 

ನೀ ಕರುಣಿಸಿ ಇದ ಠಾವಿನಲ್ಲಿ ಇಹಂಥಾ 
ಪರಮಸುಖ ಎಂದು ದೊರಕೊಂಬುದೊ 


೫೫೪ 
ತನುವ ಬೇಡಿದಡೀವೆ 
ಮನವ ಬೇಡಿದಡೀವೆ 


ವಚನ ಸಾವಿರ 


ಧನವ ಬೇಡಿದಡೀವೆ 
ಬೇಡು ಬೇಡೆಲೆ ಹಂದೆ 
ಕಣ್ಣ ಬೇಡಿದಡೀವೆ 

ತಲೆಯ ಬೇಡಿದಡೀವೆ 
ಕೂಡಲಸಂಗಮದೇವಾ 
ನಿಮಗಿತ್ತು ಶುದ್ದನಾಗಿಪ್ರೆ 
ನಿಮ್ಮ ಪುರಾತರ ಮನೆಯಲ್ಲಿ 


ಜಿ 

ತನುವಿಂಗೆ ತನುವಾಗಿ ಮನಕ್ಕೆ ಮನವಾಗಿ 
ಜೀವಕ್ಕೆ ಜೀವವಾಗಿ ಇದ್ದುದನಾರು ಬಲ್ಲರೋ 
ಅದು ದೂರವೆಂದು ಸಮೀಪವೆಂದು 

ಮಹಂತ ಗುಹೇಶ್ವರನೊಳಗೆಂದು ಹೊರಗೆಂದು 
ಬರುಸೂರೆವೋದರು 


೫೫೬ 

ತನುವಿನ ಕೊರತೆಗೆ ಸುಳಿಸುಳಿದು 

ಮನದ ಕೊರತೆಗೆ ನೆನೆನೆನೆದು - 

ಭಾವದ ಕೊರತೆಗೆ ತಿಳಿತಿಳಿದು 

ಶಬ್ದದ ಕೊರತೆಗೆ ಉಲಿಉಲಿದು 

ಗುಹೇಶ್ವರನೆಂಬ ಲಿ೦ಗ ಮನದಲ್ಲಿ ನೆಲೆಗೊಳ್ಳದಾಗಿ 


೫೫೩೭ 

ತನುವಿನೊಳಗೆ ತನುವಾಗಿ 
ಮನದೊಳಗೆ ಮನವಾಗಿ 
ಪ್ರಾಣದೊಳಗೆ ಪ್ರಾಣವಾಗಿಪು ದೆಂದಡೆ 
ಕೆಲಬರಿಗೆ ಅರಿಯಬಪ್ಪುದೆ “ 
ಅಂತರಂಗದೊಳಗೆ ಅದೆ ಎಂದಡೇನು 
ಮನ ಮುಟ್ಟುವನ್ನಕ್ಕರ ಕಾಣಬಾರದು 
ಬಹಿರಂಗದಲ್ಲಿ ಅದೆ ಎಂದಡೇನು 
ಪೂಜಿಸುವನ್ನಕ್ಕರ ಕಾಣಬಾರದು 


ವಚನ ಸಾವಿರ 


೧೬೫ 


ಸಾಕಾರವಲ್ಲದ ನಿರಾಕಾರ ಲಿಂಗವು 

ವ್ಯಾಕುಲವುಳ್ಳನ್ನಕ್ಕರ ಸಾಧ್ಯವಾಗದು 

ಎನ್ನ ಮನದೊಳಗೆ ಘನವನನುಗೊಳಿಸಿ ತೋರುವರಿಲ್ಲದ ಕಾರಣ 
ಎನ್ನ ಅಜಗಣ್ಣನಿಕ್ಕಿದ ದಸರಿದೊಡಕಿಂಗೆ 

ಬೆರಗಾದೆ ಕಾಣಾ [ಪಬುವೆ] 


ಜ೫೮ 

ತನುವೀವಡೆ ತನುವೆನಗಿಲ್ಲ 

ಮನವೀವಡೆ ಮನವೆನಗಿಲ್ಲ 

ಇಂತೀ ತನುಮನಧನ ಸಕಲಸಂಪತ್ತುಳ್ಳ 

ನಿಮ್ಮ ಶರಣರ ತಪ್ಪಲಕ್ಕಿಯನಾಯ್ದು ತಂದು 
ಎನ್ನೊಡಲ ಹೊರೆವೆನಲ್ಲದೆ 
ಅಮರೇಶ್ವರಲಿಂಗಕ್ಕೆ ನೀಡುವ ಬಯಕೆ ಎನಗಿಲ್ಲ 
[ಸಂಗನಬಸವಣ್ಣಾ] 


ಜರ 

ತನುವೆಂಬ ಹುತ್ತಕ್ಕೆ ಮನವೆಂಬ ಸರ್ಪ ಆವರಿಸಿ 
ಹೆಡೆಯೆತ್ತಿ ಆಡುತ್ತಿರಲು 

ಆ ಸರ್ಪನ ಕಂಡು ನಾ ಹೆದರಿಕೂಂಡು 
ಗುರುಕರುಣವೆಂಬ ಪರುಷವ ತಂದು ಮುಟ್ಟಿಸಲು 
ನೋಟ ನಿಂದಿತ್ತು 

ಹೆಡೆ ಅಡಗಿತ್ತು 

ಹಾವು ಬಯಲಾಯಿತ್ತು 

ಆ ಗುರುಕರುಣವೆಂಬ ಪರುಷವೆ ನಿಂದಿತ್ತು 

ನಿಂದ ಪರುಷವನೆ ಕೊಂಡು ನಿಜದಲ್ಲಿ ನಿರ್ವಯಲಾಗುವ 
ಶರಣರ ಪಾದವ ನಂಬಿ ಕೆಟ್ಟು ಬಟ್ಟಬಯಲಾದೆನಯ್ಯಾ 
ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣಾ 

೫೬೦ 

ತನ್ನ ತಾನರಿದಡೆ ತನ್ನರಿವೆ ಗುರು 


ತಾನೆ ಲಿಂಗ ತನ್ನ ನಿಷ್ಟೆಯೇ ಜಂಗಮ 


೧೬೬ . ವಚನ ಸಾವಿರ 


ಇಂತೀ ತಿವಿಧವು ಒಂದಾದಡೆ 
ಐಘಟದೂರ ರಾಮೇಶ್ವರಲಿಂಗವು ತಾನೆ 


೫೬೧ 
ತನ್ನ ದೇಹ ತನಗೆ ಹೊರೆಯಾದ ಮತ್ತೆ ತಾ ಹೊರುವುದೇನು : 


ತಾ ಹೇಳುವ ಅರಿವು ತನಗೆ ಮರವೆಯಾದ ಮತ್ತೆ 
ತಾನರಿವುದೇನು 

ಇದು ಕಾರಣ ತ್ರಿಪುರಾಂತಕ ಲಿಂಗದಲ್ಲಿ 

ಗಾವುದಿ ಮಾಚಯ್ಯ ಹೇಳಿದುದ ದಿಟವೆನ್ನಿರಣ್ಣಾ 


೫೬೨ 

ತನ್ನದಾದಡೇನೋ ಕನ್ನಡಿ 
ಅನ್ಯರದಾದಡೇನೋ ಕನ್ನಡಿ 
ತನ್ನೆ ರೂಪ ಕಂಡಡೆ ಸಾಲದೆ 
ಸದ್ಗುರು ಆವನಾದಡೇನೋ 
ತನ್ನನರುಹಿಸಿದಡೆ ಸಾಲದೆ 
ಸಿಮ್ಮಲಿಗೆಯ ಚೆನ್ನರಾಮಾ 


೫೬೩ 

ತನ್ನಾಶಯದ ರತಿಸುಖವನು ತಾನುಂಬ ಊಟವನು 

ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೆ 

ತನ್ನ ಲಿಂಗಕ್ಕೆ ಮಾಡುವ ನಿತ್ಯನೇಮವ ತಾ ಮಾಡಬೇಕಲ್ಲದೆ 
ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೆ 

ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ 

ನಿಮ್ಮನೆತ್ತಬಲ್ಲರು ಕೂಡಲಸಂಗಮದೇವಾ 


೫೬೪ 

ತಪವೆಂಬುದು ತಗಹು 
ನೇಮವೆಂಬುದು ಬಂಧನ 
ಶೀಲವೆಂಬುದು ಸೂತಕ 


ವಚನ ಸಾವಿರ 


ಬಟ್‌ 


(೫೫ 


ಭಾಷೆಯೆಂಬುದು ಪ್ರಾಣಘಾತಕ 
ಇಂತೀ ಚತುರ್ವಿಧದೊಳಗಿಲ್ಲ 
ಗುಹೇಶ್ವರ 

ನಿಮ್ಮ ಶರಣರಗ್ರಗಣ್ಯರು 


೫೬೫ 

ತಮತಮಗೆ ಸಮತೆಯನು ಹೇಳಬಹುದಲ್ಲದೆ 
ತಮತಮಗೆ ಸಮತೆಯನು ಆಡಬಹುದಲ್ಲದೆ 
ಕನಲಿಕೆಯ ಕಳೆದಿಪ್ಪವರಾರು ಹೇಳಾ 
ಒಬ್ಬರೊಬ್ಬರ ಹಳಿಯದಿಯಪ್ಪವರಾರು ಹೇಳಾ 
ಮುನಿಸ ಮುಂದಿಟ್ಟಿಪ್ಪರು 

ಇದು ಯೋಗಿ ಮಹಾಯೋಗಿಗಳಿಗರಿದಪ್ಪುದು 


`ನೋಡಾ 


ಸಕಳೇಶ್ವರದೇವಾ 
ನೀನು ಕರುಣಿಸಿದವರಿಗಲ್ಲದೆಯಿಲ್ಲಾ 


೫೬೬ 

ತಮ್ಮ ತಮ್ಮ ಗಂಡರು ಚೆಲುವರೆಂದು 

ಕೊಂಡಾಡುವ ಹೆಣ್ಣುಗಳು ಪುಣ್ಯಜೀವಿಗಳವ್ವಾ 

ನಾನೆನ್ನ ನಲ್ಲನೆಂಥಾವನೆಂದರಿಯೆನವ್ವಾ 

ಮಹಾಲಿಂಗ ಗಜೇಶ್ವರದೇವನು ನಿರಿಯ ಸೆರಗ ಸಡಿಲಿಸಲೊಡನೆ 
ಆನೇನೆಂದರಿಯೆನವ್ವಾ 


೫೬೭ 

ತಲೆಯಲ್ಲಿ ನಿರಿ ಟೊಂಕದಲ್ಲಿ ಮುಡಿ 
ಮೊಳಕಾಲಲ್ಲಿ ಕಿವಿಯೋಲೆಯ ಕಂಡೆ 
ಹರವಸದ ಉಡಿಗೆ 

ಏಕಾಂತದಲ್ಲಿ ಮುಖವ ಕಂಡು ಕಾಣದೆ 
ಚೆನ್ನಮಲ್ಲಿಕಾರ್ಜುನನ ನೆರೆವ ಪರಿಕರ ಹೊಸತು 


ವಚನ ಸಾವಿರ 


೫೬೮ 

ತವನಿಧಿಯ ಬೆಳೆವಂಗೆ ಕಣಜದ ಹಂಗುಂಟೆ 
ವಿರಕ್ಷಂಗೆ ಆರೈಕೆಗೊಂಬವರುಂಟೆ 
ಕಾಯಕವ ಮಾಡುವ ಭಕ್ತಂಗೆ ಇನ್ನಾರುವ ಕಾಡಲೇತಕ್ಕೆ 
ಆ ಗುಣ ಅಮರೇಶ್ವರಲಿಂಗಕ್ಕೆ ದೂರ 
೫೬೯ 

ತಾ ನಡೆವಡೆ . 

ನಡೆಗೆಟ್ಟ ನಡೆಯ ನಡೆಯ ಬೇಕು 

ತಾ ನುಡಿವಡೆ ನುಡಿಗೆಟ್ಟ 

ನುಡಿಯ ನುಡಿಯ ಬೇಕು 

ರೂಹಿಲ್ಲದ ಸಂಗವ ಮಾಡಬೇಕು 
ಭವವಿಲ್ಲದ ಭಕ್ತಿಯ ಮಾಡಬೇಕು 
ತಾನಾವನೆಂದರಿಯದಂತಿಹುದು 

ಗುಹೇಶ್ವರ 


೫೭೬೦ 

ತಾ ಮಾಡಿದ ಹೆಣ್ಣು 

ತನ್ನ ತಲೆಯನೇರಿತ್ತು 

ತಾ ಮಾಡಿದ ಹೆಣ್ಣು 

ತನ್ನ ತೊಡೆಯನೇರಿತ್ತು 

ತಾ ಮಾಡಿದ ಹೆಣ್ಣು 

ಬ್ರಹ್ಮನ ನಾಲಿಗೆಯನೇರಿತ್ತು 

ತಾ ಮಾಡಿದ ಹೆಣ್ಣು 
ನಾರಾಯಣನ ಎದೆಯನೇರಿತ್ತು 
ಅದು ಕಾರಣ ಹೆಣ್ಣು ಹೆಣ್ಣಲ್ಲ 
ಹೆಣ್ಣು ರಾಕ್ಷಸಿಯಲ್ಲ 

ಹೆಣ್ಣು ಪ್ರತ್ಯಕ್ಷ ಕಪಿಲಸಿದ್ದಮಲ್ಲಿಕಾರ್ಜುನ 
ನೋಡಾ 


ವಚನ ಸಾವಿರ © 


೧೭೦ 


HEN 

ತಾ ಮಿಥ್ಯನಾದ ಮತ್ತೆ ಜಗವೆಲ್ಲವೂ ತನಗೆ ಮಿಥ್ಯ 

ತಾ ತಥ್ಯನಾದ ಮತ್ತೆ ಜಗವೆಲ್ಲವೂ ತನಗೆ ತಥ್ಯ 

ಅಂಗೈಯಲ್ಲಿ ಹಿಡಿದು ಕೈದ ನೋಡದೆ 

ಅಲಗು ಕೆಟ್ಟಿತ್ತೆಂದು ಹಲಬುವನಂತಾಗದೆ 

ತನ್ನ ತಾ ಮರದು ಅನ್ಯರ ದೆಸೆಯಿಂದ ತನ್ನ ಕೇಳುವನಂತಾಗದೆ 
ಅರಿ ನಿಜದರಿವ ಮರೆಯದಂತೆ 

ಕಾಲಕರ್ಮವಿರಹಿತ ತ್ರಿಪುರಾಂತಕಲಿಂಗದೊಳಗಾದವನ ಇರವು 


೫೭೨ 

ತಾ ವ್ರತಿಯಾಗಿ ಮಕ್ಕಳೆಂದು ಮಾಡದಿರ್ದಡೆ 

ಆ ವ್ರತಕ್ಕೆ ತಾನೆ ಹೊರಗು 

ತನ್ನಂಗ ಮನ ಭಾವ ಕರಣಂಗಳಲ್ಲಿ ಸಂಗದಲ್ಲಿ ಇದ್ದವರಿಗೆಲ್ಲಕ್ಕೂ 
ತನ್ನಂಗದ ವ್ರತವ ಮಾಡಬೇಕು 

ಇದು ಸೀಮೆವಲತರ ಯುಕ್ತಿ 

ಆಚಾರವೆ ಪ್ರಾಣವಾದ ರಮೇಶ್ವರಲಿಂಗದಾಚಾರದ ಸೊತ್ತು 


೫೭೩ 

ತಾ ಸುಖಿಯಾದಡೆ ' 
ನಡೆಯಲು ಬೇಡ 
ತಾ ಸುಖಿಯಾದಡೆ 
ನುಡಿಯಲು ಬೇಡ 
ತಾನು ಸುಖಿಯಾದಡೆ 
ಮೂಡಿಸಲು ಬೇಹ 
ಉಣಬೇಡ 
ಗುಹೇಶ್ವರ 


೫೭೪ 
ತಾನು ದಂಡುಮಂಡಲಕ್ಕೆ ಹೋದಹೆನೆಂದಡ 


ನಾನು ಸುಮ್ಮನಿಹೆನಲ್ಲದೆ 
ತಾನೆನ್ನ ಕೈಯೊಳಗಿದ್ದು 


ವಚನ ಸಾವಿರ 


ತಾನೆನ್ನ ಮನದೊಳಗಿದ್ದು | 
ಎನ್ನ ಕೂಡದಿದ್ದಡೆ ನಾನೆಂತು ಸೈರಿಸುವೆನವ್ವಾ 
ನೆನಹೆಂಬ ಕುಂಟಿಣಿ ಚೆನ್ನಮಲ್ಲಿಕಾರ್ಜುನನ 
ನೆರಹದಿದ್ದಡೆ ನಾನೇವೆ ಸಖಿಯೆ 


೫೭೫ 

ತಾಯ ಗರ್ಭದ ಶಿಶು ತಾಯ ಕುರುಹನರಿಯದು 
ಆ ತಾಯಿ ಶಿಶುವಿನ ಕುರುಹನೆಂದೂ ಅರಿಯಳು 
ಮಾಯಾಮೋಹದಲ್ಲಿಪ್ಪ ಭಕ್ತರು ದೇವರನರಿಯರು 
ಆ ದೇವರು ಆ ಭಕ್ತರನೆಂದೂ ಅರಿಯನು 

ಕಾಣಾ ರಾಮನಾಥ 


೫೭೬ 

ತಾಯ ತೊರೆದು ನಾನೇನು ಮಾಡುವೆ 
ತಂದೆಯ ತೊರೆದು ನಾನೇನು ಮಾಡುವೆ 
ಎತ್ತ ಮುಂತಾಗಿ ನಡೆದು ನಾನೇನ ಮಾಡುವೆ 
ಚನ್ನಮಲ್ಲಿಕಾರ್ಜುನ ನೀನೊಲಿಯದನ್ನಕ್ಕರ 


೫೭೭ 

ತಾಯಿ ಬಂಜೆಯಾದಲ್ಲದೆ ಶಿಶು ಗತವಾಗದು 
ಬೀಜ ನಷ್ಟವಾದಲ್ಲದೆ ಸಸಿ ಗತವಾಗದು 

ನಾಮ ನಷ್ಟವಾದಲ್ಲದೆ ನೇಮ ನಷ್ಟವಾಗದು 
ಮೊದಲು ಕಟ್ಟಲ್ಲದೆ ಲಾಭದಾಸೆ ಬಿಡದು 
ಗುಹೇಶ್ವರಲಿಂಗದ ನಿಜವನೆಯ್ದುವಡೆ 

ಪೂಜೆಯ ಫಲ ಮಾದಲ್ಲದೆ ಭವಂ ನಾಸ್ತಿಯಾಗದು 


೫೭೮ 

ತಾಳಮರದ ಕೆಳಗೆ ಒಂದು ಹಾಲ ಹರವಿಯಿದ್ದಡೆ 
ಅದ ಹಾಲಹರವಿಯೆನ್ನರು 

ಸುರೆಯ ಹರವಿಯೆಂಬರು 

ಈ ಭಾವನಿಂದೆಯ ಮಾಣಿಸಾ 
ಕೂಡಲಸಂಗಮದೇವಾ 


ವಚನ ಸಾವಿರ 


೧೭೧ 


ಬಂ) 


೫೯ 

ತಾಳಮಾನ ಸರಿಸವನರಿಯೆ 

ಓಜೆ ಬಜಾವಣೆಯ ಲೆಕ್ಕವನರಿಯೆ 
ಅಮೃತಗಣ ದೇವಗಣವನರಿಯೆ 
ಕೂಡಲಸಂಗಮದೇವಾ 

ನಿನಗೆ ಕೇಡಿಲ್ಲವಾಗಿ 

ಆನು ಒಲಿದಂತೆ ಹಾಡುವೆ 


೫೮೦ 

ತೀವಿ ಕುಳ್ಳಿರ್ದ ಸಭೆ ಈಯ ಬಲ್ಲುದೆ ದಾನವ 
ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ 
ಇರಿಯಬಲ್ಲರೆ ನೂರಕ್ಕೊಬ್ಬ ಸಹಸಕ್ಟೊಬ್ಬ 
ಹುಣಿಸೆಯ ಹೂವೆಲ್ಲ ಕಾಯಾಗಬಲ್ಲುದೆ 


ಜಲಿಗಿ 

ತುಂಬಿ ಬಂದಡೆ ಪರಿಮಳ ಓಡಿತ್ತ ಕಂಡೆ 
ಏನು ಸೋಜಿಗ ಹೇಳಾ 

ಮನ ಬಂದಡೆ ಬುದ್ಧಿ ಓಡಿತ್ತ ಕಂಡೆ 
ದೇವ ಬಂದಡೆ ದೇಗುಲ ಓಡಿತ್ತ ಕಂಡೆ 
ಗುಹೇಶ್ವರ 


೫೮೨ 
ತುಂಬಿದುದು ತುಳುಕದು 
ನೋಡಾ 
ನಂಬಿದುದು ಸಂದೇಹಿಸದು 
ನೋಡಾ 
ಒಲಿದುದು ಓಸರಿಸದು 
ನೋಡಾ 
ನೆರೆಯರಿದುದು ಮರೆಯದು 
ನೋಡಾ 

ವಚನ ಸಾವಿರ 


ಚೆನ್ನಮಲ್ಲಿಕಾರ್ಜುನಯ್ಯಾ 
ನೀನೊಲಿದ ಶರಣಂಗೆ ನಿಸ್ಸೀಮಸುಖವಯ್ಯಾ 


೫೮೩ 

ತುರುಬು ಜಡೆ ಬೋಳು ಬಿಡುಗುರುಳು 

ಇವೆಲ್ಲವೂ ರುದ್ರನ ಅಡಿವೆಚ್ಚೆಯ ಕುರುಹು 

ಇಂತೀ ಕುರುಹಿನ ಮುದೆಗಳಲ್ಲಿ ಬಂದು 

ತಮ್ಮಡಿಯ ಇರವನರಿಯದೆ 

ಬರಿಯ ಬೊಮ್ಮವನಾಡಿ ನುಡಿವರ 

ಸರ್ವಾಂಗದ ತೊಡಿಗೆಯ ಬಂಡೆ ಸಿಡಿಹಿಂಗೆ 

ಕತ್ತರಿ ತರುಬಿಂಗೆ ಬೆಳೆದುದಕ್ಕೆ ತೊರೆಗೂರ 

ಮತ್ತೆ 

ಹರಿವ ನಖಕ್ಕೆ ಕಡಿಚಣ 

ಮತ್ತೆ 

ಉಸುರಿನ ದೆಸೆಯ ನಾಸಿಕಕ್ಕೆ ಕಸನ ತೆಗೆಯುವುದಕ್ಕೆ ಅಂಗುಲ ಸಂಗಿ 
ಇಂತೀ ಕಾಯಕದ ಬೆಂಬಳಿಯಲ್ಲಿ ತಂದನೆನ್ನ ಬಸ ಸವಣ್ಣ 
ಆತನಂಗದ ದೆಸೆಯಿಂದ ಬಂದೆ ಕನ್ನಡಿವಿಡಿದು 

ಆ ಕನ್ನಡಿಯ ದೆಸೆಯಿಂದ ನಿಮ್ಮ ಕಂಗಳಲ್ಲಿ ನೋಡಿ 
ನಿಮ್ಮ ಮಲವ ನೀವೇ ಪರಿಹರಿಸಿಕೊಳ್ಳಿ ಎನಗನ್ಯ ಭಿನ್ನವಿಲ್ಲ 
ಕಮಳೇಶ್ವರ ಲಿಂಗವು ಕಳುಹಿದ ಹ 


೫೮೪ 
ತೆಂಗಿನೊಳಗಣ ತಿರುಳು ಸೇವಿಸಬರ್ಪುದಲ್ಲದೆ 
ಹೊರಗಣ ಪರಟೆ ಸೇವಿಸಲು ಬಾರದು 
ಚಾಂಡಾಲಂಗೆ ಜ್ಞಾನವಂಕುರಿಸಿದಡೆ 
ಆತನ ಅಂತರಂಗದ ವೃತ್ತಿಗೆ ಪೂಜ್ಯತೆಯಲ್ಲದೆ 
ಬಹಿರಂಗದ ತನುವಿಗೆ ಪೊಜ್ಯತೆಯಾಗದು 
ಒಳಹೊರಗೆಂಬ ಭೇದವಿಲ್ಲದೆ ಸೆ ಸೇವಿಸಲುಚಿತವಪ್ಪಂತೆ 
ಶಿವಕುಲಪ್ರಸೂತಂಗೆ ಶಿವಜ್ಞಾನವಾಗಲು 
ಆತನ ತನುವ ತ್ತಿಗಳರಡೂ ಸೇವ್ಯವಾಗಿರ್ಪವು 
೦ತಿದು ಸಾಧಕರ ಸ್ಥಿತಿಯಯ್ಯಾ 
a [ಸಂಗಮದೇವಾ 


ವಚನ ಸಾವಿರ QE 


೫ಲಿಜ 

ತೆಪ್ಪದ ಮೇಲೆ ನಿಂದು 

ಒತ್ತುವ ಕೀಯೇ ಲಿಂಗವಾಗಿ 

ಹಿಡಿವ ಕಣೆಯೇ ಅರಿವ ಮುಖವಾಗಿ 
ವ್ಯಾಪಕವೆಂಬ ಹೊಳೆ ದಾಂಟುವುದಕ್ಕೆ ಇದೆ ಪಥ 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ 


೫ಲಿಓ 
ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ 
ತನ್ನ ನೂಲು ತನ್ನನೆ ಸುತ್ತಿ ಸಾವಂತೆ 
ಮನಬಂದುದನು ಬಯಸಿ ಬೇವುತ್ತಿದ್ದೇನಯ್ಯಾ 
ಎನ್ನ ಮನದ ದುರಾಶೆಯ ಮಾಣಿಸಿ 
ನಿಮತ ತೋರಾ 

ಅ್ರಂ 
ಚೆನ್ನಮಲ್ಲಿಕಾರ್ಜುನಾ 


೫ಲಿ೭ 

ತೆರೆಯ ಮರೆಯ ಬಹು ರೂಪದಂತೆ 

ಸೀರೆಯ ಮರೆಯ ಉಪಸ್ಥಳದಂತೆ 

ಆ ಪೂರ್ವ ಕಟ್ಟಿದ ಮರೆಯ ಬಿಡುವನ್ನಕ್ಕ 
ಸೈರಿಸಲಾರದವನಂತೆ ಎನ್ನ ತಲ್ಲಣ 

ನಿನ್ನಯ ಕಲ್ಲಿನ ಮರೆಯ ನನ್ನಿಯ ರೂಪ ತೋರು 
ಎನ್ನಯ ಕಲ್ಲೆದೆಯ ಬಿಡಿಸು ಮನೋವಲ್ಲಭ 
ಅಲೇಖನಾದ ಶೂನ್ಯ 

ಉರಿಗಲ್ಲಿನ ಖುಲ್ಲತನವ ಬಿಡು 

ಬೇಡಿಕೊಂಬೆ ನಿನ್ನನು 


೫೮೮ 

ತೊಗಲ ಸೀರೆಯ ತೆರೆಯ ಹಿಡಿದು 
ಬಲು ಎಲುವಿನ ಗಳುವಿನಲ್ಲಿ 

ನರವಿನ ಭೀಮಗಟ್ಟಂ ಕಟ್ಟಿ 

ತೆರೆ ನಿಂದಿತ್ತು ಜವನಿಕೆಯ ಮರೆಯಲ್ಲಿ 


ಬಂದು ನಿಂದು ಜಜ್ಜರೆ ಪುರೆ[ಹರೆ]ಯಾಯಿತ್ತು 
ಹೋಯಿತ್ತು ಎಂಬ ಬಹುರೂಪಮಂ ತೊಟ್ಟು 
ರೇಕಣ್ಣಪ್ರಿಯ ನಾಗಿನಾಥಾ 

ಭಲರೆ ಧರುರೆ ಎನುತಿರ್ದೆನು 


ಜರ 

ತೊರೆಯ ಮೀವ ಅಣ್ಣಗಳಿರಾ 

ತೊರೆಯ ಮೀವ ಸ್ವಾಮಿಗಳಿರಾ 

ತೊರೆಯಿಂ ಭೋ ತೊರೆಯಿಂ ಭೋ 
ಪರನಾರಿಯರ ಸಂಗವ ತೊರೆಯಿಂ ಭೋ 
ಪರಧನದಾಮಿಷವ ತೊರೆಯಿಂ ಭೋ 

ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ 
ಬರುದೊರೆ ಹೋಹುದು 
ಕೂಡಲಸಂಗಮದೇವಾ 


೫೯೦ 

ತೊರೆಯ ಹಾವನ್ನಕ್ಕ ಒಂದು ಹರುಗೋಲ ಬೇಕು 
ಹರುಗೋಲದೊಳಗಿಹನ್ನಕ್ಕ ಒಂದು ಅಡಿಗಟ್ಟಿಗೆ ಬೇಕು 
ತೊರೆ ಬತ್ತಿ ಹರುಗೋಲ ಹಾಕಿ ಅಡಿಗಟ್ಟಿಗೆ ಮುರಿದಲ್ಲಿ 
ತ್ರಿವಿಧವಲ್ಲಿ ನಾನಿಲ್ಲಿ ನೀನೆಲ್ಲಿ 

ಮನಸಂದಿತ್ತು ಮಾರೇಶ್ವರಾ 


೫೯೧ 

ತೊಳಸಿಯ ಗಿಡುವ ಮೆಲಲಾರದೆ ಕಿವಿಯೊಳಗಿಕ್ಕಿದೆ 
ಕಲಸಿದ ನಾಮಕ್ಕೆ ಹಣೆಯ ಕಾಣದೆ ಎದೆಯೊಳಗಿಕ್ಕಿದೆ 
ತಾವರೆಯ ಮಣಿಯ ತಾವಡಿಸೂದಕ್ಕೆ 

ಠಾವ ಕಾಣದೆ ಡಾವರಿಸುತ್ತಿದ್ದೆ 

ಇದಕಿನ್ನಾವುದು ಹದನಯ್ಯಾ 

ಎನ್ನ ನಿಮ್ಮ ದಾಸೋಹದ ದಾಸನ ಮಾಡಿಸಯ್ಯಾ 
ನಾರಾಯಣಪ್ರಿಯ ರಾಮನಾಥಾ 


ವಚನ ಸಾವಿರ 


೧೭೫ 


EL 


ಜ೯೨ 

ದಯವಿಲ್ಲದ ಧರ್ಮವದೇವುದಯ್ದಾ 
ದಯವೇ ಬೇಕು ಸಕಲಪ್ರಾಣಿಗಳೆಲ್ಲರಲ್ಲಿಯು 
ಡುತ ಥದರ್ಷದ ಮೂಲವಯಾ 


$ 
ಕೂಡಲಸಂಗಯ್ಯನಂತಲ್ಲದೊಲ್ಲನಯ್ಯಾ 


೫೯೩ 

ದರಿದ್ರ ಧನಾಡಢ್ಯಂಗ೦ಜುವನಲ್ಲದೆ 
ದರಿದ್ರಂಗಂಜುವನೆ 

ದೊರೆ ಮಹಾದೊರೆಗಂಜುವನಲ್ಲದೆ 
ದೊರೆತನಕ್ಕಂಜುವನೆ 

ಪರಶಿವಯೋಗಿ ಅಂತರ್ಯಾಮಿಗಂಜುವನಲ್ಲದೆ 
ಲೋಕದ ಗುಂಗಿಗಳಿಗಂಜುವನೆ 
ಕಪಿಲಸಿದ್ದಮಲ್ಲಿಕಾರ್ಜುನ 


ಜೀ 

ದರ್ಪಣದೊಳಗಣ ರೂಹಿಂಗೆ ಆ ದರ್ಪಣವೆ ಉತ್ಪತ್ತಿಸ್ಥಿತಿಲಯವಲ್ಲದೆ 
ಮರ್ತ್ಯಲೋಕದೊಳಗಣಾಕೃತಿಯಲ್ಲಿಲ್ಲವೇಕಯ್ಯ 

ಆ ಲೋಕದೊಳಗೆ ಉತ್ಪತಿಸ್ಥಿತಿಲಯವಿದೇನಯ್ಯ ಕರ್ಮಬದ್ಧರು 
ಒಂದರ ಪರಿ ಒಂದಕ್ಕಿಲ್ಲ ಕಂಡಿರೆ 

ದೃಷ್ಟವಹ ಗುರುಹಸ್ತದೊಳಗಣ ಸದ್ಭಕ್ಷಂಗೆ 

ಅಲ್ಲಿಯೆ ಉತ್ಪತಿಸ್ಥಿತಿಲಯ 

ಇದೆಂತಹ ಕರ್ಮದ ಪರಿಯೋ 

ಮತ್ತಾವ ಪರಿಯೂ ಅಲ್ಲ 

ಲಿಂಗದ ಪರಿಯ ಮಾಡಿದ ಗುಹೇಶ್ವರ 


೫೯೫ 

ದಳ್ಳುರಿಯಲ್ಲಿಗೆ ಹೋದಡೆ 

ಮೆಲ್ಲನೆ ಮುಟ್ಟುವುದೆ ಅಯ್ಯಾ 
ಬಲ್ಲವ ಗೆಲ್ಲ ಸೋಲಕ್ಕೆ ಹೋರಿದಡೆ 
ಕಲ್ಲುಹೃದಯಿ ಬಲ್ಲನೆ ಬಲ್ಲವನಿರವ 


ವಚನ ಸಾವಿರ 


ಇದೆಲ್ಲಕ್ಕೂ ಸಾಧ್ಯವಲ್ಲ 
ನಿಃಕಳಂಕ ಮಲ್ಲಿಕಾರ್ಜುನಾ 


೫೯೬ 

ದಿನ ಒಂದರಲ್ಲಿ ವಾರ ಏಳು 

ನೋಡಾ 

ಆ ಏಳು ವಾರಗಳೆಂಬುವುದು ಕಲ್ಲಿತವಲ್ಲದೆ 

ದೃಷ್ಟಿಯನ್ನಿಟ್ಟು ನೋಡಬಾರದು 

ನೋಡಾ 

ದೇವರೆಂಬುವುದೊಂದು 

ನೋಡಾ 

ಆ ದೇವರೆಂಬುವುದೊಂದರಲ್ಲಿ 

ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ವಿರಾಟ್ಟುರುಷರೆಂಬುವುದು 


ಖಲಿ 

ನೋಡಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
೫೯೭ 

ದಿನಚರಿಯೆಂಬ ಪಟ್ಟಣದಲ್ಲಿ 
ಕನಕರತಿಯೆಂಬರಸು 


ಮನಸಿಜನೆಂಬ ಪ್ರಧಾನ 

ಕನಸಕ೦ಡಡೆ ಅರಿವ ತಮಸೂನು ತಳವಾರ 
ಇವರೆಲ್ಲರ ವಂಚಿಸಿ ಅರಸಿನ ಹೆಂಡತಿ 
ಹೆಂಡವ ಕುಡಿವವನ ಅಂಗದಲ್ಲಿ ಸಿಕ್ಕಿದಳು 
ಪ್ರಧಾನ ಕಂಡ 

ಅರಸು ತಳವಾರ ಕಂಡುದಿಲ್ಲ 

ಮನಸಿಜ ಕಂಡು ಬದುಕಿದೆ ಹೋಗೆಂದ 
ಅರಸಿಗೆ ಕೂಪನಾದ 

ಮಾನಹಾನಿಗೆ ಕೇಡಿಲ್ಲದಂತೆ 

ಇಂತೀ ಭೇದವನರಿ 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ 


ವಚನ ಸಾವಿರ 


Ee 


೧೭೮ 


೫೯6 

ದೀಪದ ಕೊನೆಯ ಮೊನೆಯ ಮೇಲಿದ್ದುದು 
ತಮವೋ ಬೆಳಗೋ 

ಮನದ ಕೊನೆಯ ಮೇಲಿದ್ದುದು 

ಅರಿವೊ ಮರವೆಯೋ 

ಬೀಜದ ಕೊನೆಯ ಮೊನೆಯ ಮೇಲಿದ್ದುದು 
ಮುಂದಕ್ಕದು ಬೀಜವೋ ಸಂದೇಹವೋ 
ಅರಿವುದಕ್ಕೆ ತೆರಹಿಲ್ಲ 

ಮರೆವುದಕ್ಕೆ ಒಡಲಿಲ್ಲ 

ಅದರ ಹೂ ಮುಡಿಯಲ್ಲಿದ್ದು ಬಿಡುಗಡೆಯಾದೆ 
ನಿಃಕಳಂಕ ಮಲ್ಲಿಕಾರ್ಜುನಾ 


ರ್ಜ 

ದೀಪದಂತಿಹ ಜನ್ಮ 

ಬಂದುದು ತಿಳಿಯಬಾರದು 

ಹೋಹುದು ತಿಳಿಯಬಾರದು 
ಮೇಘದಂತಿಹ ಜನ್ಮ 

ಬಂದುದು ತಿಳಿಯಬಾರದು 

ಹೋಹುದು ತಿಳಿಯಬಾರದು 
ಶಿಶುವಿನಂತಹ ಜನ್ಮ 

ಬದುಕುವುದು ತಿಳಿಯದು 

ಬದುಕಿ ಬಾಳೀತೆಂಬುದು ತಿಳಿಯಬಾರದು 


೬೦೦ 

ದೇವನೊಬ್ಬ ನಾಮ ಹಲವು 

ಪರಮ ಪತಿವತೆಗೆ ಗಂಡನೊಬ್ಬ 
ಮತ್ತೊಂದಕ್ಕೆರಗಿದಡೆ ಕಿವಿಮೂಗ ಕೊಯ್ದನು 
ಹಲವು ದೈವದ ಎಂಜಲ ತಿಂಬವರನೇನೆಂಬೆ 
ಕೂಡಲಸಂಗಮದೇವಾ 


ವಚನ ಸಾವಿರ 


೬೦೧ 

ದೇವರೆದ್ದರಾವು ಏಳುವೆವಯ್ಯಾ 

ದೇವ ಬಿದ್ದರಾವು ಬೀಳುವೆವಯ್ಯಾ . 
ದೇವ ಸತ್ತರಾವು ಸಾವೆವಯ್ಯಾ 

ದೇವ ಬದುಕಿದರಾವು ಬದುಕುವೆವಯ್ಯಾ 
ನಾ ಸತ್ತು ದೇವ ಹಿಂದುಳಿದಡೆ 

ಎನ್ನಿ೦ದ ಬಿಟ್ಟು ವ್ರತಗೇಡಿಗಳಾರು 
ಹೇಳಾ ಸಕಳೇಶ್ವರದೇವಾ 


೬೦೨ 

ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ 
ಇಹ ಲೋಕದೊಳಗೆ ಮತ್ತೆ ಅನಂತಲೋಕ 

ಶಿವಲೋಕ ಶಿವಾಚಾರವಯ್ಯಾ 

ಶಿವಭಕ್ತನಿದ್ದ ಠಾವೆ ದೇವಲೋಕ 

ಭಕ್ತನಂಗಳವೆ ವಾರಣಾಸಿ 

ಕಾಯವೆ ಕೈಲಾಸ 

ಇದು ಸತ್ಯ 

ಕೂಡಲಸಂಗಮದೇವಾ 


೬೦೩ 

ದೇಶ ಗುರಿಯಾಗಿ 

ಲಯವಾಗಿ ಹೋದವರ ಕಂಡೆ 

ತಮಂಧ ಗುರಿಯಾಗಿ 

ಲಯವಾಗಿ ಹೋದವರ ಕಂಡೆ 

ಕಾಮ ಗುರಿಯಾಗಿ 

ಬೆಂದು ಹೋದವರ ಕಂಡೆ 

ನೀ ಗುರಿಯಾಗಿ ಹೋದವರನಾರನೂ ಕಾಣೆ 
ಗುಹೇಶ್ವರ 


೬೦೪ 


ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ 
ಕೆಲರ ಹಳಿದು ಕೆಲರ ಹೊಗಳಿ 


ವಚನಾ ವಿರ 


© ತ್ತ 


ವೃಥಾ ಹೋಯಿತ್ತೆನ್ನ ಸಂಸಾರ 
ಗಿರಿಯ ಶಿಖರದ ಮೇಲೆ ಲಿಂಗಧ್ಯಾನದಲ್ಲಿ 
ಮೌನಿಯಾಗಿರಿಸೆನ್ನ ಸಕಳೇಶ್ವರಯ್ಯಾ 


೬೦೫ 

ದೇಹದೊಳಗೆ ದೇವಾಲಯವಿದ್ದು 
ಮತ್ತೆ ಬೇರೆ ದೇವಾಲಯವೇಕೆ 
ಎರಡಕ್ಕೆ ಹೇಳಲಿಲ್ಲಯ್ಯ 
ಗುಹೇಶ್ವರ 

ನೀನು ಕಲ್ಲಾದರೆ ನಾನೇನಪ್ಪೆನು 


೬೦೬ 
ದೊಡ್ಡ ದೊಡ ಶೆಟಿಗಳ ಕಂಡು 

ಟು [0 
ಅಡ್ಡಗಟ್ಟಿ ಹೋಗಿ ಶರಣಾರ್ಥಿ ಎಂಬ 
ಎಡ್ಡುಗಳ್ಳತನಕ್ಕೆ -ತಮ್ಮ ಮಠಕ್ಕೆ ಬನ್ನಿ ಹಿರಿಯರೇ ಎಂಬರು 
ಹೋಗಿ ಶರಣಾರ್ಥಿ ಭಕ್ತನೆಂದೊಡೆ ಕೇಳದ ಹಾಗೆ 
ಅಡ್ಡ ಮೋರೆಯನಿಕ್ಕಿಕೊಂಡು ಸುಮ್ಮನೆ ಹೋಗುವ 
ಹೆಡ್ಡ ಮೂಳರಿಗೆ ದುಡ್ಡೇ ಪಾಣವಾಯಿತ್ತು 
ದುಡ್ಡಿಸ್ತರ ಕುರುಹನರಿಯದೆ ಮೊಳಪಾದದ ಮೇಲೆ 
ಹೊಡಹೊಡಕೊಂಡು ನಗುತಿರ್ದಾತ 
ನಮ್ಮ ಅಂಬಿಗರ ಚವುಡಯ್ಯ 


ಅ 

ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ ಹರದ ಕುಳ್ಳಿರ್ದ 
ನಮ್ಮ ಮಹಾದೇವಸೆಟ್ಟಿ 

ಒಮ್ಮನವಾದಡೆ ಒಡನೆ ನುಡಿವನು 

ಇಮ್ಮನವಾದಡೆ ನುಡಿಯನು 

ಕಾಣಿಯ ಸೋಲ 

ಅರ್ಧಗಾಣಿಯ ಗೆಲ್ಲ 

ಜಾಣ ನೋಡವ್ವಾ 

ನಮ್ಮ ಕೂಡಲಸಂಗಮದೇವ 


೧೮೦ ವಚನ ಸಾವಿರ 


೬೦೮ 

ಧರೆ ಇಲ್ಲದೆ ಬೆಳೆಯಬಹುದೆ ಧಾನ್ಯವ 
ಮಳೆ ಇಲ್ಲದೆ ನೋಡಬಹುದೆ ಬೆಳೆಗಳ 
ಒಂದು ವಸ್ತುವಿಗಾದಡೂ ದ್ವಂದ್ವವೆ ಔಚ 
ನಮ್ಮ ಕಪಿಲಸಿದ್ದಮಲ್ಲನ ನೋಡುವಡೆ 
ಲಿಂಗಪ್ರಜೆ ಜಂಗಮದಾಸೋಹವೆ ಬೇಕು 


೬೦೯ 

ಧರೆಗೆ ಸೂತಕವುಂಟೆ 

ವಾರಿಧಿಗೆ ಹೊಲೆಯುಂಟೆ 

ಉರಿವ ಅನಲಂಗೆ ಜಾತಿಭೇದವುಂಟೆ 

ಹರಿದು ಚರಿಸುವ ಅನಿಲಂಗೆ ಸೀಮೆಯುಂಟೆ 
ಆಕಾಶಕ್ಕೆ ದಾರಿ ಮೇರೆಯುಂಟೆ 

ಇನಿತರಿಂದೊದಗಿದ ಘಟವನು ಆರು ಹೊಲ್ತೆಂಬರು 
ಸಾರವು ಕರ್ಮ ಕೂಡಲಚೆನ್ನಸಂಗಮದೇವಾ 
ನಿಮ್ಮ ಶರಣಂಗೆ 


೬೧೦ 

ಧರೆಯ ಮೇಗಣ ಹುಲ್ಲೆ 

ಚೆಂದಮನೊಳಗಣ ಎರಳೆ 

ಕೂರ್ತಡೆ ಫಲವೇನೋ ಕೂಟವಿಲ್ಲದನ್ನಕ್ಕ 
ಇಂಬನರಿಯದ ಠಾವಿನಲ್ಲಿ ಕಣ್ಣೇಟವ ಮಾಡಿದಡೆ 
ತುಂಬಿದ ತೊರೆಯ ನಡುವೆ ಮಾಮರಕಾತಂತೆ 
ಚನ್ನಮಲ್ಲಿಕಾರ್ಜುನದೇವಾ 

ದೂರದ ಸ್ನೇಹವ ಮಾಡಲು 

ಬಾರದ ಭವಕ್ಕೆ ಬಂದೆ 


ಹ 

ಧರೆಯ ಮೇಲೆ ಬಿದ್ದ ಬೀಜ 

ಧರೆಯಲ್ಲಿಯೆ ಅಳಿದು ಆಕಾಶದಲ್ಲಿ ಫಲವಾಯಿತ್ತು 
ಆ ಫಲವ ಬಯಲ ಕಣದಲ್ಲಿ ಒಕ್ಕಿ 


ವಚನ ಸಾವಿರ 


೧೮೧ 


ಮನದ ಹಗಹದಲ್ಲಿ ತುಂಬಿ 

ಬಾಯ ಹಗಹದಲ್ಲಿ ತೆಗೆದು 

ಕಣ್ಣಿನ ಕೊಳಗದಲ್ಲಿ ಅಳವುತ್ತಿರಲಾಗಿ 
ಖಂಡುಗವೆಂಬುದಕ್ಕೆ ಮೊದಲೆ ಕೊರಳಡಗಿತು 
ಕುಂಭೇಶ್ವರಲಿಂಗದಲ್ಲಿದ್ದ ಜಗನ್ನಾಥನರಿಕೆಯಾಗಿ 


೬೧೨ 
ಧರೆಯ ಮೇಲೊಂದು ಪಿರಿದಪ್ಪ ಸಂತೆಯ ನೆರವಿಗೆ ಬಂದವರನೇನೆಂಬೆನು 
ಪರಿಪರಿಯ ಭಂಡದ ವ್ಯವಹಾರದೊಳಗೆ 
ಕೊಡಲಿಲ್ಲ ಕೊಳಲಿಲ್ಲ 
ವೃಥಾ ವಿಳಾಸವಿದೇನೋ 
ಅರೆಮರುಳೆಂಬ ಶಿವನು 
ನೆರೆಮರುಳೆಂಬ ಜಗವ ಹುಟ್ಟಿಸಿದ ಪರಿಯ ಕಂಡು ಬೆರಗಾದೆ 
ಹೇಶ್ಚರ 


೬೧೩ 

ಧರೆಯಗಲದ ಹುಲ್ಲೆ ಹರಿದು ಮೇಯಿತ್ತು ಕಂಡೆ 

ಬಲೆಯ ಬೀಸುವ ಗಂಡರಾರೂ ಇಲ್ಲ 

ಹರಿದು ಹಿಡಿದಹೆನೆಂದರೆ ತಲೆ ಕಾಣ ಬರುತ್ತದೆ 

ಶಿರವ ಹಿಡಿದಹೆನೆಂಬವರಿನ್ನಾರೂ ಇಲ್ಲ 

ಹರಿದಾಡುವ ಹುಲ್ಲೆಯ ಕಂಡು ಹಲವು ಬೆಳ್ಳಾರವ ಬಿಟ್ಟು 
ಬೇ೦ಟೆಕಾರ ಬಲೆಯ ಬೀಸಿದಡೆ ಹುಲ್ಲೆಯಂಜಿ ಹೋಯಿತ್ತು 
ಮರುಳುದಲೆಯಲ್ಲಿ ಹುಲ್ಲೆಯನೆಸೆಯಬೇಕೆಂದು 

ಸರಳ ಬಿಟ್ಟು ಬಾಣವನೊಂದು ಕೈಯಲ್ಲ ಹಿಡಿದು 
ಹಳ್ಳಕೊಳ್ಳವ ದಾಂಟಿ ಘಟ್ಟ ಬೆಟ್ಟವ ಕಳಿದು 

ಅತ್ತ ಬಯಲ ಮರನ ತಾ ಮರೆಗೊಂಡಿತ್ತು 

ಹತ್ತೆ ಸಾರಿದ ಮೃಗವ ತಾನೆಚ್ಚಡೆ ನಾರಿಹರಿದು 

ಬಿಲ್ಲು ಮುರಿದು ಹುಲ್ಲೆ ಸತ್ತಿತ್ತು 

ಅದ ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸವ ಮಾಡಲು 
ಸತ್ತ ನ ಕರಗಿ ಸಬ ಉಳಿಯಿತ್ತು 'ನಿಶ್ಚಿಂತವಾಯಿತ್ತು , 
ಗುಹೇಶ್ವರ" ನಿಮ್ಮ ಶರಣ ಕಟ್ಟಿದಿರ ಬಾಣಸದ ಮನೆಗೆ 2. 


೧೮೨ ವಚನ ಸಾವಿರ 


೬೧೪ 

ಧೃತಿಗೆಟ್ಟು ಅನ್ಯರ ಬೇಡದಂತೆ 

ಮತಿಗೆಟ್ಟು ಪರರುವ ಹೊಗಳದಂತೆ 
ಪರಸತಿಯರ ರತಿಗೆ ಮನ ಹಾರದಂತೆ 
ಶಿವಪಥವೊಲ್ಲದವರೊಡನಾಡದಂತೆ 
ಅನ್ಯಜಾತಿಯ ಸಂಗವ ಮಾಡದಂತೆ 

ಎನ್ನ ಪ್ರತಿಪಾಲಿಸು ಕೂಡಲಸಂಗಮದೇವಾ 


೬೧೫ 

ನಚ್ಚುಗೆ ಮನ ನಿಮ್ಮಲ್ಲಿ 

ಮಚ್ಚುಗೆ ಮನ ನಿಮ್ಮಲ್ಲಿ 

ಸಲುಗುಗೆ ಮನ ನಿಮ್ಮಲ್ಲಿ 
ಸೋಲುಗೆ ಮನ ನಿಮ್ಮಲ್ಲಿ 
ಅಳಲುಗೆ ಮನ ನಿಮ್ಮಲ್ಲಿ 

ಬಳಲುಗೆ ಮನ ನಿಮ್ಮಲ್ಲಿ 

ಕರಗುಗೆ ಮನ ನಿಮ್ಮಲ್ಲಿ 

ಕೊರಗುಗೆ ಮನ ನಿಮ್ಮಲ್ಲಿ 

ಎನ್ನ ಪಂಚೇಂದ್ರಿಯಂಗಳು 

ಕಬ್ಬುನ ಉಂಡ ನೀರಿನಂತೆ ನಿಮ್ಮಲ್ಲಿ 
ಬೆರಸುಗೆ ಚೆನ್ನಮಲ್ಲಿಕಾರ್ಜುನಯ್ಯಾ 


೬೧೬ 

ನಡೆ ನೋಟ ಸೊಲ್ಲೆಡೆಯಲ್ಲಿ ಒಂಥು ಕಿಚ್ಚು 
ಮಡದಿ ಪುರುಷರೆಡೆಯಲ್ಲಿ ಒಂದು ಕಿಚ್ಚು 
ತಡದುಂಬೆಡೆಯಲ್ಲಿ ಒಂದು ಕಿಚ್ಚು 
ಪಡೆದರ್ಥ ಕೆಟ್ಟೆಡೆಯಲ್ಲಿ ಒಂದು ಕಿಚ್ಚು 
ಕೂಡಿದ ವ್ಯಾಮೋಹದೆಡೆಯಲ್ಲಿ ಒಂದು ಕಿಚ್ಚು 
ಇಂತೀ ಐದು ರಿಚ್ಚನಿಕ್ಕಿ 

ಬಾಯಲ್ಲಿ ಮಣ್ಣಿಹೊಯಿದು ಕೆಡಿಸಿದೆ ರಾಮನಾಥ 


ವಚನ ಸಾವಿರ 


೧೮೩ 


೧೮೪ 


೬೧೭ 

ನಡೆದಡೆ 

ನಡೆಗೆಟ್ಟ ನಡೆಯ ನಡೆವುದಯ್ಯ 
ನುಡಿದಡೆ 

ನುಡಿಗೆಟ್ಟ ನುಡಿಯ ನುಡಿವುದಯ್ಯ 
ಒಡಲ ಹಿಡಿದಡೆ 

ಹಿಡಿಯದೆ ಹಿಡಿವುದಯ್ಯ 
ಕೂಡುವಡೆ 

ಕೇಡಿಲ್ಲದೆ ಕೂಟವ ಕೂಡುವುದಯ್ಯ 
ಗೊಹೇಶ್ವರ ನಿಮ್ಮಲ್ಲಿ ನಿಲುವುದಯ್ಯ 


೬೧೮ 

ನಡೆದು ನಡೆದು ಕಡೆಯ ಕಂಡವರು 
ನುಡಿದು ನುಡಿದು ಹೇಳುತ್ತಿಹರೆ 

ನುಡಿದು ನುಡಿದು ಹೇಳುವನ್ನಕ್ಕರ 
ನಡೆದುದೆಲ್ಲಾ ಹುಸಿಯೆಂಬೆನು 

ಮಾತಿನ ಮಥನದಿಂದಾದ ಅರಿವು 
ಕರಣಮಥನದಿಂದಾದುದಲ್ಲದೆ 

ಅನುಪಮ ಸ್ವರಭೇದವಾದ ಪರಿ ಎಂತು 
ಹೇಳಾ 

ಇದಿರ ಗೆಲಬೇಕೆಂದು ನುಡಿದುಕೊಂಡಡೇನು 
ಮನಕ್ಕೆ ಮನವೆ ಸಾಕ್ಷಿಯಾಗಿ ನಿಃಪತಿಯಲ್ಲ 
ನೋಡಾ 

ಎನ್ನ ಅಜಗಣ್ಣತಂದೆ ಶಬುದಕ್ಕೆ ಹೇಸಿ ಮುಗುದನಾದನು 


UE 

ನದಿಯ ನೀರು ಹೋದುವಯ್ಯಾ ಸಮುದಕ್ಕೆ 
ಸಮುದ್ರದ ನೀರು ಬಾರವಯ್ಯಾ ನದಿಗೆ 
ನಾನು ಹೋದೆನಯ್ಯಾ ಲಿಂಗದ ಕಡೆಗೆ 
ಲಿಂಗ ಬಾರದು ನೋಡಯ್ಯಾ ನನ್ನ ಕಡೆಗೆ 
ಮಗ ಮುನಿದಡೆ ತಂದೆ ಮುನಿಯನು 


ವಚನ ಸಾವಿರ 


ನಾ ಮುನಿದಡೆ ನೀ ಮುನಿಯೆ ನೋಡಯ್ಯಾ 
ಕಪಿಲಸಿದ್ಧಮಲ್ಲಿನಾಥಾ 


ಸ್‌) 

ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ 
ಶಿವ ಶಿವಾ ಎಂದೋದಿಸಯ್ಯಾ 

ಭಕ್ತಿಯೆಂಬ ಪಂಜರದೊಳೆಗಿಕ್ಕಿ ಸಲಹು 
ಕೂಡಲಸಂಗಮದೇವಾ 


3p 

ನಲ್ಲ ಮುಳಿದು ಹೋಗುತ್ತ 

ಎನ್ನ ಮನವ ನಂಬದೆ ಮೈಗಾಹಾಗಿ ಇರಿಸಿದನು 
ಉರಿಲಿಂಗದೇವನು ತಾ ಬಂದು ನೆರೆವನ್ನಬರ 


ಆಜ) 

ನಲ್ಲನ ಕೂಡುವ ಭರದಲ್ಲಿ 
ಎನ್ನುವನಿದಿರುವನೇನೆಂದರಿಯೆನು 
ನಲ್ಲನ ಕೂಡುವಾಗಳೂ 

ಎನ್ನುವ ನಲ್ಲನನೇನೆಂದರಿಯೆನು 
ಉರಿಲಿಂಗದೇವನ ಕೂಡಿದ ಬಳಿಕ 
ನಾನೊ ತಾನೊ ಏನೆಂದರಿಯೆನು 


೬.೨೩ 

ನಲ್ಲನ ಕೂಡುವ ಸುಖಭೋಗದ್ರವ್ಯವನೆಲ್ಲಿಂದಾ ತಪ್ಪನು 
ಹೇಳಾ ಕೆಳದಿ 

ನಲ್ಲನ ಬೇಡಲು ನಾಚಿಕೆ ಎನಗೆ 

ಮತ್ತಲ್ಲಿಯು ನಿಲ್ಲೆನು 

ಕೂಡುವ ಶಕ್ತಿಯ ತಾನರಿದಿಹನು 

ಕೇಳಾ ಕೆಳದಿ 

ಹೆಣ್ಣು ಹೆಣ್ಣ ಕೂಡುವ ಸುಖವ ಮಣ್ಣಿನ ಲ್ಲಿ ನೆರಹುವೆನು 
ಉರಿಲಿಂಗದೇವನ ಕೂಡುವೆನು 


ವಚನ ಸಾವಿರ 


೧೮೫ 


ಓ.೨೪ 

ನಲ್ಲನ ಕೂಡುವನ್ನಕ್ಕ ಸುಖದ ಸುಗ್ಗಿಯನೇನೆಂದರಿಯೆ 
ಕೇಳಾ ಕೆಳದಿ 

ಸುಖದ ಸವಿಗೆ ಸ್ರವಿಸಿ ಕೂಡಿದೆ ನೋಡವ್ವ 

ತವಕಕ್ಕೆ ತವಕ ಮಿಗೆ ಮೇಲುವರಿದು ಕೂಡಿದಂತೆ 
ಕೂಡುವೆನುರಿಲಿಂಗದೇವನ 


೬೨೫ 

ನಲ್ಲನೊಲ್ಲನೆಂದು ಮುನಿದು ನಾನಡಗಲು 
ಅಡಗುವ ಎಡೆಯೆಲ್ಲಾ ತಾನೆ 
ನೋಡೆಲಗವ್ವಾ 

ನಲ್ಲ ನೀನಿಲ್ಲದೆಡೆಯಿಲ್ಲ 

ಅಡಗಲಿಕಿಂಬಿಲ್ಲಾಗಿ ಮುನಿದು ನಾನೇಗುವೆನು 
ಶರಣುಗತಿವೋಗುವೆನು ಉರಿಲಿಂಗದೇವನ 


ವ ಅಂತ 

ನಾ ದೇವನಲ್ಲದೆ ನೀ ದೇವನೇ 

ನೀ ದೇವನಾದರೆ ಎನ್ನನೇಕೆ ಸಲಹ 
ಆರೈದು ಒಂದು ಕುಡಿತೆ ಉದಕವನೆರೆವೆ 
ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ 
ನಾ ದೇವ ಕಾಣಾ 

ಗುಹೇಶ್ವರ 


ಜಾ 

ನಾ ನಿನ್ನನರಿವಲ್ಲಿ 

ನೀನೆನ್ನ ಕೈಯಲ್ಲಿ ಅರಿಯಿಸಿಕೊಂಬಲ್ಲಿ 
ಅದೇನು ಬೇದ 

ನಾನೆಂದಡೆ ನಿನ್ನ ಸುತ್ತಿದ ಮಾಯೆ 
ನೀನೆಂದಡೆ ನನ್ನ ಸುತ್ತಿದ ಮಾಯೆ 
ನಾ ನೀನೆಂಬಲ್ಲಿ ಉಳಿಯಿತ್ತು 
ಅರ್ಕೇಶ್ವರಲಿಂಗನ ಅರಿಕೆ . 


ಪೌಲ) 

ನಾ ನಿಮ್ಮ ನೆನೆವನು ನೀವೆನ್ನನರಿಯಿರಿ 

ನಾ ನಿಮ್ಮನೋಲೈಸುವನು ನೀವೆನ್ನ ಕಾಣಿರಿ 
ನಾನೆಂತು ಬದುಕುವೆನೆಂತು ಜೀವಿಸುವೆನಯ್ಯಾ 
ಕೂಡಲಸಂಗಮದೇವಾ 

ಎನಗೆ ನೀವೆ ಪ್ರಾಣ ಗತಿ ಮತಿ ನೋಡಯ್ಯಾ 


ಆ 

ನಾ ಬಂದೆ ಹರಿಭಕ್ತನಾಗಿ 

ಬಾಹಾಗ ನಾ ದಾಸನಾಗಿ 

ಒಂಬತ್ತು ಜೂಳಿಯ ತಣ್ಣೀರ ಕಣಿತೆಯ ಹೊತ್ತು 
ತಿತ್ತಿಗ ನೀರ ಕಾಣೆ 

ಲೆಕ್ಕವಿಲ್ಲದ ನಾಮವನಿಕ್ಕಿದ 

ಸುತ್ತಿ ಸುತ್ತಿ ಬಳಸಿದೆ 

ಹೀಲಿಯ ಗರಿಯ ಹೇಕಣ್ಣ 

ಪಚ್ಚೆಯ ನಾಮವ ದೃಷ್ಟಿಯ ಮಧ್ಯದಲ್ಲಿ ಇಕ್ಕಿ 

ಮತ್ತೆ ಅದರ ನಡುವೆ ನಿಶ್ಚಯ ಬಿಳಿಯ ನಾಮವವನಿಕ್ಕಿ 
ಹೊತ್ತ ದಾಸಿಕೆ ಹುಸಿಯಾಯಿತ್ತು 
ದಾಸೋಹವೆಂಬುದನರಿಯದೆ ಎನ್ನ ವೇಷ ಹುಸಿಯಾಯಿತ್ತು 
ನಾರಾಯಣಪ್ರಿಯ ರಾಮನಾಥಾ 


೬೩೦ 

ನಾ ಮಾರಬಂದ ಸುಧೆಯ ಕೊಂಬವರಾರೂ ಇಲ್ಲ 

ಹೂರಗಣ ಭಾಜನಕ್ಕೆ ಒಳಗಣ ಇಂದ್ರಿಯಕ್ಕೆ 

ಉಂಡು ದಣಿದು ಕಂಡು ದಣಿದು ಸಂದೇಹವ ಬಿಟ್ಟು ದಣಿದು 
ಕಂಡುದ ಕಾಣದೆ ಸಂದೇಹದಲ್ಲಿ ಮರೆಯದೆ 

ಆನಂದವೆಂಬುದ ಆಲಿಂಗನವ ಮಾಡಿ 

ಆ ಕಂಗಳಂ ಮುಚ್ಚಿ ಮತ್ತಮಾ ಕಂಗಳಂ ತೆರೆದು ನೋಡಲಾಗಿ 
ಧರ್ಮೇಶ್ವರಲಿಂಗವು ಕಾಣಬಂದಿತ್ತು 


ವಚನ ಸಾವಿರ 


೧೮೭ 


೬೩೧ 

ನಾಚಿ ಮಾದುದು 
ಮಾದುದಲ್ಲ 
ನಾಚದೆ ಮಾದುದು 
ಮಾದುದಲ್ಲ 

ಹೇಸಿ ಮಾದುದು 
ಮಾದುದಲ್ಲ 

ಹೇಸದೆ ಮಾದುದು 
ಮಾದುದಲ್ಲ 

ಅಲಸಿ ಮಾದುದು 
ಮಾದುದಲ್ಲ 

ನಾಚದೆ ಹೇಸದೆ ಅಲಸದೆ 
ಮಾದಡೆ ಮಾದುದು 
ಗುಹೇಶ್ವರ 


ತ್‌ 3) 

ನಾಡೆಲ್ಲರೂ ಮುಟ್ಟಿ ಪೂಜಿಸುವುದು ಸಿರಿದೇವಿ 
ಸತ್ಯರೆಲ್ಲರೂ ಮುಟ್ಟಿ ಪೂಜಿಸುವುದು ಮೂದೇವಿ 

ನಾ ಮೊರದಲ್ಲಿ ಹೊತ್ತಾಡುವುದು ಉರಿಮಾರಿ 

ಸಿರಿ ಮೂದೇವಿ ಉರಿ ಮೊರದ ಗೋಟಿಗೊಳಗಾಯತ್ತು 
ಡಕ್ಕೆಯ ದನಿಗೆ ಮುನ್ನವೆ ಸಿಕ್ಕದಿರು 

ಕಾಲಾಂತಕ ಭೀಮೇಶ್ವರಲಿಂಗವನರಿಯಬಲ್ಲಡೆ 


ಓಡಿ 

ನಾಣ ಮರೆಯ ನಾಚಿಕೆ ಒಂದು ನೂಲ ಮರೆಯಲಡಗಿತ್ತು 
ಬಲ್ಲೆನೆಂಬ ಅರುಹಿರಿಯರೆಲ್ಲರು ಅಲ್ಲಿಯೇ ಮರುಳಾದರು 
ನೂಲಮಾರಿ ಹತ್ತಿಯ ಬಿಲಿಯ ಹೋದರೆ 

ಅದು ಅತ್ತಲೆ ಹೋಯಿತ್ತು 

ಗುಹೇಶ್ವರ 


ದಲ ವಚನ ಸಾವಿರ 


೬೩೪ 
ಸಾಜತಾರೆಚ ಕೂಲ ಸಡಲಲು 
ನಾಚುವರು ನೋಡಾ ಗಂಡು ಹೆಣ್ಣೆಂಬ ಜಾತಿಗಳು 


ಪ್ರಾಣದೊಡೆಯ ಜಗದೊಳಗೆ ಮುಳುಗಲು ತೆರಹಿಲ್ಲದಿರಲು 


ದೇವರ ಮುಂದೆ ನಾಚಲೆಡೆಯುಂಟೆ 
ಚೆನ್ನಮಲ್ಲಿಕಾರ್ಜುನ ಜಗವೆಲ್ಲ ಕಣ್ಣಾಗಿ ನೋಡುತ್ತಿರಲು 
ಮುಚ್ಚಿ ಮರಸುವ ಶಾವಾವುದು 

ಹೇಳಯ್ಯಾ 


೬೩೫ 

ನಾದ ಮುನ್ನವೋ 

ಬಿಂದು ಮುನ್ನವೋ 

ಜೀವ ಮುನ್ನವೋ 

ಕಾಯ ಮುನ್ನವೋ 
ಜೀವಕಾಯದ ಕುಳಸ್ಥಳ೦ಗಳ ಬಲ್ಲವರು 
ನೀವು ಹೇಳಿರೇ 

ಗುಹೇಶ್ವರ 

ನೀನು ಮುನ್ನವೋ 

ನಾನು ಮುನ್ನವೋ ಬಲ್ಲವರು 
ನೀವು ಹೇಳಿರೇ 


ಓ೬ಕ್ಕಹ್ಲಿ 

ನಾದದ ಬಲದಿಂದ ವೇದಂಗಳಾದವಲದೆ 

ವೇದ ಸ್ವಯಂಭುವಲ್ಲ ` 
ಮಾತಿನ ಬಲದಿಂದ ಶಾಸ್ತ್ರಂಗಳಾದವಲ್ಲದೆ 

ಶಾಸ್ತ್ರ ಸ್ವಯಂಭುವಲ್ಲ 

ನಿಲ್ಲು 

ಪಾಷಾಣದ ಬಲದಿಂದ ಸಮಯಂಗಳಾದವಲದೆ 
ಸಮಯ ಸ್ವಯಂಭುವಲ್ಲ ` 
ನಿಲ್ಲು 


ಇಂತೀ ಮಾತಿನ ಬಣಬೆಯ ಮುಂದಿಟುಕೊಂಡು 
ಆ 


1 


ವಚನ ಸಾವಿರ 


೧೮೯ 


೫೫ 


ಆತನ ಕಂಡೆಹೆನೆಂದಡೆ 
ಆತನತ್ಯತಿಷ್ಟದ್ದಶಾ೦ಗುಲ 
ಆತನೆಂತು ಸಿಲುಕುವನೆಂದಾತನಂಬಿಗ ಚವುಡಯ್ಯ 


೬೫ 

ನಾದಪ್ರಿಯ ಶಿವನೆಂಬರು 

ನಾದಪ್ರಿಯ ಶಿವನಲ್ಲಯ್ಯಾ 

ವೇದಪ್ರಿಯ ಶಿವನೆಂಬರು 

ವೇದಪ್ರಿಯ ಶಿವನಲ್ಲಯ್ಯಾ 

ನಾದವ ನುಡಿಸಿದ ರಾವಳಂಗೆ ಅರೆ ಆಯುಷ್ಯವಾಯಿತ್ತು 
ವೇದವಮಾಡಿದ ಬ್ರಹ್ಮನ ಶಿರ ಹೋಯಿತ್ತು 
ನಾದಪ್ರಿಯನೂ ಅಲ್ಲ 

ವೇದಪ್ರಿಯನೂ ಅಲ್ಲ 

ಭಕ್ತಿಪ್ರಿಯ ನಮ್ಮ ಕೂಡಲಸಂಗಮದೇವ 


೬೩೮ 

ನಾನಾ ಜನ್ಮ೦ಗಳಲ್ಲಿ ಬಂದಡೂ 

ನಾನಾ ಯುಕ್ತಿಯಲ್ಲಿ ನುಡಿದಡೂ 

ನಾನಾ ಲಕ್ಷಣ೦ಗಳಲ್ಲಿ 

ಶ್ರುತ ದೃಷ್ಟ ಆನುಮಾನ೦ಗಳ ಲಕ್ಷಿಸಿ ನುಡಿವಲ್ಲಿ 
ಏನನಹುದು ಏನನಲ್ಲಾಯೆಂಬ ಠಾವನರಿಯಬೇಕು 
ಮಾತ ಬಲ್ಲೆನೆಂದು ನುಡಿಯದೆ 
ನೀತಿವಂತನೆಂದು ಸುಮ್ಮನಿರದೆ 

ಪ್ರ ತತ್ಕಾಲದ ನೀತಿಯನರಿದು 

ಸಾತ್ತಿಕ ಲಕ್ಷಣದಲ್ಲಿಪ್ಪಾತನ ಲಕ್ಷಣವೇ ನಿರೀಕ್ಷಣ 
ಕದಂಬಲಿಂಗಾ 


೬೩೯ 
ನಾನಾ ವರ್ಣದ ಗೋವುಗಳೆಲ್ಲವೂ ಕೂಡಿ 


ಒಂದೇ ಹೊಲದಲ್ಲಿ ಮೇದು 


ವಚನ ಸಾವಿರ 


ಆರು ಕೆರೆಯ ನೀರ ಕುಡಿದು 

ಒಂದೇ ದಾರಿಯಲ್ಲಿ ಬಂದು 

ಮೂರು ಕೊಟ್ಟಿಗೆಯ ಗೊತ್ತಿಂಗೊಳಗಾದುವು 
ಬಿಟ್ಟು ಕರೆಯಲಾಗಿ ಗೋವಿಂಗೆ ಹಲವು 
ಹಾಲಿಗೆ ಏಕವರ್ಣ 

ಹಾಲ ತಂದು ಭಾಜನದಲ್ಲಿ ನೀಡಿ ಕಾಸುವಲ್ಲಿ 
ಚಟ್ಟಿ ಹತ್ತದೆ ಹಸುಕು ನಾರದೆ 

ಕೌರು ಏಳದೆ ನೀರ ರಸ ತಪ್ಪಿ ಮಧುರ ರಸ ತುಂಬಿ 
ಕಾಸಿ ಉಣಬಲ್ಲಡೆ ಆತನೆ ಭೋಗಿ 

ಆತ ನಿರತಿಶಯಾನುಭಾವ ಶುದ್ಧಾತ್ಮನು 
ಕಾಲಕರ್ಮವಿರಹಿತ ತ್ರಿಪುರಾಂತಕಲಿಂಗ ತಾನೆ 


೬೪೦ 

ನಾನಾ ವೇಷವ ತೊಟ್ಟು ಆಡುವನಂತೆ 
ಬಹುರೂಪು ಬೇರಲ್ಲದೆ ಆಡುವ ತಾನೊಬ್ಬನೆ 
ಎಲ್ಲಿ ಅರ್ಪಿತ ಮುಖ ಅಲ್ಲಿಯೂ ನೀನೇ 
ಏಣಾಂಕಧರ ಸೋಮೇಶ್ವರಲಿಂಗವ 


೬೪೧ 

ನಾನಾ ವ್ರತಂಗಳ ಪಿಡಿವುದೆಲ್ಲವು 

ಮನದ ಶಂಕೆ 

ಮನ ಹರಿದಾಡುವುದೆಲ್ಲವು 

ತನುವಿನ ಶಂಕೆ 

ಮನ ತನು ಕೂಡಿ ನಡೆವುದೆಲ್ಲವು 

ಪ್ರಕೃತಿಯ ಶಂಕೆ 

ಮನ ತನು ಪ್ರಕೃತಿ ಮೂರೊಂದಾದಲ್ಲಿ 
ಶೀಲವೆಂಬ ಪಾಶ ಜೀವನ ಕೊರಳ ಸುತಿತು 
ಬಹಿರಂಗದ ವ್ರತ ಅಂತರಂಗದ ಅರಿವು. ` 
ಉಭಯವು ಕಟ್ಟುವಡೆದಲ್ಲಿ 

ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗವೆಂಬ ಗೊತ್ತಾಯಿತ್ತು 


ವಚನ ಸಾವಿರ 


೧೯೧ 


೬೪.೨ 

ನಾನಾರ ಸಾರುವೆನೆಂದು ಚಿ೦ತಿಸಲೇತಕ್ಕಯ್ಯಾ 
ಬಸವಾ 

ನಾನಾರ ಹೊಂದುವೆನೆಂದು ಭ್ರಮೆಬಡಲೇತಕ್ಕಯ್ಯಾ 
ಬಸವಾ 

ನಾನಾರ ಇರವನರಿವೆನೆಂದು ಪ್ರಳಾಪಿಸಲೇತಕ್ಕಯ್ಯಾ 
ಬಸವಾ 

ಪರಿಣಾಮಮೂರ್ತಿ ಬಸವನರೂಪು 

ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ 

ಸಂಗಯ್ಯನ ಹಂಗು ನಮಗೇತಕ್ಕಯ್ಯಾ 

ಬಸವಾ 


ನಾನಾರ ಹೆಸರ ಕುರುಹಿಡಲಯ್ಯಾ 
ಬಸವಾ 
ನಾನಾರ ರೂಪ ನಿಜವಿಡಲಯ್ಯಾ 


ವಾ 
ನಾನಾರ ಮಾತ ನೆಲೆಗೊಳಿಸಲಯ್ಯಾ 
ಬಸವಾ 
ನಾನಾರ ಮನವನಂಗೈಸಲಯ್ಯಾ 


ಎನ್ನ ಸುಖಾಕಾರಮೂರ್ತಿ ಬಸವನಡಗಿದಬಳಿಕ 
ಎನಗೆ ಹೆಸರಿಲ್ಲ 

ರೂಪು ನಿರೂಪಾಯಿತ್ತಯ್ಯಾ 

ಸಂಗಯ್ಯಾ ಬಸವನಡಗಿದಬಳಿಕ 


೬೪೪ 

ನಾನು ಘನ ತಾನು ಘನವೆಂಬ ಹಿರಿಯರುಂಟೆ 
ಜಗದೊಳಗೆ ಹಿರಿಯರ ಹಿರಿಯತನದಿಂದೇನಾಯಿತ್ತು 
ಹಿರಿಕಿರಿದೆಂಬ ಶಬ್ದವಡಗಿದಡೆ ಆತನೆ ಶರಣ 
ಗುಹೇಶ್ವರ 


೧೯೨ ವಚನ ಸಾವಿರ 


೬೪೫ 

ನಾನು ಭಕ್ತನಾದಡೆ 

ನೀನು ದೇವನಾದಡೆ 

ನೋಡುವೆವೆ ಇಬ್ಬರ ಸಮರಸವನೊಂದು ಮಾಡಿ 
ಭೂಮಿಯಾಕಾಶವನೊಂದು ಮಾಡಿ 

ಚಂದ್ರ ಸೂರ್ಯರಿಬ್ಬರ ತಾಳವ ಮಾಡಿ ಆಡುವೆವೆ 
ಜಡೆಯ ಮೇಲಣ ಗಂಗೆ ನೀನು ಕೇಳಾ 
ತೊಡೆಯ ಮೇಲಣ ಗೌರಿ ನೀನು ಕೇಳಾ 
ಗುಹೇಶ್ವರನೆಂಬ ಲಿಂಗವು ಎನ್ನ ಕೈಯಲಿ ಸತ್ತಡೆ 
ರಂಡೆಗೂಳನುಂಬುದು ನಿಮಗೆ ಲೇಸೆ 


೬೪೬ 

ನಾನು ಮೆಟ್ಟುವ ಭೂಮಿಯ 

ಭಕ್ತನ ಮಾಡಿದಲ್ಲದೆ ಮೆಟ್ಟೆನಯ್ಯಾ 
ನಾ ನೋಡುತಿಹ ಆಕಾಶದ ಚಂದಸೂರ್ಯರ 
ಭಕ್ತರ ಮಾಡಿದಲ್ಲದೆ ನೋಡೆನಯ್ಯಾ 
ನಾನು ಬಳಸುವ ಜಲವ 

ಭಕ್ತನ ಮಾಡಿದಲ್ಲದೆ ಬಳಸೆನಯ್ಯಾ 
ನಾನು ಕೊಂಬ ಹದಿನೆಂಟು ಧಾನ್ಯವ 
ಭಕ್ತನ ಮಾಡಿದಲ್ಲದೆ ಕೂಳ್ಳೆನಯ್ಯಾ 
ಕೂಡಲಚೆನ್ನಸಂಗಯ್ಯಾ 

ನಿಮ್ಮಾಣೆ 


೬ಜಿ 

ನಾನೆಂಬುದು ಪ್ರಮಾಣ 
ನೀನೆಂಬುದು ಪ್ರಮಾಣ 
ಸ್ವಯವೆಂಬುದು ಪ್ರಮಾಣ 
ಪರವೆಂಬುದು ಪ್ರಮಾಣ 
ಪ್ರಮಾಣವೆಂಬುದು ಪ್ರಮಾಣ 
ಗೊಹೇಶ್ವರನೆಂಬುದು ಅಪ್ರಮಾಣ 


ವಚನ ಸಾವಿರ 


ಹು 


೬೪೮ 

ನಾನೇಕೆ ಬಂದೆ ಸುಖವ ಬಿಟು 
ಬಂದುದಕ್ಕೆ ಒಂದೂ ಆದುದಿಲ್ಲ 
ಸಂಸಾರದಲ್ಲಿ ಸುಖಿಯಲ್ಲ 
ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ 
ಸಿಕ್ಕಿದೆ ಅರ್ತಿಗಾರಿಕೆಯೆಂಬ ಭಕ್ತಿಯಲ್ಲಿ 
ದಾಸಿಯ ಕೂಸಿನಂತೆ ಒಡವೆಗಾಸೆಮಾಡಿ 
ಗಾಸಿಯಾದೆ ಮನೆಯೊಡೆಯನ ಕೈಯಲ್ಲಿ 
ಈ ಭಾಷೆ ಇನ್ನೇಸು ಕಾಲ 

ನಿಃಕಳಂಕ ಮಲ್ಲಿಕಾರ್ಜುನಾ 


೬೪೯ 

ನಾನೊಂದ ನೆನೆದಡೆ 
ತಾನೊಂದ ನೆನೆವುದು 
ನಾನಿತ್ತಲೆಳದಡೆ. 
ತಾನತ್ತಲೆಳೆವುದು 

ತಾ ಬೇರೆ 

ಎನ್ನನಳಲಿಸಿ ಕಾಡಿತ್ತು 

ತಾ ಬೇರ 

ಎನ್ನ ಬಳಲಿಸಿ ಕಾಡಿತ್ತು 
ಕೂಡಲಸಂಗನ ಕೂಡಿಹೆನೆಂದಡ 
ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ 


೬೫೦ 

ನಾನೊಂದು ಗಿಳಿಯ ಕಂಡೆ 

ಬೆಕ್ಕಿನ ಬಾಧೆ ಘನ 

ತಾ ಕೋಲಿನಲ್ಲಿದ್ದಡೆ ಶಯನಕ್ಕೆ ಆಸೆಯಿಲ್ಲ 
ಪಂಜರಕ್ಕೆ ಸಂದ ಕೂಡುವ ಸಂಗದವನಿಲ್ಲ 
ಕೊರೆಯ ಕೂಳನಿಕ್ಕುವುದಕ್ಕೆ ಅಡಿಗರಟವಿಲ್ಲ 
ಗಿಳಿಯ ಹಿಡಿದು ನಾ ಕೆಟ್ಟೆ ಹಕ್ಕಿಯ ಹಂಬಲಿಲ್ಲ 
ಗುಡಿಯೊಡೆಯ ಗುಮ್ಮಟನಾಥ ಅಗಮ್ಯೇಶ್ವರಲಿಂಗ 


೧೯೪ ವಚನ ಸಾವಿರ 


೬೫೧ 

ನಾಯಿಗೆ ಕಾಲು ಕೊಟ್ಟು 

ತೋಳಗೆ ಹೊಟ್ಟೆಯ ಕೊಟ್ಟು 

ಹುಲಿಗೆ ತಲೆಯ ಕೊಟ್ಟು 
ಮೆಲಿಸಿಕೊಂಬವರೆಲ್ಲಕ್ಕು ಬಲವಂತತನವೆ 
ಅದರ ಸಲೆ ಬಲುಮೆ 
ಅರ್ಕೇಶ್ವರಲಿಂಗವನರಿತವರಿಗಲ್ಲದೆ ಆಗದು 


೬೫೨ 

ನಾರಿ ಹರಿಯಿತ್ತು 

ಬಿಲ್ಲು ಮುರಿಯಿತ್ತು 
ಅಂಬೇನ ಮಾಡುವುದು 
ಎಲೆ ಎಲೆ ನೋಡಿರಣ್ಣ 
ಹೊತ್ತು ಹೋಯಿತ್ತು 
ನೇಮ ನೀರಡಸಿತ್ತು 
ಏನು ಕಾರಣ ಹೇಳಾ 
ಗುಹೇಶ್ವರ 


೬೫೩ 

ನಾರಿವಾಳವ ತಂದು ನಾಯಮುಂದೆ ಹಾಕಿದಡೆ 
ಒಡೆಯಲರಿಯದು ತಿನಲರಿಯದು 

ಅದರವೊಲು 

ಜಂಗಮದೊಳಗೆ ಲಿಂಗವರಿದವ ಭಂಗಿಯ ತಿಂದಂತೆ 
ತನ್ನ ಹೊದ್ದಿದ್ದ ತಾ ತಿಳಿಯಲರಿಯದಿದ್ದಡೆ 

ತೆಂಗ ತಿನಲರಿಯದ ನಾಯಂತೆ 

ಎಂದನಂಬಿಗ ಚವುಡಯ್ಯ 


೬೫೪ 

ನಾಳೆ ಬಪ್ಪುದು ನಮಗಿಂದೆ ಬರಲಿ 
ಇಂದು ಬಪ್ಪುದು ನಮಗೀಗಲೆ ಬರಲಿ 
ಇದಕಾರಂಜುವರು ಇದಕಾರಳುಕುವರು 


ಪಚನ ಸಾವಿರ 


೧೯೫ 


ತ 


ಜಾತಸ್ಯ ಮರಣಂ ಧ್ರುವಂ ಎಂದುದಾಗಿ 
ನಮ್ಮ ಕೂಡಲಸಂಗಮದೇವರು 

ಬರೆದ ಬರೆಹವ ತಪ್ಪಿಸುವಡೆ 
ಹರಿಬ್ರಹ್ಮಾದಿಗಳಿಗಳವಲ್ಲ 


೬೫% 

ನಿಃಶಬ್ದ ಲಿಂಗಾನುಭಾವಿ 
ಶರಣ ಮುಗ್ಗಾನುಭಾವಿ 
ಪ್ರಸಾದಿ ಪರಿಣಾಮಾನುಭಾವಿ 
ಇಂತೀ ತ್ರಿವಿಧಾನುಭಾವಿ 
ಕೂಡಲಚೆನ್ನಸಂಗಾ 

ನಿಮ್ಮ ಶರಣ 


೬೬ 

ನಿತ್ಯನಿರಂಜನ ತಾನೆಂದರಿಯದೆ 

ತೆತ್ತ ಮಸಿಯೆಂದು ಹೊರರಿಗನೆ ಬಳಸಿ 
ಸತ್ತಿತ್ತಲ್ಲಾ ಜಗವೆಲ್ಲಾ ನಾಯಿ ಸಾವ 
ತಮ್ಮ ತಾವರಿಯದೆ 

ಸತ್ತವರ ಹೆಸರ ಪತ್ರವನೋದಿದಡೆ 
ಅದೆತ್ತಣ ಮುಕ್ತಿ 

ಗುಹೇಶ್ವರ 


ನಿದ್ರೆಯಿದ್ದೆಡೆಯಲ್ಲಿ ಬುದ್ಧಿಯೆಂಬುದಿಲ್ಲ 


ಕಾಯವೊಂದೆಸೆ ಜೀವವೊಂದೆಸೆ 
ಗುಹೇಶ್ವರಲಿಂಗ ತಾನೊಂದೆಸೆ 


೬೫೮ 
ನಿನ್ನನರಿತು ಅರಿದೆನೆಂದಡೆ 
ನಾ ಕುತ್ತದ ಕೊಮ್ಮೆ 


ವಚನ ಸಾವಿರ 


ನೀ ಮುದ್ದಿನ ಗುಳಿಗೆ 
ನಿನ್ನನರಿತು ನೆರೆದಿಹೆನೆಂದಡೆ 
ನೀ ಹೆಣ್ಣು 

ನಾ ಗಂಡು 

ಸಾಕು ಬಲ್ಲಹರ ಮಾತು ಬಿಡು 
ನಿನ್ನದು ನೀತಿಯಲ್ಲ 

ನಿಃಕಳಂಕ ಮಲ್ಲಿಕಾರ್ಜುನಾ 


೬೫೯ 

ನಿನ್ನರಿಕೆಯ ನರಕವೆ ಮೋಕ್ಷ 
ನೋಡಯ್ಯಾ 

ನಿನ್ನನರಿಯದ ಮುಕ್ತಿಯೆ ನರಕ 
ಕಂಡಯ್ಯಾ 

ನೀನೊಲ್ಲದ ಸುಖವೆ ದಃಖ 
ಕಂಡಯ್ಯಾ 

ನೀನೊಲಿದ ದುಃಖವೆ ಪರಮಸುಖ 
ಕಂಡಯ್ಯಾ 
ಚೆನ್ನಮಲ್ಲಿಕಾರ್ಜುನಯ್ಯಾ 


ನೀ ಕಟ್ಟಿ ಕೆಡಹಿದ ಬ೦ಧನವೆ ನಿರ್ಬಂಧವೆಂದಿಪ್ಪೆನು 


೬೬೦ 

ನಿಮ್ಮ ತೇಜವ ನೋಡಲೆಂದು ಹೆರೆಸಾರಿ ನೋಡುತ್ತಿರಲು 
ಶತಕೋಟಿ ಸೂರ್ಯರು ಮೂಡಿದಂತಿರ್ದುದಯ್ಯ 
ಮಿಂಚಿನ ಬಳ್ಳಿಯ ಸಂಚವ ಕಂಡೆ 

ಎನಗಿದು ಸೋಜಿಗವಾಯಿತ್ತು 

ಗೊಹೇಶ್ವರ 

ನೀನು ಜ್ಯೋತಿರ್ಲಿಂಗವಾದರೆ 

ಉಪಮಿಸಿ ನೋಡಬಲ್ಲವರಿಲ್ಲಯ್ಯ 


೬೬೧ 
ನಿಮ್ಮ ನೆನೆವುತ್ತಿದ್ದಿತ್ತು 
ನೆನೆವ ಮುಖವಾವುದೆಂದರಿಯದೆ 


ವಚನ ಸಾವಿರ 


ತೊ 


ಪೂಜೆಯ ಪೂಜಿಸುತ್ತಿದ್ದಿತ್ತು 
ಪೂಜೆಯ ಮುಖವಾವುದೆಂದರಿಯದೆ 
ಆಡಿ ಹಾಡಿ ಬೇಡುತ್ತಿದ್ದಿತ್ತು 

ಬೇಡುವ ಮುಖವಾವುದೆಂದರಿಯದೆ 
ಕಾಯದಲಿಲ್ಲ ಜೀವದಲ್ಲಿಲ್ಲ ಭಾವದಲಿಲ್ಲ 
ಭರಿತವು ಅದು ತಾನಪ್ಪುದು 
ತಾನಲ್ಲದುದೇನ ಹೇಳುವೆ ಕೌತುಕವ 
ಗುಹೇಶ್ವರನೆಂಬ ಹೆಸರೊಳಗಿದ್ದುದ 
ಬೆಸಗೊಂಬವರಿಲ್ಲ ನಿರಾಳದ ಘನವ 


೬೬೨ 

ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು 
ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು 
ಹಿಂಡಲೇಕೋ ತೊಳೆಯಲೇಕೋ 

ಮುಳುಗಿ ಮುಳುಗಿ ಮೂಗ ಹಿಡಿಯಲೇಕೋ 
ಕೂಡಲಸಂಗನ ಶರಣರಲ್ಲಿ 

ಡೋಹರ ಕಕ್ಕಯ್ಯನಾವ ತೊರೆಯಲಿ ಮಿಂದ 


ಓತಿ 

ನಿಮ್ಮಲ್ಲಿ ನೀವು ತಿಳಿದು ನೋಡಿರೇ 
ಅನ್ಯವಿಲ್ಲ ಕಾಣಿರಣ್ಣ | 

ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ 
ಅನ್ಯಭಾವವ ನೆನೆಯದೆ 

ತನ್ಮೊಳಗೆ ತಾನೆಚ್ಚರಬಲ್ಲಡೆ 

ತನ್ನಲ್ಲಿಯೆ ತನ್ಮಯ ಗುಹೇಶ್ವರ ಲಿಂಗವು 


೬೬೪ 

ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯನಿಕ್ಕಿ 
ಹೆಸರಿಟ್ಟು ಕರೆದವರಾರೋ 
ಅಕಟಕಟಾ 

ಶಬ್ದದ ಲಜ್ಜಿಯ ನೋಡಾ 


ಗುಹೇಶರನನರಿಯದ ಅನುಭಾವಿಗಳೆಲ್ಲರ ತರಕಟಗಾಡಿತ್ತು 


ದ 


೬೬೫೪ 

ನಿರ್ಣಯವನರಿಯದ ಮನವೇ, 
ದುಗುಡವನಾಹಾರಂಗೊಂಡೆಯಲ್ಲಾ 
ಮಾಯಾಸೂತ್ರವಿದೇನೋ 
ಕಂಗಳೊಳಗಣ ಕತ್ತಲೆ ತಿಳಿಯದಲ್ಲಾ 
ಬೆಳಗಿನೊಳಗಣ ಶೃಂಗಾರ ಬಳಲುತ್ತಿದೆ 
ಗುಹೇಶ್ವರ 


೬೬೬ 

ನೀನಲ್ಲದನ್ಯದೈವವುಂಟೆಂಬವನ ಬಾಯ 

ಕೆನ್ನೆವಾರೆ ಸೀಳಿದಲ್ಲದೆ ಎನ್ನ ಮುನಿಸು ಹೋಗದಯ್ಯಾ 
ಎನ್ನ ಕೋಪವಡಗದಯ್ಯಾ 

ಎನ್ನ ಬಿನ್ನಪವನವಧರಿಸು 

ಕೂಡಲಸಂಗಮದೇವಾ 


೬೬೭ 

ನೀನಾನೆಂಬ ಭಾವವಾರಿ೦ದಾಯಿತು 
ಹೇಳಾ ೫ 
ನೀನೆಂಬುದೇ ಅಜ್ಞಾನ 
ನಾನೆಂಬುದೇ ಮಾಯಾಧೀನ 
ನೀನೆನ್ನದೆ ನಾನೆನ್ನದ ಇಪ್ಪ ಸುಖವ 
ಭಿನ್ನವಿಲ್ಲದೆ ಅರಿಯಬಲ್ಲಡೆ 

ಆ ಸುಖವು ನಿಮಗರ್ಪಿತ 

ಕಾಣಾ ಗುಹೇಶ್ವರ 


೬೬೮ 
ನೀನೀಶನೀಯದೆ ಮಾನೀಸನೀವನೆ 
ನೀನೀಸುವ ಕಾರಣ ಮಾನಿಸನೀವನು 
ಆ ಮಾನಿಸನ ಹೃದಯದೊಳು ಹೊಕ್ಕು 
ನೀನೀಸುವ ಕಾರಣದಿಂದ 

ನೀನೆ ಶರಣೆಂಬೆನಯ್ಯ 

ರಾಮನಾಥ 


ಇ 
ಕ 


ವಚನ ಸಾವಿರ 


EE 


೬೬೯ 

ನೀನು ಅಂಗದಲ್ಲಿ ಕಡಿದುದ ಬಿಟ್ಟು 
ಬಿಟ್ಟು ನೋಡಿ ನಿನ್ನ ಕುರುಹ ಕಾಣೆ 
ನೀನು ಕರ್ಣದಲ್ಲಿ ಹೇಳಿದುದ ನೆನೆದು ನೆನೆದು ಮನದಲ್ಲಿ ನಿಲ್ಲೆ 
ನೀ ಬಿಡೆಂದುದ ಬಿಟ್ಟೆ 

ನೀ ಹಿಡಿಯೆಂದುದ ಹಿಡಿದೆ 
ನಲಲದ ಲಖNರುಹ ಕಾಣಿ 
ನಿನ್ನರಿಕೆ ಇನ್ನೆಂದಿಗೆ 

ಈ ಘಟವ ಬಿಡುವುದಕ್ಕೆ ಮೊದಲೆ 
ನಿನ್ನಡಿಯ ಗುಡಿಯ ತೋರಿ 
ಗೋಪತಿನಾಥ ವಿಶ್ವೇಶ್ವರಲಿಂಗಾ 


ಪ ಬತ್ತಿ 
ನೀನೊಲಿದಡೆ ಕೊರಡು ಕೊನರುವುದಯ್ಯಾ 
ನೀನೊಲಿದಡೆ ಬರಡು ಹಯನಹುದಯ್ಯಾ 
ನೀನೊಲಿದಡೆ ವಿಷವೆಲ್ಲ ಅಮೃತವಹುದಯ್ಯಾ 
ನೀನೊಲಿದಡೆ ಸಕಲ ಪಡಿಪದಾರ್ಥ ಇದಿರಲ್ಲಿರ್ಪುವು 
ಕೂಡಲಸಂಗಮದೇವಾ 


೬೭೧ 

ನೀರ ಕಂಡಲ್ಲಿ ಮುಳುಗುವರಯ್ಯಾ 
ಮರನ ಕಂಡಲ್ಲಿ ಸುತ್ತುವರಯ್ಯಾ 
ಬತ್ತುವ ಜಲವ ಒಣಗುವ ಮರನ 
ಮಚ್ಚಿದವರು ನಿಮ್ಮನೆತ್ತ ಬಲ್ಲರು 
ಕೂಡಲಸಂಗಮದೇವಾ 


೬ಡಿ 

ನೀರ ನೆಳಲಿನಲ್ಲಿ ಒಂದು ಆರವೆ ಹುಟ್ಟಿತ್ತು 
ಅದು ಬೇರಿಲ್ಲದೆ 

ಆ ಮರನ ಮೀರುವ ಕೊಂಬಿಲ್ಲದೆ 
ಕೊಂಬ ಮೀರುವ ಎಲೆಯಿಲ್ಲದೆ 


೨೦೦ ವಚನ ಸಾವಿರ 


ಎಲೆಯ ಮೀರುವ ಹೂವಿಲ್ಲದೆ 
ಹೂವ ಮೀರುವ ಕಾಯಿಯಿಲ್ಲದೆ 
ಇದು ಚೆನ್ನಾಗಿ ತಿಳಿದು ನೋಡಿ 
ಆ ನೀರು ಬೇರ ನುಂಗಿ 

ಬೇರು ವೃಕ್ಷವ ನುಂಗಿ 

ಪರ್ಣ ಕುಸುಮವ ಕೊಂಡು 
ಕುಸುಮ ಕಾಯವ ಕೊಂಡು 
ಕಾಯಿ ಹಣ್ಣನು ಮೆದ್ದಲ್ಲಿ 
ಭಾವವಳಿಯಿತ್ತು 

ಇದನಾರು ಬಲ್ಲರು 

ನಿಃಕಳಂಕ ಮಲ್ಲಿಕಾರ್ಜುನಾ ನೀನೆ ಬಲ್ಲೆ 


೬a 

ನೀರ ಬೊಬ್ಬುಳಿಕೆಗೆ ಕಬ್ಬುನದ ಕಟ್ಟುಕೊಟ್ಟು 
ಸುರಕ್ಷಿತವ ಮಾಡುವ ಭರವ ನೋಡಾ 
ಮಹಾದಾನಿ ಕೂಡಲಸಂಗಯ್ಯನ ಪೂಜಿಸಿ 
ಬದುಕುವೋ ಕಾಯ ನಿಶ್ಚಸದೆ 


೬೭೪ 

ನೀರಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ 

ಬಯಲಬೊಂಬೆಯ ಕೈಯಲ್ಲಿ ಕೊಟ್ಟು ಮುದ್ದಾಡಿಸುತ್ತಿರ್ದನಯ್ಯಾ 
ಕರ್ಪೂರದ ಪುತ್ಥಳಿಗೆ ಅಗ್ನಿಯ ಸಿಂಹಾಸನವನಿಕ್ಕಿ 

ಅಗ್ನಿ ಕರಗಿ ಕರ್ಪೂರ ಉಳಿದುದಕ್ಕೆ ಬೆರಗಾದೆನಯ್ಯಾ 

ಎನ್ನ ಅಜಗಣ್ಣನ ಯೋಗಕ್ಕೆ 


೬೭೫ 

ನೀರಿ೦ಗೆ ನೈದಿಲೆಯೆ ಶೃಂಗಾರ 
ಸಮುದ್ರಕ್ಕೆ ತೆರೆಯೆ ಶೃಂಗಾರ 
ಊರಿಗೆ ಆಗರವೆ ಶೃಂಗಾರ 
ನಾರಿಗೆ ಗುಣವೆ ಶೃಂಗಾರ 


ವಚನ ಸಾವಿರ 


೨೮೪% 


ಗಗನಕ್ಕೆ ಚಂದ್ರಮನೆ ಶೃಂಗಾರ 
ನಮ್ಮ ಕೂಡಲಸಂಗನ ಶರಣರಿಗೆ 
ನೊಸಲ ವಿಭೂತಿಯೆ ಶೃಂಗಾರ 


೬ಬ 

ನೀರೊಳಗಣ ಕಿಚ್ಚಿಗೆ ನೀರೆ ತಾಯಿ 

ಕಲ್ಲೊಳಗಣ ಕಿಚ್ಚಿಗೆ ಕಲ್ಲೆ ತಾಯಿ 

ಮರದೊಳಗಣ ಕಿಚ್ಚಿಗೆ ಮರನೆ ತಾಯಿ 

ಅವು ಹೊರಹೊಮ್ಮಿದಾಗ 

ತಾಯ: ತಿಂದು ತಾವು ತಲೆದೋರುವಂತೆ 

ಕುರುಹಿಂದ ಅರಿವನರಿತು 

ಅರಿವು ಕುರುಹು ನಷ್ಟವ ಮಾಡಿ ನಿಂದಲ್ಲಿಯೆ 

ಐಘಟದೂರ ರಾಮೇಶ್ವರಲಿಂಗ ಅಂಗವ ಅರಿತು ನಿಂದ ನಿಲವು 


LU ತೆ 
ನೀರೊಳಗಣ ಕಿಚ್ಚು 
ತಾಯಲ್ಲಿ ಅಡಗಿತ್ತು 
ಶಿಲೆಯೊಳಗಣ ಕಿಚ್ಚು 
ತಾಯನುಳುಹಿ ಇದಿರ ಸುಟ್ಟಿ 
ಮರದೊಳಗಣ ಕಿಚ್ಚು 
ಮರನನೂ ಸುಟ್ಟು 
ಇದಿರನೂ ಸುಟ್ಟು 
ಪರಿಸ್ಪಂದಕ್ಕೆ ಹರಿಯಿತ್ತು 
ಇಂತೀ ತ್ರಿವಿಧಭೇದದಿಂದ ಜ್ಞಾನದ ಭೇದವನರಿ 
ಐಘಟದೂರ ರಾಮೇಶ್ವರಲಿಂಗವನರಿವುದಕ್ಕೆ 


ಹ 


೬೭೮ 

ನೀರೊಳಗೊಂದು ನೆಳಲು ಸುಳಿಯಿತ್ತು 
ನೆಳಲೊಳಗೊಂದು ಹೊಳೆವ ಶಬ್ದವು 
ಅದು ನೆಮ್ಮಲ್ಲ ಸೊಮ್ಮಲ್ಲ 
ಅಮ್ಮಿದಡಾಯಿತ್ತು 


jo ವಚನ ಸಾವಿರ 


ನೆಮ್ಮಿದಡರಳಿಯಿತ್ತು 
ಚಿಕ್ಕಯ್ಯಪ್ರಿಯ ಸಿದ್ದಲಿಂಗ ಇಲ್ಲ ಇಲ್ಲ 
ಬಯಲು 


ಶ್‌ 

ನುಡಿದ ಮಾತಿಂಗೆ ಕೊರತೆಯೆಂದು 
ಮನವ ಮಾಡಿ ತನು ಅಂಡಿಸಲೇತಕ್ಕೆ 
ಹಾವಿನ ಹೇಳಿಗೆಯ ತೆಗೆದ ಕೋಡಗದಂತೆ 
ಮಾತಾಡಲೇಕೆ ಮತ್ತುಡುಗಲೇಕೆ 
ಮಕರದ್ದಜವೈರಿ ಮಾರೇಶ್ವರಾ 


೬೮೦ 

ನುಡಿದಡೆ ಮಿಥ್ಯ ಸುಮ್ಮನಿದ್ದಡೆ ತಥ್ಯವಲ್ಲ 

ಈ ಉಭಯದ ಹೆಚ್ಚು ಕುಂದ ಹೊತ್ತುಹೋರಿಯಾಡುತ್ತ 
ಮತ್ತೆ ನಿಶ್ಚಯವಂತ ನಾನೆಂದು 

ಹೆಚ್ಚು ಕು೦ದಿನೊಳಗೆ ಬೇವುತ್ತ 

ಮತ್ತೆ ನಿಶ್ಚಯಕ್ಕೆ ದೃಷ್ಟವ ಕೇಳಲಿಲ್ಲ 

ಕಾಮಧೂಮ ಧೂಳೇಶ್ವರನು ನಿತ್ಯಾನಿತ್ಯದವನಲ್ಲ 


೬೮೧ 

ನುಡಿದಡೆ 

ಮುತ್ತಿನ ಹಾರದಂತಿರಬೇಕು 
ನುಡಿದಡೆ 

ಮಾಣಿಕ್ಯದ ದೀಪ್ತಿಯಂತಿರಬೇಕು 
ನುಡಿದಡೆ 

ಸ್ಫಟಿಕದ ಸಲಾಕೆಯಂತಿರಬೇಕು 
ನುಡಿದಡೆ 


ಲಿಂಗ ಮೆಚ್ಚಿ ಅಹುದಹುದನಬೇಕು 
ನುಡಿಯೊಳಗಾಗಿ ನಡೆಯದಿದ್ದಡೆ 
ಕೂಡಲಸಂಗಮದೇವನೆಂತೊಲಿವನಯ್ಯಾ 


ವಚನ ಸಾವಿರ 


೨೦೩ 


ಈ 


ಒಟ್ಟಿ 


ನುಡಿದೆಹೆನೆಂಬ ಉಲುಹಿನ ಗಲಭೆಯ ತೋಟಿ ಬಿಡದು 
ಉತ್ತಮ ಮಧ್ಯಮ ಕನಿಷ್ಠವೆಂಬುವ 

ತಿರುಗಿ ಕಂಡೆಹೆನೆಂಬ ಕಾಲಿನ ಎಡೆಯಾಟ ಬಿಡದು 

ಎನಗೆ ಗರ್ವ ಮೊದಲಾದಲ್ಲಿ ನಿಮಗೆ ಗರ್ವ ವೆಗ್ಗಳವಾಯಿತ್ತು 
ಈ ಉಭಯ ತೋಟಿಯ ನಾನಿನ್ನಾರಿಗೆ ಹೇಳುವೆ 
ಕಪಿಲಸಿದ್ಧಮಲ್ಲಿಕಾರ್ಜುನ 


೬೮೩ 

ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದಡೆ 
ಹಿಡಿದಿರ್ದ ಲಿಂಗವು ಘಟಸರ್ಪನಯ್ಯಾ 
ನುಡಿಯಲೂ ಬಾರದು ನಡೆಯಲೂ ಬಾರದು 
ಲಿಂಗದೇವನೆ ದಿಬ್ಯವೊ 

ಅಯ್ಯಾ 

ಬಡವನ ಕೋಪವು ಅವುಡಿಗೆ ಮೃತ್ಕುವಾದಂತೆ 
ಕಡೆಗೆ ದಾಂಟದು ಕಾಣಾ ಕೂಡಲಸಂಗಮದೇವಾ 


೬೮೪ 

ನುಡಿಯಿಂದ ನಡೆಗೆಟ್ಟತ್ತು 
ನಡೆಯಿಂದ ನುಡಿಗೆಟ್ಟಿತ್ತು 
ಭಾವದ ಗುಸುಟು 

ಅದು ತಾನೆ ನಾಚಿ ನಿಂದಿತ್ತು 
ಗುಹೇಶ್ವರನೆಂಬ ಅರಿವು 
ಸಿನೆಬಂಜೆಯಾಯಿತಲ್ಲಾ 


ಓಲೆ 

ನುಡಿಯಿರಿದಡೆ ಪಡಿಕೈದೇಕೆ 
ಕೈಯಲ್ಲಿ ಅರಿವು ವಸ್ತುವಾದಡೆ 
ಬೇರೊಂದು ಕುರುಹೇಕೆ 
ಕೈಯಲ್ಲಿ ಕುರುಹು ಕುರುಹಿ೦ಗೆ ಬೇಕು 
ಅರಿವು ಅರಿವಿಂಗೆ ಬೇಕು 


ಅರ್ಕೇಶ್ವರಲಿ೦ಗವನರಿವುದಕ್ಕೆ ಕುರುಹಿನ ಮರೆಬೇಕು 


ವಚನ ಸಾವಿರ 


೬೪೬೬ 

ನುಡಿಯೆನೆಂಬಲ್ಲಿಯೆ ನುಡಿ ಅದೆ 
ನಡೆಯೆನೆಂಬಲ್ಲಿಯೆ ನಡೆ ಅದೆ 
ಭಾವಿಸೆನೆಂಬಲ್ಲಿಯೆ ಭಾವ ಅದೆ 

ಅರಿದು ಮರೆದೆನೆಂಬಲ್ಲಿಯೆ ಅರಿವು ಮರವೆ ಅದೆ 
ಅಂಗದಲ್ಲಿ ಲಿಂಗ ಲೀಯವಾಯಿತ್ತೆಂದಡೆ 

ಅಲ್ಲಿಯೆ ಅಂಗ ಅದೆ 
ಅನಂಗಸಂಗಿಯಾದೆನೆಂಬಲ್ಲಿಯೆ ವಿಷಯಸೂತಕ ಅದೆ 
ನಾನೆ ನಾನಾದೆನೆಂಬಲ್ಲಿಯೆ ನೀನೆಂಬುದು ಅದೆ 
ಅರಿದು ಮರೆದ ಪರಿ ಎಂತು ಹೇಳಾ 

ಅರಿವು ನಷ್ಟವಾಗಿ ಮರಹು ಲಯವಾಗಿಪ್ಪಡೆ 
ಎನ್ನ ಅಜಗಣ್ಣತಂದೆಯಲ್ಲದೆ ಮತ್ತಾರನೂ ಕಾಣೆ 


೬ಲೆ೭ 

ನೆನವ ಮನಕ್ಕೆ ಮಣ್ಣನೆ ತೋರಿದೆ 
ನೋಡುವ ಕಣ್ಣಿಗೆ ಹೆಣ್ಣನೆ ತೋರಿದೆ 
ಪೂಜಿಸುವ ಕೈಗೆ ಹೊನ್ನನೆ ತೋರಿದೆ 
ಇಂತೀ ತ್ರಿವಿಧವನೆ, ತೋರಿ ಕೊಟ್ಟು 
ಮರಹನಿಕ್ಕಿದೆಯಯ್ಯಾ 

ಅಮರಗುಂಡದ ಮಲ್ಲಿಕಾರ್ಜುನಯ್ಯಾ 
ನೀ ಮಾಡಿದ ಬಿನ್ನಾಣಕ್ಕೆ ನಾನು ಬೆರಗಾದೆ 
ಕಾಣಾ ಕಲಿದೇವರದೇವ 


೬೮೮ 

ನೆನೆವುತ್ತಿದೆ ಮನ 

ದುರ್ವಾಸನೆಗೆ ಹರಿವುತ್ತಿದೆ ಮನ 

ಕೂನೆಗೊಂಬೆಗೆ ಎಳೆವುತಿದೆ ಮನ 

ಕಟ್ಟಿಗೆ ನಿಲ್ಲದು ಮನ i 

ಬಿಟ್ಟೆ ಹೋಗದು ಮನ 

ತನ್ನಿಚ್ಚೆಯಲಾಡುವ ಮನವ ಕಟ್ಟಗೆ ತಂದು ಗೊತಿಗೆ ನಿಲಿಸಿ 
ಬಚ್ಚಬರಿಯ ಬಯಲಿನೊಳಗೆ ಓಲಾಡುವ 


ವಚನ ಸಾವಿರ 


೨೦೫ 


ಶರಣರ ಪಾದದಲ್ಲಿ ನಾ ಬೆಚ್ಚಂತಿದ್ದೆನಯ್ಯಾ 
ರಿ 
ಅಪಣಪಿಯ ಚೆನಬಸವಣ 
ಖಣ ವ ಣ 


೬೮೯ 

ನೆರೆ ಕೆನ್ನೆಗೆ ತೆರೆ ಗಲ್ಲಕೆ 

ಶರೀರ ಗೂಡುವೋಗದ ಮುನ್ನ 
ಹಲ್ಲು ಹೋಗಿ ಬೆನ್ನು ಬಾಗಿ 

ಅನ್ಯರಿಗೆ ಹಂಗಾಗದ ಮುನ್ನ 
ಕಾಲಮೇಲೆ ಕೈಯನೂರಿ 

ಕೋಲ ಹಿಡಿಯದ ಮುನ್ನ 
ಮುಷ್ಟಿಂದೊಪ್ಪವಳಿಯದ ಮುನ್ನ 
ಮೃತ್ಯು ಮುಟ್ಟದ ಮುನ್ನ 
ಪೂಜಿಸುವೋ ಕೂಡಲಸಂಗಮದೇವನ 


೬೯೦ 

ನೆರೆದರೆ ಗಣ೦ಗಳು 

ಹರದಡೆ ಕಂಚುಗಾರರು 

ಲಿಂಗವ ಮಾರಿ ಉಂಬ ಭಂಗಾರರು 
ತಮ್ಮ ತಳಿಗೆಯ ಕೊಂಡುಹೋಗಿ 
ಅನ್ಯರ ಮನೆಯಲುಂಬ ಕುನ್ನಿಗಳೇನೆಂಬೆ 
ರಾಮನಾಥ 


೬೯೧ 

ನೆಲ ತಳವಾರನಾದಡೆ 

ಕಳ್ಳಂಗೆ ಹೊಗಲೆಡೆಯುಂಟೆ 
ಸರ್ವಾಂಗಲಿಂಗಿಗೆ ಅನರ್ಪಿತವುಂಟೆ 
ನೀಕಳ೦ಕ ಮಲ್ಲಿಕಾರ್ಜುನಾ 


೬೯೨ 
ನೆಲದ ಬೊಂಬೆಯ ಮಾಡಿ 
ಜಲಪ ಬಣ್ಣವನುಡಿಸಿ 


೨೦೬ ವಚನ ಸಾವಿರ 


ಹಲವು ಪರಿಯಾಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ 
ವಾಯುವನಲನಸ ೦ಚಕ್ಕೆ ಅರಳೆಲೆಯ ಶೃಂಗಾರವ ಮಾಡಿ 
ಆಡಿಸುವ ಯಂತ್ರವಾಹಕನಾರೋ 

ಬಯಲ ಕಂಭಕ್ಕೆ ತಂದು ಸಯವೆಂದು ಪರವ ಕಟಿದಡೆ 
ಸಯವದ್ದಯವಾಯಿತ್ತು ಏನೆಂಬೆ 

ಗುಹೇಶ್ವರ 


೬೯೩ 

ನೆಲದ ಮರೆಯ ನಿಧಾನದಂತೆ 

ಮುಗಿಲ ಮರೆಯಲಡಗಿದ ಮಿಂಚಿನಂತೆ 
ಬಯಲ ಮರೆಯಲಡಗಿದ ಮರೀಚಿಯಂತೆ 
ಕಂಗಳ ಮರೆಯಲಡಗಿದ ಬೆಳಗಿನಂತೆ 
ಗುಹೇಶ್ವರ ನಿಮ್ಮ ನಿಲವು 


೬೯೪ 

ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ 

ಜಲವೊಂದೆ ಶೌಚಾಚಮನಕ್ಕೆ 

ಕುಲವೊಂದೆ ತನ್ನ ತಾನರಿದವಂಗೆ 

ಫಲವೊಂದೆ ಷಡುದರುಶನ ಮುಕ್ತಿಗೆ 

ನಿಲವೊಂದೆ ಕೂಡಲಸಂಗಮದೇವಾ ನಿಮ್ಮನರಿದವಂಗೆ 


೬೯೪% 
ನೆಲು ನೆಲದಲ್ಲಿಯೆ ಅಳಿದು ಹುಲ್ಲಿನ ಒಡಲಲ್ಲಿಯೆ ಜನಿಸಿ 


ಆ 1 ನನ್ಯ ಳಗಿರಿಸಿದ ಭೇದವ ನೋಡ 


ಕುಂಭೇಶ್ವರಲಿಂಗದಲ್ಲಿ ಜಗನ್ನಾಥನನರಿಯಲಾಗಿ 


Ue 

ನೆಳಲ ಹೂಳಿಹೆನೆಂದು ಬಳಲುತ್ತಿದೆ ಜಗವೆಲ್ಲ 
ನೆಳಲು ಸಾಯಬಲ್ಲುದೆ ಅಂಗಪ್ರಾಣಿಗಳಿಗೆ | 
ಸಮುದ್ರದಾಚೆಯ ತಡಿಯಲ್ಲಿ ಕಳ್ಳನ ಕಂಡು 


ವಚನ ಸಾವಿರ 


ಎ ತೆ 


೬1೨. 


ಇಲ್ಲಿ ಮುನಿದು ಬೈದರೆ ಅವ ಸಾಯಬಲ್ಲನೆ 
ಭಾವದಲ್ಲಿ ಹೊಲಿದ ಹೊಲಿಗೆಯ ಭೇದವನರಿಯರು 
ಕಾಮಿಸಿದರುಂಟೆ ನಮ್ಮ ಗುಹೇಶ್ವರಲಿಂಗವು 


೬೯೭ 

ನೇತ್ರದಲ್ಲಿ ಕಂಡು ಶ್ರೋತ್ರದಲ್ಲಿ ಕೇಳಿ 
ಗಾತ್ರದಲ್ಲಿ ಮುಟ್ಟ ಚಿತ್ರದಲ್ಲಿ ಒಲಿಸುವಡೆ 
ಮತ್ತೊಬ್ಬರಲ್ಲಿ ಹೊತ್ತು ಹೋರಲೇಕಣ್ಣಾ 
ಅರ್ಕೇಶ್ವರಲಿಂಗವನರಿವುದಕ್ಕೆ 


eG 

ನೇಮಿಯ ನೇಮ ಲಿಂಗಾರ್ಚನೆಯ ಕೆಡಿಸಿತ್ತಲ್ಲಾ 
ಮತಿಗೆಟ್ಟ ಕುಂಬಾರ ಮಣ್ಣಸೂಜಿಯ ಮಾಡಿ 
ಕಮ್ಮಾರಗೇರಿಗೆ ಮಾರಹೋದಂತೆ 
ಸಕಳೇಶ್ವರದೇವಾ ನಿಮ್ಮ ಶರಣರು 
ಶೃಂಗಾರದಲ್ಲಿ ಲಿಂಗವ ಮರೆದರಲ್ಲಾ 


೬೯೯ 

ನೇಹವೆಳದಾಯಿತ್ತಾಗಿ 

ನೋಟ ವಿಪುಳವಾಯಿತ್ತ ಕಂಡೆ 

ಅಂಗದ ಕಳೆ 

ಕಂಗಳ ಮೋಹ 

ಎವೆಗೆವೆ ಸೈರಿಸದು 

ಬೆಳಕಿನ ಮೇಲೆ ಕೆಂಪಡರಿತ್ತು 

ಉದಕ ಪಲ್ಲಟ ಮತ್ಸ್ಯ ಬೆನ್ನು ಬಸುರ ತೋರಿತ್ತು 
ಮಾಗಿಯ ಕೋಗಿಲೆಯಂತೆ ಮೂಗನಾಗಿದ್ದನವ್ವಾ 
ಮಹಾಲಿಂಗ ಗಜೇಶ್ವರನೊಲವಿಂದೆನಗೆ ರಣದಣಕನವ್ವಾ 


ಬೀದಿ ಛಿ 

ನೋಡುವ ಸೂರ್ಯ ಸುರಿವಜಲ 
ಹೊಲೆ ನೆಲೆ ಶುದ್ದವೆಲ್ಲಕ್ಕೂ ಸರಿ 
ಅರಿದು ನುಡಿದವಂಗೆ 


ವಚನ ಸಾವಿರ 


ಮರೆದು ನುಡಿದು ತಲ್ಲಣಿಸುವಂಗೆ 
ಅವನ ಹೃದಯವೇ ಸಾಕ್ಷಿ 
ಗೊಹೇಶ್ವರಲಿಂಗಕ್ಕ ತಥ್ಯ ಮಿಥ್ಯವಿಲ್ಲ [ಸಂಗನ ಬಸವಣ್ಣ] 


೭೦೧ 

ನೋಡುವುದ ನೋಡಲರಿಯದೆ 

ಕೆಟ್ಟಿತ್ತೀ ಲೋಕವೆಲ್ಲ 

ನೋಡುವುದ ನೋಡಬಲ್ಲಡೆ 

ಕೂಡಲಿಲ್ಲ ಅಗಲಲಿಲ್ಲ 

ನೋಟದ ಕೂಟದ ಅಗಲದ ಸುಖವನು 
ಗುಹೇಶ್ವರ 

ನಿಮ್ಮ ಶರಣ ಬಲ್ಲ 


ಬತ 

ನೋಡುವುದದು ನೋಡಲೇಬೇಕು 
ಮಾಡುವುದದು ಮಾಡಲೇಬೇಕು 
ನೋಡಿ ಮಾಡಿ 

ಮನದಲ್ಲಿ ಲೀಢವಾಗಿರಬಾರದು 


೬೧೦೬೩ 

ಪಂಕವಿಲ್ಲದ ಕಮಲಕ್ಕೆ ಸುಗಂಧ ಸುಲಲಿತವೆಂತಪ್ಪುದಯ್ಯಾ 
ಹೊನ್ನು ಹೆಣ್ಣು ಮಣ್ಣಿಲ್ಲದೆ ದೇವತಾಯೋಗ್ಯವೆಂತಪ್ಪುದಯ್ಯಾ 
ಕಮಲ ಪಂಕದಲಿ ವರ್ತಿಸಿದಂತೆ ವರ್ತಿಸುತಿಪ್ಪರು ನಿಮ್ಮ ಶರಣರು 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರಾ 


2 3೫ 

ಪಕ್ಕ ಮುರಿದ ಹಕ್ಕಿಯಂತೆ 
ಸಾಸಿವೆಯನೊಕ್ಕಿದ ಎತ್ತಿನಂತೆ 

ಬೆಳಗ ಕಂಡು ಮೈಮರೆದ ಹುಲ್ಲೆಯಂತೆ 


ವಚನ ಸಾವಿರ ೨೦೯ 


ಅಳಿಕುಲಕ್ಕೆ ವಿಷವಾದ ಸಂಪಿಗೆಯ ಪುಷ್ಪದಂತೆ 
ಎನ್ನ ತನು ಮನ ಕುಲಕ್ಕೆ 

ನಿಮ್ಮ ನೆನಹೆಂಬ ಜ್ವಾಲೆ ತಾಗಿ 

ಸತ್ತೆನಯ್ಯಾ ಸಾಯದಂತೆ 

ಹುಲ್ಲಸರವಿಯಲ್ಲಿ ಕಟ್ಟಿದ ಕಿಚ್ಚಿನಂತೆ 
ಬೇಯದಂತೆ ಬೆಂದೆನಾಗಿ 

ನಿಜಗುರು ಭೋಗೇಶ್ವರಾ 

ನಿಮ್ಮ ಸಂಗಸುಖವದೇಕೊ 


೭೦೫ 

ಪಕ್ಷಿಯ ಕುಕ್ಕೆಯೊಳಗಿಕ್ಕಿ ಮಾರಬಹುದಲ್ಲದೆ 
ಮತ್ತ ಗಜವ ಮಾರಬಹುದೆ 

ಅಯ್ಯಾ 

ಚಿತ್ರವ ಬರೆವುದಕ್ಕೆ ಲೆಕ್ಶಣಿಕೆಯಲ್ಲದೆ ಚಿತ್ತಜಗುಂಟೆ 
ಪುನರಪಿ ವಸ್ತುವನರಿವುದಕ್ಕೆ ಹೊತ್ತುಗೊತ್ತುಂಟೆ 
ಅರ್ಕೇಶ್ವರನ ಕೂಡುವುದಕ್ಕೆ ತತ್ಕಾಲವುಂಟೆ 


೩೨೬ 

ಪಚ್ಚೆಯ ನೆಲೆಗಟ್ಟು 

ಕನಕದ ತೋರಣ 

ವಜ್ರದ ಕಂಬ 

ಪವಳದ ಚಪ್ಪರವಿಕ್ಕಿ 

ಮುತ್ತುಮಾಣಿಕದ ಮೇಲುಕಟ್ಟು ಕಟ್ಟಿ 

ಮದುವೆಯ ಮಾಡಿದರು 

ಎಮ್ಮವರೆನ್ನ ಮದುವೆಯ ಮಾಡಿದರು 
ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗನ್ನ ಮದುವೆಯಮಾಡಿದರು 


ಹುಸಿದವನ ಒಡಲಿನ ಕ ತಿಮೂದಲೆಯಂತೆ 


ವಚನ ಸಾವಿರ 


ಇಂತೀ ಅರಿವಿನ ಒಳಗನರಿಯದ ಜೂಜಿನ ಹಹುಗಳನೆ ಜಂತು 
ಸುರಿಗಾಯ ಸುರಿವವನ ವಿಧಿಯಂತೆ 
ಗುಡಿಯ ಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ 


23 

ಪದವನರ್ಪಿಸಬಹುದಲ್ಲದೆ 
ಪದಾರ್ಥವನರ್ಪಿಸಬಾರದು 
ಓಗರವನರ್ಪಿಸಬಹುದಲ್ಲದೆ 

ಪ್ರಸಾದವನರ್ಪಿಸಬಾರದು 

ಗುಹೇಶ್ವರ 

ನಿಮ್ಮ ಶರಣರು ಹಿಂದ ನೋಡಿ ಮುಂದನರ್ಪಿಸುವರು 


ಆಅ 

ಪದವು ಪದಾರ್ಥವು ಎಂಬರು 

ಪದವಾವುದೆಂದರಿಯರು 

ಪದಾರ್ಥವಾವುದೆಂದರಿಯರು 

ಪದವೇ ಲಿಂಗ ಪದಾರ್ಥವೇ ಭಕ್ತ 

ಇದನರಿದು ಪದಾರ್ಥವ ತಂದು ಅರ್ಪಿತವ ಮಾಡಬಲ್ಲಡೆ 
ಕೂಡಿಕೊಂಡಿಪ್ಪ ನಮ್ಮ ಕೂಡಲಚೆನ್ನಸಂಗಮದೇವ 


೬ 

ಪರರ ಚಿಂತೆ ಎಮಗೇಕಯ್ಯಾ 
ನಮ್ಮ ಚಿಂತೆ ನಮಗೆ ಸಾಲದೆ 
ಕೂಡಲಸಂಗಯ್ಯ ಡೀ) ಹಾಸ 
ಒಲಿಯನೊ ಎಂಬ ಚಿಂತೆ 
ಹಾಸಲುಂಟು ಹೊದೆಯಲುಂಟು 


೬) 
ಪರಿಣಾಮದೊಳಗೆ ಮನದ ಪರಿಣಾಮವೆ ಚೆಲುವ 
ಸಂಗದೊಳಗೆ ಶರಣರ ಸಂಗವೆ ಚೆಲುವ 


ವಚನ ಸಾವಿರ 


5.೫0) 


ಕಾಯಗೊಂಡು ಹುಟ್ಟಿದ ಮೂಢರೆಲ್ಲ 
ಸಾಯದ ಸಂಚವನರಿವುದೆ ಚೆಲುವ 
ಗುಹೇಶ್ವರ 


೬೧೫೮ 

ಪರುಷದ ಪುತ್ಥಳಿಗೆ ಕಬ್ಬುನದ ಆಭರಣಗಳುಂಟೇ 
ಅಯ್ಯಾ 

ಲೋಕದೊಳಗೆ ಲಿಂಗ ಲಿಂಗದೊಳಗೆ ಲೋಕವಾದಡೆ 
ಹಿಂದಣ ಪ್ರಳಯಗಳೇಕಾದವು 

ಇನ್ನು ಮುಂದಿನ ಪ್ರಳಯಗಳಿಗಿನ್ನೆಂತೋ 
ಲೋಕವು ಲೋಕದಂತೆ 

ಲಿಂಗವು ಲಿಂಗದಂತೆ 

ಈ ಉಭಯದ ಭೇದವ 

ಗುಹೇಶ್ವರ 

ನಿಮ್ಮ ಶರಣನೆ ಬಲ್ಲ 


Oe 

ಪಾತಾಳದಗ್ರವಣಿಯ ನೇಣಿಲ್ಲದ ತೆಗೆಯಬಹುದೆ 
ಸೋಪಾನದ ಬಲದಿಂದಲ್ಲದೆ 

ಶಬ್ದಸೋಪಾನದ ಬಲದಿಂದ ನಿಶ್ಶಬ್ದ ಸೋಪಾನವ ಕಟ್ಟ 
ನಡೆಯಿಸಿದರು ಪುರಾತರು 

ದೇವಲೋಕಕ್ಕೆ ಬಟ್ಟೆ ಕಾಣಿರೋ 

ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು 
ಗೀತಮಾತೆಂಬ ಜ್ಯೋತಿಯ ಬೆಳಗಿಟ್ಟರು 
ಕೂಡಲಚೆನ್ನಸಂಗನ ಶರಣರು 


೭೧೪ 

ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ 
ಗಗನದಿಂದ ಮೇಲೆ ಅನುಭಾವ ತಾನಿಲ್ಲ 
ಒಳಗಣ ಜ್ಯೋತಿಯ ಬೆಳಗ ಬಲ್ಲವರಿಲ್ಲ 


೨೨ ವಚನ ಸಾವಿರ 


ಹೊರಗಣ ಹೊರಗನು ಅರಿಯಬಲ್ಲವರಿಲ್ಲ 
ಹಿಂದಣ ಹಿಂದನು ಮುಂದಣ ಮುಂದನೂ 
ತಂದೆ ತೋರಿದನು ನಮ್ಮ ಗುಹೇಶ್ವರನು 


೭೧೫ 

ಪುರಾತರು ಪುರಾತರು ಎಂದು 

ಪುರಾಣದೊಳಗಣ ಕಥೆಯನೆ ಕಲಿತುಕೊ೦ಡು 

ಪುರದ ಬೀದಿಯೊಳಗೆ ಹರದರಂತೆ 

ಮಾತಿನ ಹಸರವನಿಕ್ಕಿ ಮಾರುವ ಅಣ್ಣಗಳಿರಾ 

ನೀವು ಕೇಳಿರೊ 

ಅಂದು ಹೋದವರ ಸುದ್ದಿಯ ನುಡಿದರೆ ಇಂದು ಬಂದರೊ 
ನಿಮಗೆ ಇಂದು ಬಂದವರ ಒಂದೇ ಎಂದರಿದ ಭಕ್ತರ 
ಆಚರಣೆಯ ತೋರಿ ಬದುಕಿಸಯ್ಯಾ 

ಬಸವಪ್ರಿಯ ಕೂಡಲಚೆನ್ನಬಸವಣ್ಣಾ 


೭೧೬ 

ಪುರುಷನ ಮುಂದೆ ಮಾಯೆ 

ಸ್ತೀಯೆ೦ಬ ಅಭಿಮಾನವಾಗಿ ಕಾಡುವುದು 
ಸೀಯ ಮುಂದೆ ಮಾಯೆ 

ಪುರುಷನೆಂಬ ಅಭಿಮಾನವಾಗಿ ಕಾಡುವುದು 
ಲೋಕವೆಂಬ ಮಾಯೆಗೆ ಶರಣಚಾರಿತ್ರ್ಯ 
ಮರುಳಾಗಿ ತೋರುವುದು 
ಚೆನ್ನಮಲ್ಲಿಕಾರ್ಜುನನೊಲಿದ ಶರಣಂಗೆ 
ಮಾಯೆಯಿಲ್ಲ ಮರಹಿಲ್ಲ ಅಭಿಮಾನವೂ ಇಲ್ಲ 


UL 

ಪೂಜೆ ಪುಣ್ಯಕ್ಕೆ ಒಡಲು 

ಜ್ಞಾನ ಶೂನ್ಯಕ್ಕೆ ಒಡಲು 

ಉಂಟು ಇಲ್ಲ ಎಂಬುದು ಸಂದೇಹಕ್ಕೆ ಒಡಲು 

ಇಂತೀ ಒಡಲಳಿದು ಕೊಡುವ ಕೊಂಬ ಎಡೆಯಾಟ ನಿಂದು 
ಜಿಡ್ಡೆ೦ಬ ಜಿಗುಡು ಹರಿದು ಶೂನ್ಯವೆಂಬ ಸುಳುಹು ಸತ್ತು 
ಮತ್ತಾವುದೂ ಕಲೆದೋರದೆ ನಿಂದ ನಿಜ ತಾನು ತಾನೆ 
ಕಾಮಧೂಮ ಧೂಳೇಶ್ವರಾ 


ವಚನ ಸಾವಿರ 


೨೪೩ 


೭೧೮ 

ಪೃಥ್ವಿ ಅಪ್ಪು ತೇಜ ವಾಯು ಆಕಾಶದಿಂದ 
ಹೊಂದುವ ಹುಟ್ಟುವ ದೇಹದ ಅಂದಗಾರಿಕೆಯಲ್ಲಿ 
ಬಂದುದನರಿಯ 

ಬಂದಂತೆ ಹಿಂಗಿತೆಂದು ಇರು 

ಮುಂದಣ ನಿಜಲಿಂಗವನರಿಯಾ 

ನಿಃಕಳಂಕ ಮಲ್ಲಿಕಾರ್ಜುನಾ 


೩೧೯ 

ಪೃಥ್ವಿಯ ಮೇಲಣ ಶಿಲೆಯ ತಂದು ಪ್ರತಿಮೆಗಳ ಮಾಡಿ 
ಕಲ್ಲುಕುಟಿಗನಲ್ಲಿಯೆ ಗುರುವಾದ ಕಲ್ಲು ಶಿಷ್ಯನಾದ 
ಹಿಂದಣಾದಿಯನರಿಯದ ಗುರು 

ಮುಂದೆ ವೇದಿಸಲಿಲ್ಲದ ಉಪದೇಶಕೊಳ್ಳಲರಿಯದ ಶಿಷ್ಯ 
ಈ ಎರಡೂ ಕಲ್ಲಕುಟಿಗನ ಕಲ್ಲಿನಂತೆ 

ಕಾಣಾ 

ಕಲಿದೇವಯ್ಯ 


ಡಿಡಿ 

ಪೃಥ್ವಿಯನತಿಗಳದ ಸ್ಥಾವರ೦ಗಳಿಲ್ಲ 
ಅಪ್ಪುವನತಿಗಳದ ತೀರ್ಥಯಾತ್ರೆಗಳಿಲ್ಲ 
ಅಗ್ನಿಯನತಿಗಳದ ಹೋಮಸಮಾಧಿಗಳಿಲ್ಲ 
ವಾಯುವನತಿಗಳೆದ ನೇಮನಿತ್ಯಂಗಳಿಲ್ಲ 
ಆಕಾಶವನತಿಗಳೆದ ಧ್ಯಾನ ಮೌನಂಗಳಿಲ್ಲ 
ಗುಹೇಶ್ವರನರಿದ೦ಗೆ 

ಇನ್ನಾವಂಗವೂ ಇಲ್ಲ 


ಟ್‌) 

ಪೃಥ್ವಿಯೆಂಬ ಅಂಗದ ಧರೆಯಲ್ಲಿ 
ಅಪ್ಪುವೆ೦ಬ ಅಸು ಹರಿವುತ್ತಿರಲಾಗಿ 
ಬಹುಚಿತ್ತವೆ೦ಬ ಜನರು ನೆರೆದು 
ಅರುವೆ೦ಬ ಹರುಗೋಲು ಕೆಟ್ಟಿದೆ 


ಕುರುಹಿನ ಜಲ್ಲೆಯ ಹಿಡಿದು 
ಒತ್ತುವರಿಲ್ಲದೆ ತಡಿಯಲ್ಲಿ ಕೂಗುತ್ತೈದಾರೆ 
ಏಣಾಂಕಧರ ಸೋಮೇಶ್ವರಲಿಂಗವನರಿಯದೆ 


ಚಿಪಿ 

ಪೈರಿಗೆ ನೀರು ಬೇಕೆಂಬಲ್ಲಿ 

ಉಚಿತವನರಿದು ಬಿಡಬೇಕು 

ಕ್ರೀಗೆ ಅರಿವು ಬೇಕೆಂಬಲ್ಲಿ 

ಉಭಯನರಿದು ಘಟಿಸಬೇಕು 

ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ 
ಕ್ರೀಯ ಬಿಡಲಿಲ್ಲ 

ಅರಿವ ಮರೆಯಲಿಲ್ಲ 

ಬೆಳೆಯ ಕೊಯಿದ ಮತ್ತೆ ಹೊಲಕ್ಕೆ ಕಾವಲುಂಟೆ 
ಫಲವ ಹೊತ್ತ ಪೈರಿನಂತೆ 

ಪೈರನೊಳಕೊಂಡ ಫಲದಂತೆ 

ಅರಿವು ಆಚರಣೆಯೆಲ್ಲ ನಿಂದು 

ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ 

ಕಾಮಭೀಮ ಜೀವಧನನೊಡೆಯನೆಂಬುದ ಭಾವಿಸಲಿಲ್ಲ 


ಆಜಿ 

ಪತಿಯಿಲ್ಲದ ಲಿಂಗದಲ್ಲಿ ಪತಿರಹಿತವಾದ ಮಹಿಮನಿಗೆ. 
ಅತಿಶಯವೊಂದಿಲ್ಲಾಗಿ ಸಂಸ್ಕೃತ ಎಸೃತಿಗಳಿಲ್ಲ 
ಸೂಕ್ಷಾಸೂಕ್ಷವಿಲ್ಲ ಊೋಗವಿಯೋಗಳ) 

ಅಭೇದ್ನ ಚಿತಕಾಶಂಗೆ ಒಳಹೊರಗಿಲ್ಲ 


ಸಾಗ ತ! 
ಸೌರಾಷ್ಟ್ರ ಸೋಮೇ ಶಶ್ವರಾ ನಿಮ್ಮ ಶರಣಂಗೆ 


ಬಂಗಾರದ ರೂಪಿದ್ದಲ್ಲದೆ ಬಣ್ಣವನವಗವಿಸದು 

ಬಣ್ಣ ರಂಜನೆಯಾಗಿ ರಂಜಿಸುತ್ತಿರೆ ಎಲ್ಲರ ಕಣ್ಣಿಗೆ ಮಂಗಲ 
ಇಂತೀ ಕಾಯ ಜೀವ ಜ್ಞಾನದ ಬೆಳಗು 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗದ ಒಹಸ್ತಾ 


ವಚನ ಸಾವಿರ 


೨೧೫ 


೭೨೫ 

ಬಂಗಾರವನೊರೆದು ಬಣ್ಣವ ಕಾಣಬೇಕಲ್ಲದೆ 
ಬಣ್ಣವನೊರೆದು ಬಂಗಾರದ ಇರವನರಿಯಬಹುದೆ 
ಜೀವವರಿದು ಜ್ಞಾನವ ಕಾಣಬೇಕಲ್ಲದೆ 

ಜೀವವಳಿದು ಜ್ಞಾನಕ್ಕೆ ಉಳಿವುಂಟೆ 

ಅದು ಜ್ಯೋತಿಯ ಮೇಲಣ ತಮವದೆ 

ಕೆಳಗೆ ಬೆಳಗು ತುದಿಯಲ್ಲಿ ಸಮವದೆ 

ತಿಳಿದು ನೋಡಿ 

ಆ ಪರಿಯ ಇರವು ಜೀವಪರಮನ ಕಲೆ 

ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರಲಿಂಗಾ 


೭೨೬ 

ಬಂಜೆ ಬೇನೆಯನರಿವಳ 

ಬಲದಾಯಿ ಮುದ್ದ ಬಲ್ಲಳ 

ನೊಂದವರ ನೋವ ನೋಯದವರೆತ್ತ ಬಲ್ಲರೊ 
ಚೆನ್ನಮಲ್ಲಿಕಾರ್ಜುನಯ್ಯನಿರಿದಲಗು 

ಒಡಲಲ್ಲಿ ಮುರಿದು ಹೊರಳುವೆನ್ನಳಲನು 
ನೀವೆತ್ತ ಬಲ್ಲಿರೆ ಎಲೆ ತಾಯಿಗಳಿರಾ 


೮೨೫ 

ಬಂಡಿಯ ಮೇಗಣ ಹೆಳವನಂತೆ 
ಕಂಡ ಕಂಡ ಕಡೆಗೆ ಹಲುಬಿದಡೆ 
ನಿಮಗೆ ಬಂದುದೇನಿರೊ 

ಆ ಮಹಾಘನವನರಿಯದನ್ನಕ್ಕ 
ಹಾಡಿದಡಿಲ್ಲ ಹರಸಿದಡಿಲ್ಲ 
ಹೇಳಿದಡಿಲ್ಲ ಕೇಳಿದಡಿಲ್ಲ 

ಇವೇನ ಮಾಡಿದಡೂ 

ವಾಯಕ್ಕೆ ವಾಯವೆಂದರು 

ನಮ್ಮ ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣ 


೬೨೪ 

ಬಂದ ಬಹುರೂಪದಲ್ಲಿ ಸಂದಿಲ್ಲದೆ ಆಟವನಾಡುತ್ತ 
ಬಂದ ಬಂದವರ ಮೆಚ್ಚಿಸುತ್ತ 

ಅವರವರಂದಕ್ಕೆ ಕೊಂಡಾಡಿ ಬಂದುದ ಕೈಕೂಂಡೆ 
ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 


೨) 

ಬಂದಿತ್ತು ದಿನ 

ಬಸವಣ್ಣ ಕಲ್ಲಿಗೆ 

ಚನ್ನಬಸವಣ್ಣ ಉಳುವೆಯಲ್ಲಿಗೆ 

ಪ್ರಭು ಅಕ್ಕ ಕದಳಿದ್ದಾರಕ್ಕೆ 

ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ಲಕ್ಷ್ಮ ಕ್ಕೆ 

ನಾ ತುರುವಿನ ಬೆಂಬಳಿಯಲ್ಲಿ ಹೋದ ಮರೆಯಲ್ಲಿ 
ಅಡಗಿಹರೆಲ್ಲರು ಅಡಗಿದುದ ಕೇಳಿ ನಾ 


ಗೋಪತಿನಾಥ ವಿಶ್ವೇಶ್ವರಲಿಂಗದಲ್ಲಿಯೆ ಉಡುಗುವೆನು 


ಪ 

ಬಂದುದ ಸಾಕೆನ್ನದೆ 

ಬಾರದುದ ತಾ ಎನ್ನದೆ 

ಗಡಿಗೆ ಬಟ್ಟಲು ನಮ್ಮೆಡೆಯಲ್ಲಿ ಒಡಗೂಡಿ ಸುರಿಯೆನ್ನದೆ 
ಮಂತ್ರಭಿನ್ನವಾಗಿ ಮತ್ತರಿಗು ಸ೦ಚರಿಸದೆ 

ಕೆಲಬಲದಿಂದ ಅವರಿಗೆ ಅದು ನೇಮವೆಂದೆನಿಸದೆ 
ಲಿಂಗಕ್ಕೆ ಬಂದು ಸಂದುದ 

ಆನಂದದಿಂದ ಸ್ವೀಕರಿಸಿ ನಿಂತುದೆ ಭರಿತಾರ್ಪಣ 
ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗದಲ್ಲಿ 


LN 

ಬಡತನಕ್ಕೆ ಉಂಬುವ ಚಿಂತೆ 
ಉಣಲಾದರೆ ಉಡುವ ಚಿಂತೆ 
ಉಡಲಾದರೆ ಇಡುವ ಚಿಂತೆ 
ಇಡಲಾದರೆ ಹೆಂಡಿರ ಚಿಂತೆ 


ವಚನ ಸಾವಿರ 


ತಳು 


೨೫೮ 


ಹೆಂಡಿರಾದರೆ ಮಕ್ಕಳ ಚಿಂತೆ 

ಮಕ್ಕಳಾದರೆ ಬದುಕಿನ ಚಿಂತೆ 

ಬದುಕಾದರೆ ಕೇಡಿನ ಚಿಂತೆ 

ಕೇಡಾದರೆ ಮರಣದ ಚಿಂತೆ 

ಇಂತೀ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು 
ಶಿವನ ಚಿಂತೆಯಲ್ಲಿದ್ದವರೊಬ್ಬರನೂ ಕಾಣೆನೆಂದಾತ 
ನಮ್ಮ ಅಂಬಿಗರ ಚೌಡಯ್ಯನ ನಿಜ ಶರಣನು 


೬೩೨ 

ಬಯಕೆ ಎಂಬುದು ದೂರದ ಕೂಟ 

ಬಯಸೆನೆಂಬುದು ಕೂಟದ ಸಂದು 

ಈ ಉಭಯವು ಕಪಟದ ಕಣ್ಣಡವಲ್ಲದೆ ಸಹಜವಲ್ಲ 
ಕೂಡಿ ಕಂಡ ಪರಿಯೆಂತು ಹೇಳಾ ಇನ್ನು ಲಿಂಗೈಕ್ಕವನು 
ಕೂಪರ ಠಾವಿನಲ್ಲಿ ಪರವಶವಾದೆನೆಂಬ ಮಾತ ಮೆಚ್ಚುವನೆ 
ನಮ್ಮ ಗೊಹೇಶ್ವರಲಿಂಗವು 


೭೩೩.೩. 

ಬಯಲ ರೂಪ ಮಾಡಬಲ್ಲಾತನೆ ಶರಣನು 

ಆ ರೂಪ ಬಯಲ ಮಾಡಬಲ್ಲಾತನೆ ಲಿಂಗಾನುಭಾವಿ 
ಬಯಲ ರೂಪ ಮಾಡಲರಿಯದಿದ್ದಡೆ 

ಎಂತು ಶರಣನಂಬೆ 

ಆ ರೂಪ ಬಯಲು ಮಾಡಲರಿಯದಿದ್ದಡೆ 

ಎಂತು ಲಿಂಗಾನುಭಾವಿಯೆಂಬೆ 

ಈ ಉಭಯ ಒಂದಾದಡೆ 

ನಿಮ್ಮಲ್ಲಿ ತೆರಹುಂಟೆ 

ಕೂಡಲಸಂಗಮದೇವಾ 


೭೩೪ 
ಬಯಲ ಹೊಲಬಿನಲ್ಲಿ ಹುಟ್ಟಿದ ಬೆಳಗು 


ಶಿಲೆ ಲೋಹ ಕಂಚುಗಳಲ್ಲಿ ಬೆಳಗಿನ ಕಳೆ ತೋರುವಂತೆ 


ವಚನ ಸಾವಿರ 


ಎನ್ನ ಕರತಳದಲ್ಲಿ ಸ್ವಯಂಭುವಪ್ಪ ಲಿಂಗವೆ 


ನಿನ್ನ ಕಳೆ ಎನ್ನು ಕಂಗಳಿಗೆ ಹೊಲಬಾಗಿ ಏಕೆ ತೋರದು 


ಅದು ಎನ್ನಯ ಜಡವೊ ನಿನ್ನಯ ಪ್ರಕೃತಿಯೊ 
ಅದು ನಿನ್ನ ಬಿನ್ನಾಣದ ಗನ್ನದ ಭೇದವೊ 
ಎನ್ನಲ್ಲಿ ನೀನಿಲ್ಲದ ಕಾರಣವೊ 

ನಾ ನಿನ್ನಲ್ಲಿ ಸುಗುಣವಿಲ್ಲದ ಕಾರಣವೊ 

ಎನಗೆ ಭಿನ್ನನಾದೆ ಎನ್ನಯ್ಯಪ್ರಿಯ ಇಮ್ಮಡಿ 
ನಿಃಕಳಂಕಮಲ್ಲಿಕಾರ್ಜುನಾ 

ಎನ್ನಲ್ಲಿ ನೀ ಸನ್ನದ್ಧನಾಗಿರು 


೭೩೫ 

ಬಯಲು ಬಯಲನೆ ಬಿತ್ತಿ 

ಬಯಲು ಬಯಲನೆ ಬೆಳೆದು 

ಬಯಲು ಬಯಲಾಗಿ ಬಯಲಾಯಿತ್ತಯ್ಯ 
ಬಯಲ ಜೀವನ 

ಬಯಲ ಭಾವನೆ 

ಬಯಲು ಬಯಲಾಗಿ ಬಯಲಾಯಿತ್ತಯ್ಯ 
ನಿಮ್ಮ ಪೂಜಿಸಿದವರು ಮುನ್ನವೆ ಬಯಲಾದರು 
ನಾ ನಿಮ್ಮ ನಂಬಿ ಬಯಲಾದೆ 

ಗುಹೇಶ್ವರ 


೬ 


ಬಯಲು ಮೂರ್ತಿಯಾಗಿ ನಿಂದನೊಬ ಶರಣ 


© 


ಆತನ ವಿದ್ಯಾ ಬುದ್ದಿಯಿಂದ ಹುಟ್ಟಿದಾತ ಬ್ರಹ್ಮ 
ನ ದ ದ್‌ ವರಾಂ ಯು 9 

ಆತನ ಶಾಂತಿ ಸ್ಕರಣೆಯಿಂದ ಹುಟ್ಟದಾತ ಎಷ್ಟು 

ಆತನ ಕೋಪ ಕ್ರೋಧದಿಂದ ಹುಟಿದಾತ ರುದ್ರ 

ಈ ಮೂರು ಪೀಠವಂತಿರಲಿ 

ಈ ತತ್ವತ್ರಯಂಗಳಿಗೆ ತಾನೆ ಕಾರಣವಾಗಿಪ 

ಶರಣನನಿಲವನರಿದು ಶರಣೆನುತ್ತಿದ್ದೆನು 

ಕೂಡಲಚೆನ್ನಸಂಗಮದೇವಾ 


ವಚನ ಸಾವಿರ 


೨೧೯ 


ವಿಪಿ 


ಹಿ 

ಬಯಲು ಲಿಂಗವೆಂಬೆನೆ 

ಬಗಿದು 'ನಡೆವಲ್ಲಿ ಹೋಯಿತ್ತು 

ಬೆಟ್ಟ ಲಿಂಗವೆಂಬೆನೆ 

ಮೆಟ್ಟಿ ನಿಂದಲ್ಲಿ ಹೋಯಿತ್ತು 

ತರುಮರಾದಿಗಳು ಲಿಂಗವೆಂಬೆನೆ 

ತರಿದಲ್ಲಿ ಹೋಯಿತ್ತು 

ಲಿ೦ಗ ಜಂಗಮದ ಪಾದವೇ ಗತಿಯೆಂದು ನಂಬಿದ 


ಚೆನ್ನಮಲ್ಲಿಕಾರ್ಜುನಾ 
[ಸಂಗನಬಸವಣ್ಣನ ಮಾತು ಕೇಳದೆ ಕೆಟ್ಟಿನಯ್ಯಾ] 
೭೩೮ 


ಬರಬರ ಭಕ್ತಿ ಅರೆಯಾಯಿತ್ತು ಕಾಣಿರಣ್ಣಾ 

ಮೊದಲದಿನ ಹಣೆಮುಟ್ಟಿ ಮರುದಿನ ಕೈಮುಟ್ಟಿ 

ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣಾ 

ಹಿಡಿದುದ ಬಿಡದಿದ್ದಡೆ ಕಡೆಗೆ ಚಾಚುವ 

ಅಲ್ಲದಿದ್ದಡೆ ನಡುನೀರಲದ್ದುವ ನಮ್ಮ ಕೂಡಲಸಂಗಮದೇವ 


ಜತ 

ಬರು ಸಠಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ 
ಮಠದೊಳಗಣ ಬೆಕ್ಕು ಇಲಿಯ ಕಂಡು 
ಪುಟನೆಗೆದಂತಾಯಿತ್ತು 

ಕಾಣಾ 


೭೪೦ 

ಬರುವ ಮುಂದೆ ಪುರುಷನಿದ್ದೆ 

ಬಂದ ಬಳಿಕ ಸ್ತೀಯಾದೆ 

ಇನ್ನು ಮೇಲೆ ನಪುಂಸಕನಾದೆ 

ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡಬೇಕೆಂದಲ್ಲಿ 
ಪುರುಷನಾದೆ 


ನೋಡವ್ವಾ ಎನ್ನ ಹೆತ್ತ ತಾಯೆ 


ವಚನ ಸಾವಿರ 


೭೪೧ 

ಬರೆದು ಮತ್ತೆ ತೊಡೆದಡೆ 
ಆಲೇಖ ಶುದ್ಧವಲ್ಲ ಎಂದೆ 
ಹಿರಿದು ಮತ್ತೆ ಮರೆದಡೆ 

ಆ ಅರಿವಿಂಗೆ ಭ೦ಗವೆಂದೆ 
ಸತ್ತ ಮತ್ತೆ ಸಮುದ್ರವೂ ಸರಿ 
ಒಕ್ಕುಡುತೆಯುದಕವೂ ಸರಿ 
ಜಾಂಬೇಶ್ವರಾ 


೭೪೨ 

ಬಲ್ಲನಿತ ಬಲ್ಲರಲ್ಲದೆ 

ಅರಿಯದುದನೆಂತು ಬಲ್ಲರಯ್ಯ 

ಅರಿವು ಸಾಮಾನ್ಯವೆ 
ಅರಿಯದುದನಾರಿಗೂ ಅರಿಯಬಾರದು 
ಗುಹೇಶ್ವರನೆಂಬ ಲಿಂಗವನರಿಯದಡರಡು 
ಅರಿದಡೊಂದೆ 


೭೪೩ 

ಲ್ಲವನ ನುಡಿ ಸರ್ವವೆಲ್ಲಕ್ಕೂ ನನ್ನಿ 

ಬೆಲ್ಲದ ಘಟ್ಟಿ ಸರ್ವವೆಲ್ಲಕ್ಕೂ ಮಧುರ 

ಕಳವಿಲ್ಲದವನ ನುಡಿ ಸರ್ವವೆಲ್ಲಕ್ಕೂ ದಿಟ 

ಹುಸಿ ಒಂದಕ್ಕೆ ದಿಟವೆರಡಕ್ಕೆ ಸಂದೇಹ ಮೂರಕ್ಕೆ ಬೀಡು 
ಮೂಕೊರೆಗನ ಶುದ್ಧಿಯೇತಕ್ಕೆ 

ಆತುರವೈರಿ ಮಾರೇಶ್ವರಾ 


ಶ್ರ 


೭೪೪ 

ಬಲ್ಲವನಾಗಿ ಮಾತಿನ ವೈರಕ್ಕೆ ಎಲ್ಲರೊಳಗೂ ಹೋರಿ 
ಕೃಪೆಯಿಲ್ಲಿದವನಾಗಿ ತತ್ಕಾಲ ಉಚಿತ ದೇಹಕ್ಕೆ ದಳ್ಳುರಿಯವನಾಗಿ 
ಮಿಕ್ಕವರೆಲ್ಲರಿಗೆ ಸನ್ನತಿಯ ಹೇಳುವ ಜಿಳ್ಳನ ನೋಡಾ 
ಆತುರವೈರಿ ಮಾರೇಶ್ವರಾ 


ವಚನ ಸಾವಿರ 


LEO 


ಚಾ 


೭೪೫ 

ಬಲ್ಲಿದ ಹಗೆಯವ ತೆಗೆವನ್ನಬರ 

ಬಡವರ ಹರಣ ಹಾರಿ ಹೋದ ತೆರನಂತಾಯಿತು 
ನೀ ಕಾಡಿ ಕಾಡಿ ನೋಡುವನ್ನಬರ f 
ಎನಗಿದು ವಿಧಿಯೇ ಹೇಳಾ ತಂದೆ 
ಮೂರುವಾರುವನ್ನಬರ 

ಎಮ್ಮೆ ಗಾಳಿಗೆ ಹಾರಿ ಹೋದ ತೆರನಂತಾಯಿತ್ತು 
ಎನಗೆ ನೀನಾವ ಪರಿಯಲ್ಲಿ ಕರುಣಿಸುವೆಯಯ್ಯಾ 
ಚನ್ನಮಲ್ಲಿಕಾರ್ಜುನಾ 


CVE 

ಬಲ್ಲೆವು ಬಲ್ಲೆವೆಂದೆಂಬರು 

ಬಯಲು ಭ್ರಮೆಗೆ ಬಳಲುತ್ತಿರ್ಪರು 
ಹಗಲುಗತ್ತಲೆ ಹಗಲುಗತ್ತಲೆ 

ಹದಿರ ಮುಡಿವ ಚದುರರಿಗೆಲ್ಲಾ ಹಗಲುಗತ್ತಲೆ 
ಬಲ್ಲವರನಲ್ಲೆನಿಸಿತ್ತು 

ಸಿಮ್ಮಲಿಗೆಯ ಚೆನ್ನರಾಮನೆಂಬ ನಾಮದೊಡಕು 


ಆ 

ಬಸವನ ಹೆಸರಳಿಯಿತ್ತು 

ಬಸವನ ಕುರುಹಳಿಯಿತ್ತು 

ಬಸವನ ಭಾವವಳಿಯಿತ್ತು 
ಬಸವನಮೂರ್ತಿಯ ಕರ್ಮವ ಹರಿದು 
ಆನು ನಿಃಕರ್ಮಿಯಾದೆನಯ್ಯಾ 
ನಿಃಕಕರ್ಮಿಯಾದ ಕಾರಣ ಅರಿವನರಿದು 
ಪ್ರಣವಮೂರ್ತಿಯ ತಿಳಿದು 

ಆನು ಬದುಕಿದೆನಯ್ಯಾ 

ಸಂಗಯ್ಯಾ 

೭೪೮ 

ಬಸವಯ್ಯಾ ಬಸವಯ್ಯಾ 


ಹುಯ್ಯಲಿಲ್ಲದ ಹುಲ್ಲೆಯಾದೆಯಾ 


ವಚನ ಸಾವಿರ 


ಬಸವಯ್ಯಾ ಬಸವಯ್ಯಾ 
ಕಾಯವಿಲ್ಲದ ದೇಹಿಯಾದೆಯಾ 
ಬಸವಯ್ಯಾ ಬಸವಯ್ಯಾ , 
ಕರ್ಮವಿರಹಿತನಾದೆಯಾ 
ಸಂಗಯ್ಯನಲ್ಲಿ ನಿರ್ಮಳಮೂರ್ತಿ 
ಬಸವಯ್ಯಾ 


೭೪೯ 

ಬಸವಾ ಬಸವಾ ಎಂಬ ಶಬ್ದವಡಗಿತ್ತು 

ಬಸವ ಬಸವಾಯೆಂಬ ರೂಪು ನಿರೂಪಾಯಿತ್ತು 
ಬಸವನ ಕಾಯವಳಿದು ನಿರಾಕುಳವಾಗಲು 
ಆನು ಬಸವಾ ಬಸವಾ ಬಸವಾಯೆಂದು 
ಬಯಲಾದೆನಯ್ಯಾ ಸಂಗಯ್ಯಾ 


೭೫೦ 

ಬಹುಜನಂಗಳಲ್ಲಾ ಓಲಗವಿಲ್ಲ ಹೋಗಿ 

ಸಲಿಗೆವಂತರಲ್ಲಿಲ್ಲ ನಿಲ್ಲಿ 

ಕಾಂತ ಸಂಬಂಧರು ಹೋಗಿ 

ಲೋಕಾಂತ ಭಂಡರು ನಿಲ್ಲಿ 

ಇಂತೀ ಅವರವರ ಸ್ವಸ್ಥಾನಂಗಳ ಸಲುಗೆಯನರಿದುಬಿಡುತ್ತಿದ್ದೇನೆ 
ಕೂಡಲಸಂಗಮದೇವರಲ್ಲಿ ಬಸವಣ್ಣನ ಕಾಲವೇಳೆಯನರಿದು 


೭೫೧ 

ಬಹುರೂಪಕ್ಕೆ ಭಾಷಾಂಗವಿಲ್ಲದಿರೆ ಮೆಚ್ಚದು ಜಗ 

ಗುರುಚರರೂಪ ತಾಳ್ಗಲ್ಲಿ ಗುರುವಿಂಗೆ ಗಂಭೀರತೆ ಚರಕ್ಕೆ ನಿಸ್ವೃಹತ್ಹ 
ಇಂತೀ ಉಭಯಮೂರ್ತಿ ಅಪೇಕ್ಷೆವಿರಹಿತವಾಗಿ ನಿಂದುದು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು ತಾನೆ 


೭೫೨ 
ಬಹುರೂಪು ತೊಟಾಡಿದ ದೇಹ ಒಂದೇ 


೮ 
ವೇಷ ರೂಪಿನ ಪಲಟವಲದೆ ವೇಷಕ್ಕೆ ತಕ್ಕ ಭಾಷೆ 


(se) (೪) 


ವಚನ ಸಾವಿರ 


ಕ್‌) 


ಭಾಷೆಗೆ ತಕ್ಕ ವೇಷ ಅರಿವು ಆಚರಣೆ ಒ೦ದಾಗಬೇಕು 
ಬಂಕೇಶ್ವರಲಿಂಗವನರಿವುದಕ್ಕೆ 


೭೫೩ 

ಬಳ್ಳಿ ಮರನ ಸುತ್ತಿ ಅದು ಸಾಲದೆ ಮತ್ತೊಂದಕ್ಕೆ ಅಲ್ಲಾಡುವಂತೆ 
ನಿಲ್ಲದು ಮನ ಕ್ರೀಯಲ್ಲಿ 

ಸಲ್ಲದು ಮನ ನಿಶ್ಚಯದಲ್ಲಿ __ 

ಬೆಲ್ಲವ ಮೆಲಿದ ಕೋಡಗದಂತೆ 

ಕಲ್ಲಿನೊಳಗಾದ ಮತ್ಸ್ಯದಂತೆ 

ಅಲ್ಲಿಗೆ ಹೊಲಬು ಕಾಣದೆ 

ಇಲ್ಲಿಗೆ ನೆಲೆಯ ಕಾಣದೆ ತಲ್ಲಣಗೊಳ್ಳುತ್ತಿದ್ದೇನೆ 

ಎನ್ನ ಭಾವದಲ್ಲಿ ನೀನಿರು 

ನಿಃಕಳಂಕ ಮಲ್ಲಿಕಾರ್ಜುನಾ 


೭೫೪ 

ಬಾಹಾಗ ಕೊಂಡುಬಂದ ಪ್ರಾಪ್ತಿಯಲ್ಲದೆ 
ಬೇರೊಂದ ಗಳಿಸಲಿಲ್ಲ 

ಬೇರೊಂದ ಕೆಡಿಸಲಿಲ್ಲ 

ಬಂದುದು ನಿಂದುದು 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗ ಕೊಟ್ಟಲ್ಲದಿಲ್ಲ 


೭೫೫ 

ಬಿಟ್ಟು ಮಹೇಶನಾದೆನೆಂಬುದು ಅರುಹಿನ ಕೇಡು 
ಹಿಡಿದು ಭಕ್ತನಾದೆನೆಂಬುದು ನಿಜದ ಕೇಡು 
ಬಿಡುವುದು ಹಿಡಿವುದು ಮನಃಕಲ್ಪಿತವಲ್ಲದೆ 
ಕಲ್ಪನಾರಹಿತ ಭಕ್ತಮಹೇಶರಲ್ಲಿಪ್ಪುದೇನಯ್ಯಾ 
ಕಪಿಲಸಿದ್ದಮಲ್ಲಿಕಾರ್ಜುನ 


೭೫೬ 
ಬಿಟ್ಟಿನೆಂದಡೆ ಬಿಡದೀ ಮಾಯೆ 
ಬಿಡದಿದ್ದಡೆ ಬೆ೦ಬತ್ತಿತ್ತು ಮಾಯೆ 


೨೨೪ ವಚನ ಸಾವಿರ 


ಯೋಗಿಗೆ ಯೋಗಿಣಿಯಾಯಿತ್ತು ಮಾಯೆ 
ಸವಣಂಗೆ ಸವಣಿಯಾಯಿತ್ತು ಮಾಯೆ 
ಯತಿಗೆ ಪರಾಕಿಯಾಯಿತ್ತು ಮಾಯೆ 
ನಿನ್ನ ಮಾಯೆಗೆ ನಾನ೦ಜುವಳಲ್ಲ 
ಚೆನ್ನಮಲ್ಲಿಕಾರ್ಜುನದೇವಾ 

ನಿಮ್ಮಾಣೆ 


೭೫೭ 

ಬಿಡುವುದಕ್ಕೆ ಮುನ್ನವೆ ಮೊನೆ ಮುಂಚಿದಂತಿರಬೇಕು 
ಅಡಿ ಏರುವುದಕ್ಕೆ ಮುನ್ನವೆ ಆ ಮೊನೆಯ ಜಾರಿ 
ಮತ್ತೆ ತಾನಡಿಯೇರಿ ಮೀರಿ ಮುಂಚಿದಂತಿರಬೇಕು 
ನೀನೆಂಬನ್ನಕ್ಕ ಲಕ್ಷ್ಯದಲ್ಲಿ ಅಲಕ್ಷ್ಯವಾಗಬೇಕು 
ಎನ್ನಯ್ಯಪ್ರಿಯ ಇಮ್ಮಡಿ ನೀಃಕಳಂಕಮಲ್ಲಿಕಾರ್ಜುನ 
ಎಂಬುದಕ್ಕೆ ಮುನ್ನವೆ 


೭೫೮ 

ಬಿತ್ತು ಬೆಳೆಯಿತ್ತು 

ಕೆಯ್ಯ ಕೊಯ್ಯಿತ್ತು 

ಗೂಡು ಮುರಿಯಿತ್ತು 

ಕುತ್ತುರಿಯೊಟ್ಟಿತ್ತು ಒಕ್ಕಿತ್ತು ತೂರಿತ್ತು ಅಳೆಯಿತ್ತು 
ಸಲಗೆ ತುಂಬಿತ್ತು 

ಕೂಡಲಸಂಗಮದೇವಯ್ಯಾ 

ಮೇಟಿ ಕಿತಿತ್ತು ಕಣ ಹಾಳಾಯಿತ್ತಯ್ಯಾ 


೭೫೯ 

ಬಿದಿರಲಂದಣವಕ್ಕು 

ಬಿದಿರೆ ಸತ್ತಿಗೆಯಕ್ಕು 

ಬಿದಿರಲ್ಲಿ ಗುಡಿಯು ಗೂಡಾರವಕ್ಕು 
ಬಿದಿರಲ್ಲಿ ಸಕಲಸಂಪದವೆಲ್ಲವು 
ಬಿದಿರದವರ ಮೆಚ್ಚ ಕೂಡಲಸಂಗಮದೇವ 


ವಚನ ಸಾವಿರ 


೨೨೫ 


ಚಿ 


೭೬೦ 


ಬಿರುಗಾಳಿ ಬೀಸಿ ಮರ ಮುರಿವಂತಹ ಸುಳಿಹ ಸುಳಿಯದೆ 
ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು 
ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು 

ನಿಂದರೆ ನೆಟ್ಟನೆ ಭಕ್ತನಾಗಿ ನಿಲಬೇಕು 

ಸುಳಿದು ಜಂಗಮವಾಗಲರಿಯದ 

ನಿಂದು ಭಕ್ತರಾಗಲರಿಯದ 

ಉಭಯ ಭ್ರಷ್ಟರನೇನೆಂಬೆ 

ಗುಹೇಶ್ವರ 


ಜಪ 

ಬಿಸಿಲ ಕಹರು ಮಂಜಿನ ಮುಂಡಿಗೆಯ ನೆಟ್ಟು 

ಮನೆ ಒಲೆಯದಂತೆ ಅನಲನ ತೊಲೆಯ ಹಾಕಿ 

ಮಳೆಯ ಗಳು ಬೀಸಿ ಕೆಂಡದ ಹ೦ಜರಗಟ್ಟು ಕಟ್ಟಿ 
ಹಿ೦ಡುಗಟ್ಟಿಗೆ ಗಳುಎನ ಸ೦ದಿಯಲ್ಲಿ ಅಡಗಿತ್ತು 

ಅನಿಲನ ಹುಲ್ಲು ಹೊದಿಸಿ ಮನೆ ಹೊಲಬಾಯಿತ್ತು 
ನೆಲಗಟ್ಟು ಶುದ್ಧವಿಲ್ಲಾಯೆಂದು 

ಗೋರಕ್ಷಪಾಲಕ ಮಹಾಪ್ರಭು ಸಿದ್ಧಸೋಮನಾಥ ಲಿಂಗವು 
ಆ ಮನೆಗೆ ಒಕ್ಕಲು ಬಾರ 


ಆ 

ಬಿಸಿಲೆಂಬ ಗುರುವಿಂಗೆ ನೆಳಲೆಂಬ ಶಿಷ್ಯ 
ನಿರಾಳಲಿಂಗಕ್ಕೆ ಬಯಲೆ ಸೆಜ್ಜೆ 
ವಾಯವೆ ಶಿವದಾರ 

ಬೆಳಗೆ ಸಿಂಹಾಸನ 

ಅತ್ತಲಿತ್ತ ಚಿತ್ತವ ಹರಿಯಲೀಯದೆ 
ಮಜ್ಜನಕ್ಕೆರೆದು ಸುಖಿಯಾದೆ 

ಗುಹೇಶ್ವರ 

೭೬೬೩. 

ಬೀಜವ ಕಳೆದು ತರು ಬೆಳೆದಂತೆ 
ತರುವ ಕಳೆದು ಬೀಜ ಆ ತರುವಿಂಗೆ ಕುರುಹಾದಂತೆ 


ವಚನ ಸಾವಿರ 


ಪರಮ ಜೀವನ ಕಳೆದು 

ಆ ಜೀವಕ್ಕೆ ತಾ ಪರಮನೆಂಬ ಪರಿಭಮಣವ ಕಳೆದು 
ಪರಶಕ್ತಿಸಮೇತವಾದಲ್ಲಿ 

ಮರದಲ್ಲಿ ಹುಟ್ಟಿದ ಕಿಚ್ಚು 

ಮರ ನಷ್ಟವಾಗಿ ತಾ ನಷ್ಟವಾದಂತೆ 

ಅರಿದ ಅರಿವು ಕುರುಹಿನಲ್ಲಿ ಪರಿಹರಿಸಿದ ಮತ್ತೆ 

ತೆರೆ ದರುಶನ ಉಭಯವಡಗಿತ್ತು 

ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವನರಿದಲ್ಲಿ 


೭೬೪ 

ಬೀಜವಿಲ್ಲದೆ ಬೆಳೆವುಂಟೆ 

ಅಯ್ಯಾ 

ನಾದವಿಲ್ಲದೆ ಶಬ್ದವುಂಟೆ 

ಅಯ್ಯಾ 

ದೃಷ್ಟಿಯಿಲ್ಲದ ಕಳೆ ಉಂಟೆ 
ಅಯಾ 


೨. ೫್‌ ಸರ್ವಸಂಗವನರಿಯಬೇಕಲ್ಲದೆ 

ನಿರಂಗ ಅಂಗದಲ್ಲಿ ಹೊಕ್ಕು 

ಸರ್ವಭೋಗ೦ಗಳ ಕಾಬುದಕ್ಕೆ ಇದೇ ದೃಷ್ಟ 

ಬಂಗಾರದ ಒಡಲಿನಲ್ಲಿ ಬಣ್ಣ ನಿಂದು ತಿಕ್ಕವಟ್ಟಕ್ಕೆ ಬಾಹಂತೆ 
ಆತ್ಮನ ದೃಷ್ಟನ ಕಂಡು ಮತ್ತೆ ಆಧ್ಯಾತ್ಮವೆನಲೇಕೆ 

ಘಟದ ಮಧ್ಯದಲ್ಲಿ ನಿಂದು ನುಡಿವುದೆ ಕ್ರೀಯೆಂದೆ 
ಸದಾಶಿವಮೂರ್ತಿಲಿಂಗವನರಿವುದಕ್ಕೆ 


೭೬% 

ಬೆಟ್ಟಕ್ಕೆ ಚಳಿಯಾದಡೆ 
ಏನ ಹೊದಿಸುವರಯ್ಯ 
ಬಯಲು ಬತ್ತಲೆಯಿದ್ದರೆ 
ಏನನುಡಿಸುವರಯ್ಯ 
ಭಕ್ತನು ಭವಿಯಾದಡೆ 
ಏನನ ಪಮಿಸುವೆನಯ್ಯ 


ವಚನ ಸಾವಿರ 


ಈಟ್‌ 


೨೫೪ 


ಲತೆ 

ಬೆಟ್ಟಕ್ಕೆ ಬೆಳ್ಳಾರ ಸುತ್ತಿತಯ್ಯಾ 

ಪಾಪದ ಬಲೆಯ ತಂದು ಮುಂದೆ ಒಡ್ಡಿದಿರಯ್ಯಾ 
ಬೇಟೆಕಾರನು ಮೃಗವನಟ್ಟಿ ಬರಲು 

ಮೃಗವು ಗೋರಿಗೊಳಗಾಗದಯ್ಯಾ 

ಹರನೊಡ್ಡಿದ ಬಲೆಯಲ್ಲಿ ಸಿಲುಕಿದ ಮೃಗವು 
ಕೂಡಲಸಂಗಮದೇವಂಗೆ ಓಗರವಾಯಿತ್ತು 


ಜೆ 

ಬೆಟ್ಟಕ್ಕೆ ಸಾರವಿಲ್ಲೆಂಬರು 

ತರುಗಳು ಹುಟ್ಟುವ ಪರಿ ಇನ್ನೆಂತಯ್ಯಾ 
ಇದ್ದಲಿಗೆ ರಸವಿಲ್ಲೆಂಬರು 

ಕಬ್ಬುನ ಕರಗುವ ಪರಿ ಇನ್ನೆಂತಯ್ಯಾ 

ಎನಗೆ ಕಾಯವಿಲ್ಲೆಂಬರು 
ಚೆನ್ನಮಲ್ಲಿಕಾರ್ಜುನನೊಲಿವ ಪರಿ ಇನ್ನೆಂತಯ್ಯಾ 


೭೬೮ 

ಬೆಟ್ಟದ ಮೇಲೊಂದು ಮನೆಯ ಮಾಡಿ 
ಮೃಗಗಳಿಗಂಜಿದಡೆಂತಯ್ಯಾ 
ಸಮುದದ ತಡಿಯಲೊಂದು ಮನೆಯ ಮಾಡಿ 
ನೊರೆ ತೆರೆಗಳಿಗಂಜಿದಡೆಂತಯ್ಕಾ 
ಸಂತೆಯೊಳಗೊಂದು ಮನೆಯ ಮಾಡಿ 
ಶಬ್ದಕ್ಕೆ ನಾಚಿದಡೆಂತಯ್ಯಾ 
ಚೆನ್ನಮಲ್ಲಿಕಾರ್ಜುನದೇವ ಕೇಳಯ್ಯಾ 
ಲೋಕದೊಳಗೆ ಹುಟ್ಟಿದ ಬಳಿಕ 
ಸ್ತುತಿನಿಂದೆಗಳು ಬಂದಡೆ 

ಮನದಲ್ಲಿ ಕೋಪವ ತಾಳದೆ 
ಸಮಾಧಾನಿಯಾಗಿರಬೇಕು 


೭೬೯ 
ಬೆಲ್ಲವ ತಿಂದ ಕೋಡಗದಂತೆ 


ಸಿಹಿಯ ನೆನೆಯದಿರಾ ಮನವೆ 


ವಚನ ಸಾವಿರ 


ಕಬ್ಬ ತಿಂದ ನರಿಯಂತೆ 
ಹಿಂದಕ್ಕೆಳಸದಿರಾ ಮನವೆ 
ಗಗನವನಡರಿದ ಕಾಗೆಯಂತೆ 
ದೆಸೆದೆಸೆಗೆ ಹಂಬಲಿಸದಿರಾ ಮನವೆ 
ಕೂಡಲಸಂಗನ ಶರಣರ ಕಂಡು 
ಲಿಂಗವೆಂದೆ ನಂಬು ಮನವೆ 


೬a 

ಬೆವಸಾಯವ ಮಾಡಿ 

ಮನೆಯ ಬೀಯಕ್ಕೆ ಬತ್ತವಿಲ್ಲದಿದ್ದರೆ 

ಆ ಬೆವಸಾಯದ ಘೋರವೇತಕಯ್ಯ 
ಕ್ರಯವಿಕ್ರಯವ ಮಾಡಿ 

ಮನೆಯ ಸಂಚು ನಡೆಯದನ್ನಕ್ಕ 

ಆ ಕ್ರಯವಿಕ್ರಯದ ಘೋರವೇತಕಯ್ಯ 
ಒಡಯನನೋಲೈಸಿ 

ತನುವಿಂಗೆ ಅಷ್ಟಭೋಗವ ಪಡೆಯದಿದ್ದರೆ 
ಆ ಓಲಗದ ಘೋರವೇತಕಯ್ಯ 
ಭಕ್ತನಾಗಿ ಭವಂನಾಸ್ತಿಯಾಗದಿದ್ದರೆ 

ಆ ಉಪದೇಶವ ಕೊಟ್ಟ ಗುರು 

ಕೊಂಡ ಶಿಷ್ಯ 

ಇವರಿಬ್ಬರ ಮನೆಯಲ್ಲಿ ಮಾರಿ ಹೊಗಲಿ 
ಗುಹೇಶ್ವರಲಿಂಗವತ್ತಲೆ ಹೋಗಲಿ 


೭೭೧ 

ಬೇಕೆನಲಾಗದು ಶರಣಂಗೆ 

ಬೇಡೆನಲಾಗದು ಶರಣಂಗೆ 

ಲಿಂಗವಶದಿಂದ ಬಂದುದ ಪತಿಕರಿಸದಿರ್ದಡೆ 
ಮಹಾಘನವು ಅವಗವಿಸದು ನೋಡಾ 
ಅದೆಂತೆಂದಡೆ 


ಇ ಮಂಕ 
ಅವತ ಸುಪ್ತಶ್ಚೈವ ವೀಶ್ವಾ ದಿವ್ಯಾನ್ನಭೂಷಣಂ 


ಡಿ 
ರು 


ಅಕಲ್ಪಿತಂಚ ಭೋಗಾನಾಂ ಸರ್ವಂ ಲಿಂಗಸ್ಯ ಪ್ರೇರಣಂ 


ವಚನ ಸಾವಿರ 


ಪಿಚ್‌ 


ಎಂದುದಾಗಿ 
ಕೂಡಲಚೆನ್ನಸಂಗಯ್ಯಾ ನಿಮ್ಮ ಶರಣರ 
ಪರದ್ದಾರಿಗಳೆಂದು ಮುಡಿದವರಿಗೆ ನಾಯಕನರಕವಯ್ಯಾ 


ಓಹಿವಿ 

ಬ್ರಹ್ಮದ ಮಾತನಾಡಿ 

ಕನ್ನೆಯರ ಕಾಲದೆಸೆಯಲಿ ಕುಳಿತು 
ಪರಬೊಮ್ಮದ ಮಾತು 

ಅಲ್ಲಿಯೆ ನಿಂದಿತ್ತೆಂದನಂಬಿಗ ಚವುಡಯ್ಯ 


ಡು 

ಭಕ್ತಂಗೆ ಬಡತನವುಂಟೆ 

ನಿತ್ಯಂಗೆ ಮರಣವುಂಟೆ 

ಭಕ್ತರು ಬಡವರೆಂದು 

ಮತ್ತೊಂದ ಕೊಟ್ಟೆಹೆನೆಂದಡೆ 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವು ಸತ್ತಂದಿಗಲ್ಲದೆ 
ಬಡತನವಿಲ್ಲ 


೭೭೪ 

ಭಕ್ತಂಗೆ ಬೇಡದ ಭಾಷೆ 

ನಿನಗೆ ಕೊಡದ ಭಾಷೆ 

ಭಕ್ತಂಗೆ ಓಡದ ಭಾಷೆ 

ನಿನಗೆ ಕಾಡುವ ಭಾಷೆ 

ಭಕ್ತಂಗೆ ಸತ್ಯದ ಬಳ 

ನಿನಗೆ ಶಕ್ತಿಯ ಬಲ 

ಇಬ್ಬರ ಗೆಲ್ಲ ಸೋಲಕ್ಕೆ ಕಡೆಯಿಲ್ಲ 

ಈ ಇಬ್ಬರಿಗೆಯೂ ಒಡೆಯರಿಲ್ಲದ ಲೆಂಕ 
ಇನ್ನು ಭಕ್ತನು ಭಕ್ತಿಯ ಛಲವ ಬಿಡನಾಗಿ 
ಭಕ್ತ ಸೋತಡೆ ಭಕ್ತನದೆ ಗೆಲುವು 

ಭಕ್ತ ಗೆದ್ದಡೆ೦ತು ಗೆಲುವು 

ಇದ ನೀನೆ ವಿಚಾರಿಸಿಕೊಳ್ಳಾ 
ಭಕ್ತದೇಹಿಕದೇವ ಸಕಳೇಶ್ವರಾ 


೬2೫ 

ಭಕ್ತರ ಕಂಡಡೆ ಬೋಳರಪ್ಪಿರಯ್ಯಾ 

ಸವಣರ ಕಂಡಡೆ ಬತ್ತಲೆಯಪ್ಪಿರಯ್ಯಾ 

ಹಾರುವರ ಕಂಡಡೆ ಹರಿನಾಮವೆಂಬಿರಯ್ಯಾ 
ಅವರವರ ಕಂಡಡೆ ಅವರವರಂತೆ 

ಸೂಳೆಗೆ ಹುಟ್ಟಿದವರ ತೋರದಿರಯ್ಯಾ 
ಕೂಡಲಸಂಗಯ್ಯನ ಪೂಜಿಸಿ ಅನ್ಯದೈವಂಗಳಿಗೆರಗಿ 
ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯಾ 


CU 

ಭಕ್ತರಿಗೆ ಅಕ್ಕೆ ಶೋಕ ದುಃಖವುಂಟೆ 

ಅಯ್ಯಾ 

ಅತ್ತು ಕಳೆವ ನೋವ ಹಾಡಿ ಕಳೆಯಲೇಕಯ್ಯಾ 
ಈ ಮುಕ್ತಾಯಕ್ಕಗಳ ಕಕ್ಕುಲತೆಯ 
ಶಂಭುಜಕ್ಕೇಶ್ವರನ ಶರಣರೊಪ್ಪರಯ್ಯಾ 


ಈ 

ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು 
ದಾಸೋಹವ ಮಾಡಬಹುದೆ 

ಒಮ್ಮನವ ತಂದು ಒಮ್ಮನದಲ್ಲಿಯೆ ಮಾಡಿ 
ಇಮ್ಮನವಾಗದ ಮುನ್ನವೆ 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗಕ್ಕೆ 

ಸಲಬೇಕು ಮಾರಯ್ಯಾ 


೭೭೮ 

ಭಕ್ತಿ ಜ್ಞಾನ ವೈರಾಗ್ಯದಿಂದ ಅರಿಯಬೇಕೆಂಬುದು 
ಭಕ್ತಿಯೊ ಜ್ಞಾನವೊ ವೈರಾಗ್ಯವೊ 

ಮೂರಕ್ಕೆ ಬೇರೊಂದೆಡೆಯುಂಟೆ 

ಅದರ ಎಡೆ ಗುಡಿಯ ತೋರಿ 

ಬರಿಯ ಮಾತಿನ ಮಾಲೆ ಬೇಡ 
ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ 


ವಚನ ಸಾವಿರ 


೨೩೧ 


೭೭೯ 

ಭಕ್ತಿ ಸುಭಾಷೆಯ ನುಡಿಯ ನುಡಿವೆ 
ನುಡಿದಂತೆ ನಡೆವೆ 

ನಡೆಯೊಳಗೆ ನುಡಿಯ ಪೂರೈಸುವೆ 

ಮೇಲೆ ತೂಗುವ ತಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ 
ಜಂಷುಕಳಜಪ ಕೊರತೆಯಾದಡೆ 

ಎನ್ನನದ್ದಿ ನೀನೆದ್ದು ಹೋಗು 
ಕೂಡಲಸಂಗಮದೇವಾ 


೬೮೦ 

ಭಕ್ತಿಯೆಂಬ ಪೃಥ್ವಿಯ ಮೇಲೆ 

ಗುರುವೆಂಬ ಬೀಜವಂಕುರಿಸಿ 

ಲಿಂಗವೆಂಬ ಎಲೆಯಾಯಿತ್ತು 

ಲಿಂಗವೆಂಬ ಎಲೆಯ ಮೇಲೆ 

ವಿಚಾರವೆಂಬ ಹೂವಾಯಿತ್ತು 

ಆಚಾರವೆಂಬ ಕಾಯಾಯಿತ್ತು 

ನಿಷ್ಠತ್ತಿಯೆಂಬ ಹಣ್ಣು 

ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ 
ಕೂಡಲಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ 


ಜಡ 

ಭಕ್ತಿಯೆ೦ಬುದ ಮಾಡಬಾರದು 
ಕರಗಸದಂತೆ ಹೋಗುತ್ತ ಕೊಯ್ದುದು 
ಬರುತ್ತ ಕೊಯ್ವುದು 

ಘಟಸರ್ಪನಲ್ಲಿ ಕೈದುಡುಕಿದಡೆ 
ಹಿಡಿವುದ ಮಾಬುದೆ 
ಕೂಡಲಸಂಗಮದೇವಾ 


ಡಿಲಿ 
ಭಕ್ತಿಯೆ೦ಬುದು ಜೀತು 
ಎರಕ್ತಿಯೆಂಬುದೆ ಮರ 
ಫಲವೆಂಬುದೆ ಜ್ಞಾನ 


ತ 


ಕಕ್ಕೆ ಬಂದಿತ್ತೆಂಬಾಗಲೆ ಅವಧಿಜ್ಞಾನ 

ಟ್ರು ಬಿಟ್ಟಲ್ಲಿಯೆ ಪರಮಜ್ಞಾನ 

ವಿದಲ್ಲಿಯೆ ಅಂತರೀಯಜ್ಞಾನ 

ತ್ರ ತನ್ಮಯವಾದಲ್ಲಿಯೆ ದಿವ್ಯಜ್ಞಾನ 

ದಿವ್ಯ ತೇಜಸ್ಸು ಹಿ೦ಗದಲ್ಲಿಯೆ ಪರಿಪೂರ್ಣಜ್ಞಾನ 
ಅದು ಮಹದೊಡಲೆಂಬುದಕ್ಕೆ ಎಡೆಯಿಲ್ಲ 
ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗವು 
ಅಪ್ರಮಾಣಾದ ಕಾರಣ 


ಸ 


ಭೆ 


೭೮೩ 

ಭವದ ಬಟ್ಟೆಯ ದೂರವನೇನ ಹೇಳುವೆನಯ್ಯಾ 
ಎ೦ಬತ್ತುನಾಲ್ಕು ಲಕ್ಷ ಊರಲ್ಲಿ ಎಡೆಗೆಯ್ಯಬೇಕು 
ಒಂದೂರ ಭಾಷೆಯೊಂದೂರಲಿಲ್ಲ 

ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲಿಲ್ಲ 
ಇಂತೀ ಊರ ಹೊಕ್ಕ ತಪಿಂಗೆ 

ಕಾಯವ ಭೂಮಿಗೆ ಸುಂಕವ ತೆತ್ತು 
ಜೀವವನುಳುಹಿಕೊಂಡು ಬರಬೇಕಾಯಿತ್ತು 
ಇಂತೀ ಮಹಾಘನದ ಬೆಳಕಿನೊಳಗೆ 

ಕಳೆದುಳಿದು ಸುಳಿದಾಡಿ 

ನಿಮ್ಮ ಪಾದವ ಕಂಡು ಸುಯಿಧಾನಿಯಾದೆ ಕಾಣಾ 
ಚೆನ್ನಮಲ್ಲಿಕಾರ್ಜುನಯ್ಯಾ 


೭೮೪ 

ಭವಿ ಬೀಜವೃಕ್ಷದ ಫಲದೊಳಗೆ 
ಭಕ್ತಿ ಬೀಜವೃಕ್ಷ ಪಲ್ಲವಿಸಿತ್ತು 
ಆ ಭಕ್ತಿಬೀಜವೃಕ್ಷದ ಫಲದೊಳಗೆ 
ಶರಣ ಬೀಜವೃಕ್ಷ ಪಲ್ಲವಿಸಿತ್ತು 
ಆ ಶರಣ ಬೀಜವೃಕ್ಷದ ಫಲದೊಳಗೆ 

ಕುಲನಾಶಕನಾದ ಶರಣ ಒಂದೆ ಬಸಿರಲ್ಲಿ ಬಂದ 
ಬ೦ಧುಬಳಗಕ್ಕೆ ತನ್ನ ಕುಲಕ್ಕೆ ತಾನೆ ಮಾರಿಯಾದ ಶರಣ 


ಭವಿ ಭಕ್ತ ಭವಿಬೀಜವೃಕ್ಷದ ತಂಪು ನೆಳಲನೆ ಬಿಟ್ಟು 


ವಚನ ಸಾವಿರ 


೨೩೩ 


ಕುಳ್ಳಿದ್ದಲ್ಲಿಯೆ ಬಳಿ ಬಳಿಯೆ ಬಯಲಾದ ಶರಣ 
ನಾದ ಬಿಂದು ಬೀಜ ನಷ್ಟಹೊಳ್ಳಾಗಿ ಹಾರಿ ಹೋದಲ್ಲಿ 
ಇನ್ನೇನ ಹೇಳಲುಂಟು 
ಗುಹೇಶ್ವರನೆಂಬಲಿಂಗವನರಿದು 

ಭವಿಗೆ ಭವಿಯಾದಾತಂಗೆ 

ಇನ್ನೇನು ಪದವುಂಟಯ್ಯ 


೭೮೫ 

ಭವಿ ಮಾಡಲಿಕ್ಕೆ ಪೃಥ್ವಿಯಾಯಿತ್ತು 

ಭವಿ ಮಾಡಲಿಕ್ಕೆ ಅಪುವಾಯಿತ್ತು 

ಭವಿ ಮಾಡಲಿಕ್ಕೆ ತೇಜವಾಯಿತ್ತು 

ಭವಿ ಮಾಡಲಿಕ್ಕೆ ವಾಯುವಾಯಿತ್ತು 

ಭವಿ ಮಾಡಲಿಕ್ಕೆ ಆಕಾಶವಾಯಿತ್ತು 

ಭವಿ ಮಾಡಲಿಕ್ಕೆ ಸೂರ್ಯಚಂದ್ರರಾದರು 

ಭವಿ ಮಾಡಲಿಕ್ಕೆ ವಿಷ್ಣುವಾದ ರುದ್ರನಾದ ದೇವರ್ಕಳಾದರು 
ಇದು ಕಾರಣ ಕೂಡಲಚೆನ್ನಸಂಗಯ್ಯ 
ಭವಿಯಿ೦ದಾಯಿತ್ತು ಸಕಲ ಜಗವೆಲ್ಲ 


೭೮ 

ಭವಿಯ ಕಳೆದೆವೆಂಬ ಮರುಳು ಜನಂಗಳು 
ನೀವು ಕೇಳಿರೇ 

ಭವಿಯಲ್ಲವೇ ನಿಮ್ಮ ತನುಗುಣಾದಿಗಳು 
ಭವಿಯಲ್ಲವೇ ನಿಮ್ಮ ಮನಗುಣಾದಿಗಳು 
ಭವಿಯಲ್ಲವೇ ನಿಮ್ಮ ಪ್ರಾಣಗುಣಾದಿಗಳು 
ಇವರೆಲ್ಲರು ಭವಿಗಳ ಹಿಡಿದು ಭವಭಾರಿಗಳಾದರು 
ನಾನು ಭವಿಯ ಪೂಜಿಸಿ ಭವನಾಸ್ತಿಯಾದೆನು 
ಗುಹೇಶ್ವರ 


೭೮೭ 
ಭಸ್ಮವ ಹೂಸಿದಲ್ಲಿ ಶರಣನೆ ಅಲ್ಲಲ್ಲ 
ಮಾಡುವ ಕ್ರಿಯೆ ಭಸ್ಮವಾದಡೆ ಶರಣ 


೨೩೪ ವಚನ ಸಾವಿರ 


ನೋಡುವ ಕೃತ್ಯ ರುದ್ರಾಕ್ಷಿಯಾದಡೆ ಶರಣ ನೋಡಾ 


ಕಪಿಲಸಿದ್ಧಮಲ್ಲಿಕಾರ್ಜುನ 


(ಸಳವ) 

ಭಾವ ಬಲಿದಲ್ಲಿ ಲಿಂಗವೆನಿಸಿತ್ತು 

ಭಾವ ವಿಭಾವವಾದಲ್ಲಿ ಪಾಷಾಣವೆನಿಸಿತ್ತು 

ಭಾವ ನಿರ್ಭಾವವಾದಲ್ಲಿ ಏನೆಂದೆನಿಸದು ನೋಡಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ 


SIE 

ಭಾವದಲೊಬ್ಬ ದೇವರ ಮಾಡಿ 
ಮನದಲೊಂದು ಭಕ್ತಿಯ ಮಾಡಿದರೆ 
ಕಾಯದ ಕೈಯಲ್ಲಿ ಕಾರ್ಯವುಂಟೆ 
ವಾಯಕ್ಕೆ ಬಳಲುವರು ನೋಡಾ 
ಎತ್ತನೇರಿ ಎತ್ತನರಸುವರು 

ಎತ್ತ ಹೋದರೈ 

ಗುಹೇಶ್ವರ 


೭೯0೦ 

ಭಿಕಾರಿ ಭಿಕಾರಕ್ಕೆಳಸ 

ಉಣ್ಣಲು ಉಡಲು ಕಾಣದಾತ ಭಿಕಾರಿ 
ತನು ಮೀಸಲು ಮನ ಮೀಸಲು 
ಬಾಯಿ ಬೋರು ಬೋರು 
ಮರಣವಳಿದುಳಿತಾತ ಭಿಕಾರಿ 
ಸಂಚಲದ ಪಂಚಕರಣಗಳ ತೆಗೆದುಂಡು 
ರುಂಡಮಾಲೆಯ ರಣಮಾಲೆಯ 
ಹೆಣಮಾಲೆಯ ಚಾರುಚ್ಚಿದಲ್ಲದೆ 

ಭಿಕಾರಿ ಭೀಮೇಶ್ವರಲಿಂಗಕ್ಕೆ ದೂರ ಕಾಣಾ 
ಕರುತಿರುವ ಗೊರವಾ 


ವಚನ ಸಾವಿರ 


೨೩೫ 


ಜ್‌ 


ಡಿ 

ಭೂಪ ಗೋಪನ ನೆನೆದಡೆ ಗೋಪನಾಗಬಲ್ಲನೆ 

ಅಂದಿನ ಗಣ೦ಗಳ ಕಂಡು ಇಂದಿನ ಜೀವಿಗಳು ನೆನೆನೆನೆದು 
ಧನ್ಯರಾದೆವೆಂಬ ಪರಿಯ 

ನೋಡಾ 

ಕಪಿಲಸಿದ್ದಮಲ್ಲಿಕಾರ್ಜುನ 


ಆಫ 

ಭೂಮಿ ಒಂದೆಂದಡೆ 

ಬೆಳೆವ ವೃಕ್ಷ ಹಲವು ತೆರನುಂಟು 

ಉದಕ ಒಂದೆಂದಡೆ 

ಸವಿಸಾರದ ಸಂಪದ ಬೇರುಂಟು 

ನಿನ್ನೊಳಗು ನಾನಾದಡೆ 

ತಾಮಸದ ರಾಗವಿರಾಗವಾಗದು 
ಕಪಿಲಸಿದ್ಧಮಲ್ಲಿಕಾರ್ಜುನಂಗವೆ೦ಬ ಪುರುಷರತಿ ಕೂಟಸ್ಥವಿಲ್ಲ 
ಯಶ 

ಭೂಮಿಯ ಕಠಿಣವನು 

ಆಕಾಶದ ಮೃದುವನು 

ತಿಳಿವ ಗಮನವಲ್ಲಿಯೆ ನಿಂದಿತ್ತು 

ಉದಕದೊಳಗೆ ಹುಟ್ಟಿದ ತೃಷ್ಣ ಉದಕವನರಸಿತ್ತಲ್ಲಾ 
ಒಳೆಗೆ ಸತ್ತು ಹೊರಗೆ ಆಡುತ್ತದೆ 

ಗುಹೇಶ್ವರ ಬೆರಗಾಗಿ ಅಲ್ಲಿಯೆ ನಿಂದನು 


೭೯೪ 

ಮಚ್ಚು ಅಚ್ಚುಗವಾಗಿ ಒಪ್ಪಿದ ಪರಿಯ ನೋಡಾ 
ಎಚ್ಚಡೆ ಗರಿದೋರದಂತಿರಬೇಕು 

ಅಪ್ಪಿದಡೆ ಅಸಿಗಳು ನಗ್ಗುನುಸಿಯಾಗಬೇಕು 
ಬೆಚ್ಚಡೆ ಬೆಸುಗೆಯನರಿಯದಂತಿರಬೇಕು 
ಚೆನ್ನಮಲ್ಲಿಕಾರ್ಜುನನ ಸ್ನೇಹ ತಾಯ 


ವಚನ ಸಾವಿರ 


೭೯೫ 

ಮಡಕೆ ದೈವ ಮೊರ ದೈವ ಬೀದಿಯ ಕಲ್ಲು ದೈವ 
ಹಣಿಗೆ ದೈವ ಬಿಲ್ಲನಾರಿ ಕಾಣಿರೊ 

ಕೊಳಗ ದೈವ ಗಿಣ್ಣಿಲು ದೈಷ ಕಾಣಿರೊ 

ದೈವ ಧೃಷವಂದು ಕಾಲಿಡಲಿಂಬಿಲ್ಲ 

ದೈವನೊಬ್ಬನೆ ಕೂಡಲಸಂಗಮದೇವ 


೭೯೬ 

ಮಡದಿ ಎನಲಾಗದು ಬಸವಂಗೆ ಎನ್ನನು 
ಪುರುಷನೆನಲಾಗದು ಬಸವನ ಎನಗೆ 

ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾನಾದೆನು 
ಬಸವನೆನ್ನ ಶಿಶುವಾದನು 

ಪ್ರಮಥರು ಪುರಾತರು ಸಾಕ್ಷಿಯಾಗಿ 

ಸಂಗಯ್ಯನಿಕ್ಕಿದ ದಿಬ್ಬವ ಮೀರದೆ ಬಸವನೊಳಗಾನಡಗಿದೆ 


ಆ.13. 

ಮಡದಿಯ ಪ್ರಾಣಕ್ಕೆ ಮೊಲೆ ಮುಡಿ ಇದ್ದೀತ್ತೆ 
ಒಡೆಯನ ಪ್ರಾಣಕ್ಕೆ ಇದ್ದೀತ್ತೆ ಯಜ್ಞೋಪವೀತ 
ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದಿದ್ದನೆ ಹಿಡಿಗೋಲ 

ನೀ ತೊಡಕಿಕ್ಕಿದ ಡ್‌ ಲೋಕದ ಜನರೆತ್ತ ಬಲ್ಲರೈ 
ರಾಮನಾಥ 


Cae 

ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆ ೦ಬ ಸುರೆ ಹುಟ್ಟಿತ್ತು 
ಹೆಣ್ಣೆಂಬ ಬಟ್ಟಲಲ್ಲಿ ಅಂ Cs ಲಹರಿ ತಲೆಗೇರಿತ್ತು 
ಈ ಉನ್ನತ್ತದಲ್ಲಿ ಮಗ ರಾದವರೆಲ್ಲರೂ ಅರುಹಿರಿಯರೆಂತಪ್ಪರೊ 
ಭಕ್ತಿ ವಿರ್ತ್ತಿಯೆಂಬುದು ಇತ್ತಲೆ ಉಳಿಯಿತ್ತು 
ಧರ್ಮೇಶ್ವರಲಿಂಗದತ್ತಮುಟ್ಟಿದಡಂತಿಲ್ಲ 


CHS 


ಮದ್ದಿನ ಸುರೆಯ ತೊಗಲ ತಿತ್ತಿಯಲ್ಲಿ ತುಂಬಿ ಒಪ್ಪದಲ್ಲಿ ನಿಲಿಸಲಿಕೆ 
ಆಹ ತನ್ನ ಉತ್ಪಾತದಿಂದ ತಿತ್ತಿ ಹಾರಿ 


ವಚನ ಸಾವಿರ ಅಟ 


ನೆಲಕ್ಕೆ ಅಪ್ಪಳಿಸಿ ಬೀಳೂದ ಕಂಡೆ 
ದೃಷ್ಟವ ಕೇಳಲೇತಕ್ಕೆ 
ಕಾಯದ ತಿತ್ತಿಯಲ್ಲಿ ಜೀವ ಹೊಕ್ಕು 
ತ್ರಿವಿಧಮಲವಂ ಕಚ್ಚಿ ನಡವುದಕ್ಕೆ ಕಾಲಿಲ್ಲದೆ 
ನುಡಿವುದಕ್ಕೆ ಬಾಯಿಲ್ಲದೆ 
ನೋಡುವುದಕ್ಕೆ ಕಣ್ಣಾಲಿ ಮರೆಯಾಯಿತ್ತು 
ಬೊಂಬೆ ಹೋಯಿತ್ತು 
ದೃಷ್ಟಾಂತರ ಬೊಂಬೆ ಕೆಟಲಿ 

I) 
ಮಣ್ಣಿಗೆ ಕಾದಿ ಹೊನ್ನಿಗೆ ಹೋರಿ 
ಹೆಣ್ಣಿಂಗೆ ನಾಣುಗೆಟ್ಟ ಈ ಕುನ್ನಿಮನಕ್ಕೆ ಇನ್ನೇವೆ 
ಧರ್ಮೇಶ್ವರಲಿಂಗಾ 


$00 

ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ 
ಅಸ್ತಮಾನದಿ೦ದ ಮೇಲೆ ಜಿತೇಂದ್ರಿಯರಿಲ್ಲ 
ವಿಧಿಯ ಮೀರುವ ಅಮರರಿಲ್ಲ 

ಕುಧೆ ವಿಧಿ ವ್ಯಸನಕ್ಕ೦ಜಿ 

ನಾ ನಿಮ್ಮ ಮರೆಹೊಕ್ಕು ಬದುಕಿದೆನು 
ಚೆನ್ನಮಲ್ಲಿಕಾರ್ಜುನಾ 


6೦೧ 

ಮನ ಬಸುರಾದರೆ ಕೈ ಬೆಸಲಾಯಿತ್ತ ಕಂಡೆ 
ಕರ್ಪುರದ ಕಂಪ ಕಿವಿ ಕುಡಿಯಿತ್ತ ಕಂಡೆ 

ಮುತ್ತಿನ ಢಾಳವ ಮೂಗು ನುಂಗಿತ್ತ ಕಂಡೆ 

ಕಂಗಳು ಹಸಿದು ವಜವ ನುಂಗಿತ್ತ ಕಂಡೆ 

ಒಂದು ನೀಲದೊಳಗೆ ಮೂರು ಲೋಕವಡಗಿತ್ತ ಕಂಡೆ 
ಗುಹೇಶ್ವರ 


ತಾ 
ಮಹ ಮಂಕಾಯಿತ್ತು 
ತನು ಮರೆಯಿತ್ತು 


ವಾಯು ಬರತಿತ್ತು 

ಉರಿ ಎದ್ದಿತ್ತು 

ಹೊಗೆ ಹರಿಯಿತ್ತು 

ಸರೋವರವೆಲ್ಲ ಉರಿದು ಹೋಯಿತ್ತು 
ಒಳಕ್ಕೆ ಹೊಕ್ಕು ಕದವ ತೆಗೆದು 
ಬಯಲು ನೋಡಿ ಬೆಳಗ ಕೂಡಿದಲ್ಲದೆ 
ನಿಜಮುಕ್ತಿ ಇಲ್ಲವೆಂದರು 

ನಮ್ಮ ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣ 


ಲ೮ೆ೦೩ 

ಮನಕ್ಕೆ ನಾಚದ ವಚನ 

ವಚನಕ್ಕೆ ನಾಚದ ಮನ 

ಕು೦ದು ಹೆಚ್ಚ ನುಡಿವೆ 

ಒಂದು ಮಾತಿನ ಗೆಲ್ಲಕ್ಕೆ ಹಿಡಿದು ಹೋರುವೆ 
ಕೂಡಲಸಂಗನ ಶರಣರ ಎನ್ನಾಳ್ದರೆಂಬೆ 


C೦೪ 

ಮನದ ಕಾಲತ್ತಲು 

ತನುವಿನ ಕಾಲಿತ್ತಲು 

ಅನುಭಾವದನುವ ನೆನೆವುತ್ತ ನೆನೆವುತ್ತ ಗಮನಗೆಟ್ಟತ್ತು 
ಲಿಂಗಮುಖದಲಾದ ಸೂಚನೆಯ ಸುಖವ ಕಂಡು ಗಮನಗೆಟ್ಟ 
ಅನುವಾಯಿತ್ತು ಅನುವಾಯಿತ್ತು 

ಅಲ್ಲಿಯೇ ತಲ್ಲೀಯವಾಯಿತ್ತು 

ಗುಹೇಶ್ವರನೆಂಬ ಲಿಂಗೈಕ್ಯಂಗೆ 


ಅಧಿ 


೮೦೫ 
ಮನದ ಸುಖವ ಕಂಗಳಿಗೆ ತಂದರೆ 


ಷರ್‌ ಕ 


೨೩೯ 


ಯಾತಾರ್ಥವಾಗಿ ಬಂದವರು 
ಬಯಲಲ್ಲಿ ಬಯಲ ಬಿಟ್ಟು ಬಯಲಾರಿಸುವಂತೆ 
ಮನೋವ್ಯಾಪಾರಕ್ಕದರಂತೆ ಇಪ 


OL 

ಮನವೆ ಸರ್ಪ ತನು ಹೇಳಿಗೆ 
ಹಾವಿನೊಡತಣ ಹುದುವಾಳಿಗೆ 
ಇನ್ನಾವಾಗ ಕೊಂದಹುದೆಂದರಿಯೆ 
ಇನ್ನಾವಾಗ ತಿಂದಹುದೆಂದರಿಯೆ 
ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ 

ಅದೆ ಗಾರುಡ 
ಕೂಡಲಸಂಗಮದೇವಾ 


೮೦೮ 

ಮನೆ ನೋಡಾ ಬಡವರು 

ಮನ ನೋಡಾ ಘನ 

ಸೋಂಕಿನಲ್ಲಿ ಶುಚಿ ಸವಾ ರ್ವಾಂಗ ಕಲಿಗಳು 
ಪಸರಕ್ಕನುವಿಲ್ಲ ಬಂದ ತತ್‌ಕಾಲಕೆ ಉಂಟು 
ಕೂಡಲಸಂಗನ ಶರಣರು ಸ್ಪತಂತ್ರಧೀರರು 


೮೦೯ 

ಮನೆ ಮನೆದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ 
ಬೇಡಿದಡೆ ಇಕ್ಕದಂತೆ ಮಾಡಯ್ಯ 

ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ 


೨೪೦ ವಚನ ಸಾವಿರ 


ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುದಕ್ಕೆ ಮುನ್ನವೆ 
ಶುನಿಯೆತ್ತಿಕೊಂಬಂತೆ ಮಾಡಾ 
ಚೆನ್ನಮಲ್ಲಿಕಾರ್ಜುನಯ್ಯ 


6೧೦ 

ಮನೆಯಲ್ಲಿ ಅಟ್ಟೆನೆಂದಡ ಹೊಟ್ಟೆ ತುಂಬಿದುದುಂಟೆ 

ಇರಿಯೆಂಬ ಮಾತಿಗೆ ಘಫಾಯವೊಡಲಾದುದುಂಟ 

ಮಾತಿನ ಮಾಲೆಯ ನುಡಿದು ಅರ್ಕೇಶ್ವರಲಿಂಗವನರಿದವರುಂಟಿ 


6೧೧ 

ಮನೆಯೊಳಗೆ ಮನೆಯೊಡೆಯನಿದ್ದಾನೊ ಇಲ್ಲವೊ 
ಹೊಸ್ತಿಲೊಳಗೆ ಹುಲ್ಲು ಹುಟ್ಟಿ 

ಮನೆಯೊಳಗೆ ರಜ ತುಂಬಿ 

ಮನೆಯೊಳಗೆ ಮನೆಯೊಡೆಯನಿದ್ದಾನೊ ಇಲ್ಲವೊ 
ತಮವಿನೊಳಗೆ ಹುಸಿ ತುಂಬಿ 

ಮನದೊಳಗೆ ವಿಷಯ ತುಂಬಿ 

ಮನೆಯೊಳಗೆ ಮನೆಯೊಡೆಯನಿಲ್ಲ 
ಕೂಡಲಸಂಗಮದೇವಾ 


೮೧೨ 

ಮರಕ್ಕೆ ಬೇರು ಬಾಯಿಯೆಂದು 
ತಳಕ್ಕೆ ನೀರನೆರೆದಡೆ 

ಮೇಲೆ ಪಲ್ಲವಿಸಿತ್ತು 

ನೋಡಾ 

ಲಿಂಗದ ಬಾಯಿ ಜಂಗಮವೆಂದು 
ಪಡಿಪದಾರ್ಥವ ನೀಡಿದಡೆ 
ಮುಂದೆ ಸಕಳಾರ್ಥವನೀವನು 
ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಡೆ 
ನರಕ ತಪ್ಪದು ಕಾಣಾ 
ಕೂಡಲಸಂಗಮದೇವಾ 


೮೧೩ 

ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ 
ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ 
ಶರೀರದೊಳಗಾತ್ಮನನಾರು ಕಾಣದಂತಿರಿಸಿದೆ 

ನೀ ಬೆರಸುವ ಭೇದಕ್ಕೆ ಬೆರಗಾದೆನಯ್ಯ 


ರಾಮನಾಥ 
O೧೪ 
ಮರನ ತಾಳೂದಕ್ಕೆ ಪೃಥ್ವಿ ಆಧಾರವಾಗಿ 


ಶಾಖೆಯ ತಾಳೂದಕ್ಕೆ ಮರನಾಧಾರವಾಗಿ 

ಲತೆಯ ತಾಳೂದಕ್ಕೆ ಶಾಖೆ ಆಧಾರವಾಗಿ 

ಲತೆಯ ಬಿಡುಮುಡಿಯಲ್ಲಿ ಕುಸುಮತೋರಿ 

ಕುಸುಮದ ತೊಟ್ಟಿನಲ್ಲಿ ಕುಸುಮವಳಿದು 

ಕಾಯಿ ಬಲಿದು ತಸ ಬಲಿದು ಹಣ್ಣಾದಂತೆ 

ತೊಟ್ಟು ಬಿಡುವನ್ನಕ್ಕ ಕಾಯ ಶಿಲೆಯ ಪೂಜೆ 

ಆತ್ಮ ಅರಿವಿನ ಪೂಜೆ 

ಉಭಯಸ್ಥಲ ನಿರುತವಾಗಿ ಬಿಟ್ಟು ನಿಂದುದು ವಸ್ತುವಿನ ಉಳುಮೆ 
ಆ ಉಳುಮೆ ಲೇಪವಾಗಿ ಬೆಳಗು ತೋರುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ 


೮೧೫ 

ಮರನ ನೆಳಲಲಿದ್ದು ತನ್ನ ನೆಳಲನರಸಬಹುದೆ 

ನಿಮ್ಮ ಶರಣರ ಮುಂದೆ ನಾನೇತರ ಭಕ್ತನಯ್ಯಾ 

ನಿಮ್ಮ ಶರಣರ ಮುಂದೆ ನಾನೇತರ ಯುಕ್ತನಯ್ಯಾ 
ಆನು ಭಕ್ತನೆಂಬ ನುಡಿ ಸುಡದೆ ಕೂಡಲಸಂಗಮದೇವಾ 


೮೧೬ 

ಮರನ ಹೂ ನುಂಗಿ 
ಅಡಿಯೊಳಗಡಗಿ ಹಣ್ಣಾಯಿತ್ತು 
ಹಣ್ಣು ಎಳೆಗಾಯಿ ನುಂಗಿ 
ಹೂ ಮರನ ಉಗುಳಿತ್ತು 


೬೫ ವಚನ ಸಾವಿರ 


ಮರ ಮರಣಕ್ಕೆ ತೆರಹಿಲ್ಲ 
ಏಣಾಂಕಧರ ಸೋಮೇಶ್ವರಲಿಂಗವನರಿತೆಹೆನೆಂದು 


೮೧೭ 

ಮರನನೇರಿದ ಮರ್ಕಟನಂತೆ 

ಹಲವು ಕೊಂಬಿಂಗೆ ಹಾಯುತ್ತಲಿದೆ 

ಬೆ೦ದ ಮನವ ನಾನೆಂತು ನಂಬುವೆನಯ್ಯಾ 
ಎಂತು ನಚ್ಚುವನಯ್ಯಾ ಎನ್ನ ತಂದೆ 
ಕೂಡಲಸಂಗಮದೇವನಲ್ಲಿಗೆ ಹೋಗಲೀಯದಯ್ಯಾ 


6೧೮ 

ಮರನೊಳಗಣ ಕಿಚ್ಚು ಮರನ ಸುಟ್ಟಂತಾದೆನಯ್ಯ 
ಬಯಲ ಗಾಳಿಯ ಪರಿಮಳ ನಾಸಿಕವನಪ್ಪಿದಂತಾದೆನಯ್ಯ 
ಕರುವಿನ ಬೊಂಬೆಯನುರಿಗೊಂಡು ನಿಂದಂತಾದೆನಯ್ಯ 
ಗುಹೇಶ್ವರನೆಂಬ ಲಿಂಗವ ಪೂಜಿಸಿ ಭವಗೆಟ್ಟಿ ನಾನಯ್ಯ 


೮೧೯ 

ಮರನೊಳಗಣ ಪತ್ರೆಫಲಂಗಳು 
ಮರಕಾಲವಶದಲ್ಲಿ ತೋರುವಂತೆ 
ಹರನೊಳಗಣ ಪ್ರಕೃತಿಸ್ವಭಾವಂಗಳು 
ಹರಭಾವದಿಚ್ಚೆಗೆ ತೋರುವವು 
ಲೀಲೆಯಾದಡುಮಾಪತಿ 

ಲೀಲೆ ತಪ್ಪಿದಡೆ ಸ್ವಯಂಭು 
ಗುಹೇಶ್ವರ 


ಲೆ೨೦ 

ಮರಮರ ಮಥಿಸಿ ಕಿಚ್ಚು ಹುಟ್ಟಿ 

ಸುತ್ತಣ ತರುಮರಾದಿಗಳ ಸುಡಲಾಯಿತು 

ಆತ್ಮ ಆತ್ಮ ಮಥನಿಸಿ ಅನುಭಾವ ಹುಟ್ಟಿ 
ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತ್ತು 
ಇಂತಪ್ಪ ಅನುಭಾವರ ಅನುಭಾವವ ತೋರಿ 
ಎನ್ನ ಒಡಲನುಳುಹಿಕೊಳ್ಳು ಚೆನ್ನಮಲ್ಲಿಕಾರ್ಜುನಾ 


ವಚನ ಸಾವಿರ 


೨೪೩ 


೮೨೧ 

ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ 
ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ 
ಹಸುವಿದ್ದು ಫಲವೇನು ಹಯವನಿಲ್ಲದನ್ನಕ್ಕ 
ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ 
ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ 
ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ 
ಚೆನ್ನಮಲ್ಲಿಕಾರ್ಜುನಾ 


ಲ 

ಮರೆದವರ ಮನದಲ್ಲಲ್ಲವೂ ಮಾರಿ 
ಅರಿದವರ ಮನದಲ್ಲೆಲ್ಲವೂ ಸ್ವಯಂಜ್ಯೋತಿ 
ಡಕ್ಕೆಯ ದನಿ ಉಳ್ಳನ್ನಕ್ಕ ನಿಶ್ಚೈಸಿಕೊಳ್ಳಿ 
ಕಾಲಾಂತಕ ಭೀಮೇಶ್ವರಲಿಂಗವನರಿವುದಕ್ಕೆ 


೮೨೩ 

ಮರೆಯಲಾಗದು ಹರಿಯ 

ಮರೆಯಲಾಗದು ಬ್ರಹ್ಮನ 

ಮರೆಯಲಾಗದು ತೆತ್ತೀಸಕೋಟ ದೇವರ್ಕಳ 
ನಮ್ಮ ಕೂಡಲಸಂಗಮದೇವರ ಮರೆಯಲಹುದು 


೮೨೪ 

ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯಾ 
ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯಾ 

ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು 
ಕೂಡಲಸಂಗಮದೇವಾ 


ಅ೨೫ 

ಮಹಾರಾಜನನೆಲ್ಲರೂ ಬಲ್ಲರು 

ಆ ರಾಜನು ಆರನೂ ಅರಿಯನು 

ಅರಿಯನಾಗಿ ಪದವಿಲ್ಲ ಫಲವಿಲ್ಲ ಭೋಗವಿಲ್ಲ ಪರಿಣಾಮವಿಲ್ಲ 


೨೪೪ ವಚನ ಸಾವಿರ 


ಮಹಾರಾಜಾಧಿರಾಜ ಶಿವನನೆಲ್ಲರೂ ಬಲ್ಲರು 

ಆ ಶಿವನು ಅರಿಯನು 

ಅರಿಯನಾಗಿ ಪದವಿಲ್ಲ ಭೋಗವಿಲ್ಲ ಪರಿಣಾಮವಿಲ್ಲ 
ಇದು ಕಾರಣ 

ಶಿವನನರಿದ ಸದ್ಭಕ್ತರ ಸಂಗದಿ 

ಆ ಮಹಾಶಿವನು ತನ್ನನು ಅರಿವಂತೆ ಮಾಡಿಕೊಂಡನಾಗಿ 
ಪದ ಫಲ ಭೋಗ ಪರಿಣಾಮ ಮತ್ತೆ ಉಂಟೇ 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ 


ಗ್‌ 

ಮಳಲ ಮರೆಯ ನೀರ ಒಲವರವಿಲ್ಲದೆ ತೋಡಿ 

ಚೆಲುಮೆಯ ಶೀಲವಂತರೆಂದು ಹಲುಬುತ್ತಿರಲೇಶಕ್ಕೆ 

ಸಲೆ ವಸ್ತುವನರಿತು ತ್ರಿವಿಧದ ಹೊಲಬಿನಾಸೆಯ ಬಿಟ್ಟು ಸಲೆಗೆದ್ದಡೆ 
ಬೇರೊಂದು ಹೊಲಬ ತೋರಿಹನೆಂದನಂಬಿಗ ಚೌಡಯ್ಯ 


೮೨೬ 

ಮಳಲಲ್ಲಿ ರಸ ಉಂಟೆ 

ನೆಳಲಿಗೆ ತಡೆ ಉಂಟೆ 

ರಣದಲಿ ತಪ ಉಂಟೆ 

ನೇಹ ತಪ್ಪಿದಲ್ಲಿ ಮೋಹವನರಸಲುಂಟೆ 
ಮಹಾಲಿಂಗ ಚೆನ್ನರಾಮ 

ಮನ ಮುರಿದ ಬಳಿಕ ಕಂಗಳಿಗೆ ವಿಷವಯ್ಯಾ 


೨೨೭೪ 

ಮಾಗಿಯ ಹುಲ್ಲಿನ ಸೋಂಕಿನಂತೆ 

ತನು ಪುಳಕಿತಳಾದಳವ್ವೆ 

ನುಡಿ ತೊದಳು 

ಆತನ ಒಲವೆ ಆಧಾರವಾಗಿದ್ದಳವ್ವೆ 

ಬಿಳಿಯ ತುಂಬಿ ಕುಂಕುಮ ರಸದಲ್ಲಿ ಬಂಡುಂಡಂತೆ 
ಮಹಾಲಿಂಗ ಗಜೇಶ್ವರನಲ್ಲಿ 

ತನ್ನಲ್ಲಿ ತಾನೆ ರತಿಯಾಗಿರ್ದಳವ್ವೆ 


ವಚನ ಸಾವಿರ 


೨೪೫ 


೮೨೯ 

ಮಾಘಮಾಸದ ನವಿಲಿನಂತಾದೆ 

ನೋಡವ್ಹಾ 

ಇರುಳು ತೊಲಗುವ ಜಕ್ಕವಕ್ಕಿಯಂತೆ ಹಲುಬುತಿರ್ದೆ 
ನೋಡವ್ವಾ 

ಮಾಗಿಯ ಕೋಗಿಲೆಯಂತೆ ಮೂಗಿಯಾಗಿರ್ದೆ 
ನೋಡವ್ವಾ 

ಮಹಾಲಿಂಗ ಗಜೇಶ್ವರನ ಅನುಭಾವ ಸಂಬಂಧಿಗಳ ಬರವು 
ಎನ್ನ ಪ್ರಾಣದ ಬರವು 

ನೋಡವ್ವಾ 


೮೩೦ 

ಮಾಡಿ ಆಡಲೇತಕ್ಕೆ 

ಸಲಹಿ ಕೊಲಲೇಶಕ್ಕೆ 

ಬಿತ್ತಿ ಕೀಳಲೇತಕ್ಕೆ 

ಕಟ್ಟಿ ಒಡೆಯಲೇತಕ್ಕೆ 

ಮಾಡಿ ಮಾಡಿ ಮನಗುಂದುವ 

ನೀಡಿ ನೀಡಿ ನಿಜಗುಂದುವ ಬೇಡ 

ಆ ಮಾಟವ ನಿನ್ನ ನೀನರಿ 

ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸ೦ಗ 


೮೩೧ 

ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೆ 
ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ 
ಸಲೆಸಂದಿದ್ದಾಗವೆ 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವಿದ್ದ ಠಾವೆ ಕೈಲಾಸ 


೮೩೨ 

ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ 

ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ 

ಮಾಡುವ ನೀಡುವ ನಿಜಗುಣವುಳ್ಳವರ 
ಕೂಡಿಕೊಂಬ ನಮ್ಮ ಕೂಡಲಸಂಗಮದೇವ 


೨೪೬ ವಚನ ಸಾವಿರ 


೮೩೩ 

ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ 
ಮತ್ತಾರ ಹಿತಕ್ಕಲ್ಲ 

ನೋಡಯ್ಯಾ 

ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ 
ಮತ್ತಾರ ಹಿತಕ್ಕಲ್ಲ 

ನೋಡಯ್ಯಾ 
ತನ್ನ ಬಿಟ್ಟನ್ಯಹಿತವ ನೋಡಿದಡೆ 

ಕೂಡಿಕೊ೦ಬ ನಮ್ಮ ಕಪಿಲಸಿದ್ದಮಲ್ಲಯ್ಯನವರ 


೮೩೪ 

ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು 
ಮೆಲ್ಲಮೆಲ್ಲನೆ ಹೊರೆಯೆತ್ತಿ ನೋಡಿದಡೆ 

ಒಳಗೆ ಕೆಚ್ಚಿಲ್ಲದಿರಬೇಕು 

ಮೇಲಾದ ಫಲವ ನಮ್ಮವರು ಬೀಜಸಹಿತ ನುಂಗಿದರು 
ಎನಗಿನ್ನಾವ ಭಯವಿಲ್ಲ ಕಾಣಾ 

ಕೂಡಲಸಂಗಮದೇವಾ 


೮೩೫ 

ಮಾಡುವ ಮಾಟವುಳ್ಳನ್ನಕ್ಕ ಬೇರೊಂದು ಪದವನರಸಲೇಶಕ್ಕೆ 
ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ 
ಕೈಲಾಸವೆಂಬ ಆಸೆ ಬೇಡ 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವಿದ್ದ ಠಾವೆ ಕೈಲಾಸ 


೮೩೬ 
ಮಾಣಿಕವ ಕಂಡವರು ತೋರುವರೆ 


ಲ 
ಆ ಮುತ್ತಿನ ನೆಲೆಯನು ಮಾಣಿಕದ ಬೆಲೆಯನು 


ವಚನ ಸಾವಿರ ೨೪೭ 


ಬಿಚ್ಚಿ ಬೇರಾಗಿ ತೋರಿ ರಕ್ಷಣಯ ಮಾಡಿದ ಕಾರಣದಿಂದ 

ಬಚ್ಚಬರಿಯ ಬೆಳಗಿನೊಳಗೋಲಾಡಿ 

ನಿಮ್ಮ ಪಾದದೊಳಗೆ ನಿಜಮುಕ್ತಳಾದೆನಯ್ಯಾ ಚೆನ್ನಮಲ್ಲೇಶ್ವರ 
ಅಪ್ಪಣ್ಣಪಿಯ ಚೆನ್ನಬಸವಣ್ಣಾ | 


ಅ 

ಮಾತ ಅಲೇಖದ ಮೇಲಕೆ ಕುರುಹಿಟಲ್ಲದೆ 
ನೀತಿಲಕ್ಷಣವ ಕಾಣಬಾರದು ಇ 

ಚಿತ್ತ ತಾ ಪೂಜಿಸುವ ವಸ್ತುವಿನಲ್ಲಿ ಲಕ್ಷಿಸಿಯಲ್ಲದೆ 
ಮೇಲಣ ಅಲಕ್ಷವ ಕಾಣಬಾರದು 

ಕಾಬನ್ನಕ್ಕ ಉಚಯುತ ಆಚತಣ್‌ೆ ತಾನುಳ್ಳನ್ನಕ್ಕ 
ಕಾಲಾಂತಕ ಭೀಮೇಶ್ವರಲಿಂಗವ ಪೂಜಿಸಬೇಕು 


೮೩೮ 

ಮಾತಂಗಿಯ ಹೊಳೆಯಲ್ಲಿ ಉತ್ತಮನ ನೆಳಲು ಸುಳಿದಡೆ 
ರೂಪು ಹೊಲೆಯನಾಗಬಲ್ಲುದೆ 

ಅಯ್ಯಾ 

ಮರ್ತ್ಯಲೋಕದ ಮಾನವರೊಳಗೆ ಶರಣ ಸುಳಿದಡೆ 
ಶರಣ ಸೂತಕಿಯಾಗಬಲ್ಲನೆ 

ಅಯ್ಯಾ 

ಮರ್ತ್ಯರ ಭವಿಯ ಮಾತ ವರ್ತಮಾನವೆಂಬ ಜೀವಿಗಳ 


ಅಗೆದೊಗೆಯದೆ ಮಾಬನೆ ಮಹಾಲಿಂಗ ಗಜೇಶ್ವರಯ್ಯ 


ಆ 

ಮಾತನರಿದವಂಗೆ ಮಥನದ ಹಂಗೇಕೊ 

ತೀರ್ಥ ವನರಿದವಂಗೆ ತೀರ್ಥದ ಹಂಗೇಕೊ 
ಜ್ಯೋತಿಯನರಿದವಂಗೆ ಕತ್ತಲೆಯ ಹಂಗೇಕೊ 
ಲೋಕವನರಿದವಂಗೆ ವ್ಯಾಕುಲದ ಹಂಗೇಕೊ 

ಈ ತೆರನನರಿದವಂಗೆ ಮುಂದಾವ ಭೀತಿಯುಂಟು 
ಹೇಳಾ ಬಸವಪ್ರಿಯ ಕೂಡಲಚೆನ್ನಬಸವಣ್ಣಾ 


೨೪೮ ವಚನ ಸಾವಿರ 


೮೪೦ 
ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು 
ಎಲೆ ಹೋತೇ ಅಳು ಕಂಡಾ 
ವೇದವನೋದಿದವರ ಮುಂದೆ ಅಳು ಕಂಡಾ 
ಶಾಸ್ತ್ರ ಕೇಳಿದವರ ಮುಂದೆ ಅಳು ಕಂಡಾ 
ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲಸಂಗಮದೇವ 
\ 
೮೪೧ 
ಮಾತಿನ ಹಂಗೇತಕ್ಕೆ ಮನವೇಕಾಂತದಲ್ಲಿ ನಿಂದ ಬಳಿಕ 
ಬಸವಯ್ಯಾ 
ಅಜಾತನ ಒಲುಮೆ ಏತಕ್ಕೆ ಅರ್ಪಿತದ ಹಂಗ ಹರಿದ ಬಳಿಕ 
ಬಸವಯ್ಯಾ 
ಎನಗೆ ಸಮಯಾಚಾರವಿನ್ನೇಕೆ ಭಕ್ತಿಭಾವ ನಷ್ಟವಾದ ಬಳಿಕ 
ಬಸವಯ್ಯಾ 
ಮಾತಿನ ಸೂತಕ ಹಿಂಗಿ ಮನೋಲೀಯವಾಯಿತ್ತಯ್ಯಾ 
ಸಂಗಯ್ಯಾ 
ಬಸವ ಕುರುಹಿಲ್ಲದ ಮೂರ್ತಿಯಾದ ಕಾರಣ 


೮೪೨ 

ಮಾತಿಲ್ಲದ ಮಥನವ ಮಾಡಿ ಮೆರೆದೆ 

ಬಸವಾ ನೀತಿಯಿಲ್ಲದೆ ನಿಜವ ತೋರಿ ಮೆರೆದೆ 

ಬಸವಾ ಅನಿತನಿತು ತೃಪ್ತಿಯಮಾಡಿ ತೋರಿದೆಯಯ್ಯಾ ಬಸವಾ 
ನಿಮ್ಮಂಗ ಸ೦ಗಯ್ಯನಲ್ಲಿ ಸ್ವಯಲಿಂಗಿಯಾದೆಯಲ್ಲಾ ಬಸವಾ 


೮೪೩ 

ಮಾತು ಬ್ರಹ್ಮಾಂಡವ ಮುಟ್ಟಿ 

ನೀತಿ ಮಾತಿನ ಬಾಗಿಲ ಕಾಯ್ದುದು ಅದೇತರ ಮಾತು 
ಆತುರವೈರಿ ಮಾರೇಶ್ಚರಾ ` 


೮೪೪ 


ಮಾತು ಮಾತಿಗೆ ಮಥನವ ಮಾಡುವಾತನೆ ಜಾತ 
ಮಾತಿಗೆ ಮೊದಲ ಕಂಡಾತನೆ ಅಜಾತ 


ವಚನ ಸಾವಿರ 


೨೪೯ 


ಕಾತರಕ್ಕೆ ಕಂಗೆಟ್ಟು ಕಳವಳಿಸದಿಪ್ಪನೆ ಪರಮಾತ್ಮ 
ನೀತಿ ನಿಜ ನೆಲೆಗೊಂಡಾತನೆ ಜಗನ್ನಾಥ 
ಇವೇತರೊಳಗು ಸಿಕ್ಕದಿಪ್ಪಾತನೆ ಗುರುನಾಥ 
ಬಸವಪ್ರಿಯ ಕೂಡಲಚೆನ್ನಬಸವಣ್ಣಾ 


೮೪೫ 

ಮಾತುಳ್ಳನ್ನಕ್ಕ ದೇಹ ಹಿಂಗದು 

ನೆನಹುಳ್ಳನ್ನಕ್ಕ ಪ್ರಾಣ ಸೂತಕ ಬಿಡದು 

ಕಾಯದ ಜೀವದ ಹೊಲಿಗೆಯ ಸಂದ ಬಿಚ್ಚಲರಿಯದು 
ಆನು ನಿರ್ದೇಹಿ ಎಂದಡೆ ನಗರೆ ನಿಮ್ಮ ಪ್ರಮಥರು, 
ಎನ್ನ ಅ೦ತರಂಗದಲುಳ್ಳ ಅವಗುಣವ ಹಿಂಸಿಸಿ 
ನಿಮ್ಮಂತೆ ಮಾಡಿದಡಾನುಳಿವೆನಲ್ಲದೆ 

ಬೇರೆ ಗತಿಯ ಕಾಣೆ 


ನೋಡಾ 
ಅಯ್ಯಾ ಕಪಿಲಸಿದ್ದಮಲ್ಲಿನಾಥಾ 
೮೪೬ 


ಮಾತೆಂಬುದು ಜ್ಯೋತಿರ್ಲಿಂಗ 

ಸ್ಪರವೆಂಬುದು ಪರತತ್ತ ತ 

ತಾಳೋಷ್ಠ ಸಂಪುಟವೆಂಬುದೇ ನಾದಬಿಂದುಕಳಾತೀತ 
ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ [ಕೇಳಾ ಮರುಳೆ] 


೮೪೭ 

ಮಾರ್ಜಾಲನ ಹೃದಯದಲ್ಲಿ ಮೂಷಕ ಮನೆಯ ಮಾಡಿ ಇದಿತ್ತು 
ಅದಕ್ಕೆ ಮಣಿಮಾಡಂಗಳಿಂದ ಆಶ್ರಯವೊಂದು ಬಾಗಿಲು ಬೇರೆ 
ಅದಕ್ಕೆ ಹೋಗಿ ಆಡುವ ನಾಟಕಸಾಲೆ 

ಪವನನೆಂಬ ಸೂಳೆ ಅಘಟದಿ೦ದ ಆಡುತ್ತಿರಲಾಗಿ ಕಾಲುಜಾರಿ 


ಬಿದ ಘಾತಕ್ಕೆ ಯೋನಿ ಒಡೆಯಿತ್ತು 
ಮೊಲೆ ಹರಿದು ಕಿವಿ ಕಿತ್ತು ಕಣ್ಣು ಹಿಂಚುಮುಂಚಾಯಿತ್ತು 


ನೋಡುವ ಅಣ್ಣಗಳ ಬಯಕೆ ಹರಿಯಿತ್ತು 

ಯೋನಿ ಕಿತ್ತಲ್ಲಿ ಕೂಟಕ್ಕೆ ಸುಖವಿಲ್ಲ ನೋಟಕ್ಕೆ ಬೆ೦ಬಳಿಯಿಲ್ಲ 
ಪವನನ ಅಘಟ ಹೋಯಿತ್ತು ಕಾಲನ ಕಮಟಕ್ಕೆ 

ನೀ ಅಲೇಖನಾದ ಶೂನ್ಯ 

ಇವರಾಟದ ಬೆಂಬಳಿಯ ಬಿಡಿಸು 

ಕಲ್ಲಿನೊಳಗಿ೦ದ ಇತ್ತ ಬಾರಯ್ಯಾ 


೮೪೮ 

ಮೀಂಬುಲಿಗನ ಹಕ್ಕಿಯಂತೆ ನೀರ ತಡಿಯಲಿದ್ದು 
ಮೂಗ ಹಿಡಿದು ಧ್ಯಾನಮಾಡುವರಯ್ಯಾ 

ಬಿಟ್ಟ ಮಂಡೆವೆರಸಿ ಬಾಯ ಮಿಡುಕಿಸುತ 

ಕಣ್ಣ ಮುಚ್ಚಿ ಬೆರಳನೆಣಿಸುವರಯ್ಯಾ 

ನಿಮ್ಮ ಕೈಯಲಿ ಕಟ್ಟಿದ ದರ್ಭೆಯ ಹುಲ್ಲು 
ಕೂಡಲಸ೦ಗನನರಿಯದೆ ಮೊರೆಯಿಡುವಂತೆ 


೮೪೯ 

ಮುಂಗೈಯಲ್ಲಿ ವೀರಗಂಕಣವಿಕ್ಕಿ 

ಮುಂಗಾಲಲ್ಲಿ ತೊಡರು ಬಾವುಲಿಯ ತಟ್ಟಿದೆ 
ಗಂಡುಡಿಗೆಯನುಟ್ಟೆನೆಂಬ ಮಾತಿನ ಬಿರಿದ ನುಂಗಿದೆನು 
ಚೆನ್ನಮಲ್ಲಿಕಾರ್ಜುನಾ 

ನಿಮ್ಮಾಣೆಗೆ ಊಣೆಯವ ತಂದೆನಾದಡೆ 

ನಿಮ್ಮ ತೊತ್ತಿನ ಮಗಳಲ್ಲಯ್ಯಾ 


೮೫೦ 

ಮುಖವಿಲ್ಲದ ಕನ್ನಡಿಯ ನೋಡಲು 

ಆ ಕನ್ನಡಿಯ ರೂಪಿನೊಳಃ ಸ೦ಂಗಯ್ಯನ ರೂಪು ಕಾಣಬಂದಿತ್ತು 
ಆ ರೂಪನರಿದು ಪರಿಣಾಮವಕಂಡು ಬದುಕಿದೆನಯ್ಯಾ 
ಪ್ರಸನ್ನದವಳಾಗಿ ಪ್ರಭಾಪರಿಣಾಮಿಯಾದೆನು 

ಗಮನದಸಂಗ ನಿಸ೦ಗವಾಗಿ ಎನಗಿರಪರವಿಲ್ಲವಯ್ಯಾ 
ಸಂಗಯ್ಯಾ 


೨೫೧ 


6೫೧ 

ಮುಟ್ಟಿತ್ತು ಕೆಟ್ಟತ್ತೆಂದಡೆ 

ಇನ್ನರಸುವ ಠಾವಾವುದಯ್ಯಾ 

ತನುವ ಮರೆದಡೆ ನೆನಹಿನೊಳಗದೇನೊ 

ಹಾವು ಪರೆಗಳೆದಡೆ ವಿಷ ನಾಶವಪ್ಪುದೆ 

ಶರಣನು ಕಾಯವೆಂಬ ಕಂಥೆಯ ಕಳೆದಡೆ ಗತ ಮೃತವಹನೆ 
ಅರಿವು ಲಿಂಗದಲ್ಲಿ ಪ್ರತಿಷ್ಠಯಾಗಿ ನಿರ್ಲೇಪನಾಗಿ 
ಮಹಾಲಿಂಗ ಕಲ್ಲೇಶ್ವರನಲ್ಲಿ ಲೀಯವಾದ ಶರಣ 


೮೫೨ 

ಮುತ್ತು ನೀರಲಾಯಿತ್ತು 

ವಾರಿಕಲ್ಲು ನೀರಲಾಯಿತ್ತು 

ಉಪ್ಪು ನೀರಲಾಯಿತ್ತು 

ಉಪ್ಪು ಕರಗಿತ್ತು ವಾರಿಕಲ್ಲು ಕರಗಿತ್ತು 
ಮುತ್ತು ಕರಗಿದುದನಾರೂ ಕಂಡವರಿಲ್ಲ 
ಈ ಸಂಸಾರಿ ಮಾನವರು 
ಲಿಂಗವಮುಟ್ರಿ ಭವಭಾರಿಗಳಾದರು 
ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯಾ 
ಚೆನ್ನಮಲ್ಲಿಕಾರ್ಜುನಯ್ಯಾ 


೮೫೩ 

ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ 
ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ 
ತೊಟ್ಟುಬಿಟ್ಟ ಹಣ್ಣು ಹೂಮಿಡಿಯಾಗದಂತೆ 
ಸಂಸಾರದಲ್ಲಿ ಹುಟ್ಟಿ ಅದ ಹೊಡ್ದದೆ 
ಸ್ವಯಂಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದು 
ತಲ್ಲೀಯವಾಗಿರ್ದರಯ್ಯಾ 

ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣರು 


೮೫೪ 
ಮುತ್ತು ಮೊಲೆಯ ನುಂಗಿತ್ತು 
ಮೊಲೆ ಅಬಲೆಯ ನುಂಗಿತ್ತು 


* ವಚನ ಸಾವಿರ 


ಅಬಲೆಯ ಬಲೆಯಲ್ಲಿ ಬಲವಂತರೆಲ್ಲರು ಸಿಕ್ಕಿದರು 
ಸುಂಕಕ್ಕಡಹಿಲ್ಲ ಬಂಕೇಶ್ವರಲಿಂಗಾ 


೮೫೫ 

ಮುದ್ದ ನೋಡಿ ಮುಖವ ನೋಡಿ 
ಮೊಲೆಯ ನೋಡಿ ಮುಡಿಯ ನೋಡಿ 
ಕರಗಿ ಕೊರಗುವುದೆನ್ನ ಮನ 

ಲಿಂಗದೇವನ ಧ್ಯಾನವೆಂದಡೆ 

ಕರಗಿ ಕೊರಗದೆನ್ನ ಮನ 

ಆನು ಭಕ್ತನೆಂಬಡೆ ಲಜ್ಜೆಯಿಲ್ಲ ನೋಡಯ್ಯಾ 
ಎನ್ನ ತಂದೆ ಕೂಡಲಸಂಗಮದೇವಯ್ಯ 
ಒರಿಷು ಒಪ್ಪಗೊಂಡನಾದಡೆ 

ಆನು ಚೆಂಗಳೆಯ ಬಸುರಲ್ಲಿ ಬಾರದಿಹನೆ 


೮೫೬ 

ಮುನ್ನೂರರುವತ್ತು ದಿನ ಶವವ ಮಾಡಿ 
ಕಳನೇರಿ ಕೈಮರೆದಂತಾಯಿತ್ತೆನ್ನ ಭಕ್ತಿ 
ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ 
ಏವೆನಯ್ಯಾ ಮನದಲ್ಲಿ ದೃಢವಿಲ್ಲದನ್ನಕ್ಕ 
ಕೊಡನ ತುಂಬಿದ ಹಾಲ ಕೆಡಹಿ 
ಉಡುಗಲೆನ್ನಳವೆ 
ಕೂಡಲಸಂಗಮದೇವಾ 


೮೫೭ 

ಮೂರು ಕೋಲ ಬ್ರಹ್ಮಂಗೆ ಅಳದು ಕೊಟ್ಟೆ 
ನಾಲ್ಕು ಕೋಲ ವಿಷ್ಣುವಿಂಗೆ ಅಳದು ಕೊಟ್ಟೆ 
ಐದು ಕೋಲ ರುದ್ರಂಗೆ ಅಳದು ಕೊಟ್ಟೆ 

ಆರು ಕೋಲ ಈಶ್ವರಂಗೆ ಅಳದು ಕೊಟ್ಟಿ 
ಒ೦ದು ಕೋಲ ಸದಾಶಿವಂಗೆ ಅಳದು ಕೊಟೆ 
ಇಂತೀ ಐವರು ಕೋಲಿನ ಒಳಗು ಹೊರಗಿನಲ್ಲಿ 
ಅಳಲುತ್ತ ಬಳಲುತ್ತ ಒಳಗಾದರು ` 


ವಚನ ಸಾವಿರ 


೨೫೩ 


ಇಂತೀ ಒಳ ಹೊರಗ ಶೋಧಿಸಿಕೊಂಡು 
ಅಳಿವು ಉಳಿವಿನ ವಿವರವನರಿಯಬೇಕು 
ಧಾರೇಶ್ವರಲಿಂಗವನರಿವುದಕ್ಕೆ 


೮೫೮ 

ಮೂರುವರ್ಣದ ಬೊಟ್ಟುಗ 

ಆರು ವರ್ಣದ ಅಳಗ 

ಐದು ವರ್ಣದ ಸಂಚಿಗ 
ಇವರೊಳಗಾದ ನಾನಾ ವರ್ಣದ 
ಅಜಕುಲ ಕುರಿವರ್ಗ 

ಕೊಲುವ ತೋಳನ ಕುಲ 

ಮುಂತಾದ ತ್ರಿವಿಧದ ಬಟ್ಟೆಯ ಮೆಟ್ಟದೆ 


ಮೂರ ಮುಟ್ಟದೆ ಆರ ತಟ್ಟದ 
ಐದರ ಬಟ್ಟೆಯ ಮೆಟ್ಟದೆ 

ಒಂದೇ ಹೊಲದಲ್ಲಿ ಮೇದು 
ಮಂದೆಯಲ್ಲಿ ನಿಂದು ಸಂದೇಹ ಕಳೆದು 
ಉಳಿಯದ ಸಂದೇಹವ ತಿಳಿದು 


ವೀರಬೀರೇಶ್ವರಲಿಂಗದಲ್ಲಿಗೆ ಹೋಗುತ್ತಿರಬೇಕು 


ಲ 
ಲ್ಲನೆ ಐಕ್ಕರಾದೆವೆಂಬರು 

~ [Y 3 | 
ತಾವೇನು ಮರುಜವಣಿಯ ಕೊಂಡರೇ 
ಅಮೃತಸೇವನೆಯ ಮಾಡಿದರೇ 

ಆವ ಸ್ಥಲದಲ್ಲಿ ನಿಂದಡೆಯೂ 


೨೫೪ ವಚನ ಸಾವಿರ 


ಆ ಸ್ಥಲದಲ್ಲಿ ಷಡುಸ್ಥಲ ಅಳವಡದಿದ್ದರೆ 
ಆ ಭಕ್ತಿಯ ಘಾ ಹುಡಿಯ ಹೊಯ್ದು ಹೋಗುವೆನೆಂದ 


ಕೂಡಲಚೆನ್ನ ಸಂಗಮದೇವ 


೮೬೦ 

ಮೆಳೆಯ ಮೇಲಣ ಕಲ್ಲು 
ಜಗದೆರೆಯನಾಗಬಲ್ಲುದೆ 

ಮೆಳೆ ಶಿವಭಕ್ತನಾಗಬಲ್ಲುದೆ 

ನಿಮ್ಮ ತನುಮನಧನವರಿಯದಿದ್ದಡೆ 
ಸದುಭಕ್ತರಹರೆ 

ರಾಮನಾಥ 


೮೬೧ 

ಮೆಳೆಯ ಮೇಲೆ ಕಬ್ಬನಿಕ್ಕಿದಡೆ 
ಮೆಳೆ ಭಕ್ತನಾಗಬಲ್ಲುದೆ 
ಮೇಹನಿಕ್ಕಿ ಮೆಯ್ಯನೊರಸಿದಡೆ 
ಪಶುಗಳಲ್ಲ ಮೆಚ್ಚುವವು 
ಅನ್ನವನಿಕ್ಕಿ ಹಿರಣ್ಯವ ಕೊಟ್ಟಡೆ 
ಜಗವೆಲ್ಲ ಹೊಗಳುವುದು 
ಒಳಗನರಿದು ಹೊರಗೆ ಮರೆದವರ 
ಎನಗೆ ತೋರಿಸಾ 
ಸಕಳೇಶ್ವರದೇವಾ 


೮೬೨ 

 ಮೇರುವ ಸಾರಿದ ಕಾಗೆ ಹೂಂಬಣ್ಣವಾಗದಿದ್ದರೆ 
ಆ ಮೇರುವಿಂದತ್ತಣ ಹುಲುಮೊರಡಿಯೆ ಸಾಲದೆ 
ದೇವ ನಿಮ್ಮ ಪೂಜಿಸಿ ದಾವತಿಗೊಂಬಡೆ 

ಆ ದಾವತಿಯಿಂದ ಮುನ್ನಿನ ವಿಧಿಯೇ ಸಾಲದೆ 
ಗುಹೇಶ್ವರ 

ನಿಮ್ಮ ಪೂಜಿಸಿ ಸಾವಡೆ 

ನಿಮ್ಮಿಂದ ಹೊರಗಣ ಜವನೆ ಸಾಲದೆ 


ವಚನ ಸಾವಿರ 


೨೫೫ 


ME 


ಲೆ೬೩ 

ಮೇಲನರಿತಲ್ಲಿ ಕೀಳಿಲ್ಲ 

ಕೀಳನರಿತಲ್ಲಿ ಮೇಲಿಲ್ಲ 

ಮೇಲು ಕೀಳೆಂಬ ಬೋಳು ಮಾಡಿ 
ಧೂಳಾಗಬಲ್ಲರೆ ಹೇಳಲಿಲ್ಲ ಕೇಳಲಿಲ್ಲ 
ಚಿಕ್ಕಯ್ಯಪ್ರಿಯ ಸಿದ್ದಲಿಂಗ ಇಲ್ಲ ಇಲ್ಲ 
ಮಿಗೆ ಮಿಗೆ ಬಯಲು 


೮೬೪ 

ಮೇಲಾಗಲೊಲ್ಲೆನು ಕೀಳಾಗಲಲ್ಲದ 
ಕೀಳಿ೦ಗಲ್ಲದೆ ಹಯನು ಕರೆವುದೆ 
ಮೇಲಾಗಿ ನರಕದಲೋಲಾಡಲಾರೆನು 
ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು 
ಮಹಾದಾನಿ ಕೂಡಲಸಂಗಮದೇವಾ 


೬೫ 

ಮೈಗೆ ಕಾಹ ಹೇಳುವರಲ್ಲದೆ 

ಮನಕ್ಕೆ ಕಾಹ ಹೇಳುವರೆ 

ಅಣಕದ ಮಿಂಡನ ಹೊಸ ಪರಿಯ ನೋಡಾ 
ಕೂಡಲಸಂಗಮದೇವನೆನ್ನ ಮನವ ನಂಬದೆ 
ತನ್ನಲ್ಲಿದ್ದ ಲೇಸ ಕಾಹ ಹೇಳಿದನು 


೮೬೬ 

ಮೊದಲು ಬೀಜ ಬಲಿದು 

ಕಡೆಯಲ್ಲಿ ಬೀಜ ಅಳಿದಲ್ಲದೆ ಅಂಕುರವಾಗದು 
ಕ್ರೀಯಲ್ಲಿ ಆಚರಿಸಿ ಅರಿವಿನಲ್ಲಿ ವಿಶ್ರಮಿಸಿ 
ತುರೀಯ ಆತುರ ಸಮನವೆಂಬ 

ತ್ರಿವಿಧ ಲೇಪವಾಗಿ ಕಂಡ ಉಳುಮೆ 
ಅರ್ಕೇಶ್ವರಲಿಂಗನ ಅರಿಕೆ 


ವಚನ ಸಾವಿರ 


೮೬೭ 
ಮೊನೆ ತಪ್ಪಿದ ಬಳಿಕ ಅಲಗೇನ ಮಾಡುವುದು 


ಎಷ ತಪ್ಪಿದ ಬಳಿಕ ಹಾವೇನ ಮಾಡುವುದು 
ಭಾಷೆ ತಪ್ಪಿದ ಬಳಿಕ ದೇವಾ 

ಬಲ್ಲಿದ ಭಕ್ತನೇನ ಮಾಡುವನು 

ಭಾಷೆ ತಪ್ಪಿದ ಬಳಿಕ 

ಪ್ರಾಣದಾಸೆಯನು ಹಾರಿದಡೆ 

ಮೀಸಲನು ಸೊಣಗ ಮುಟ್ಟಿದಂತೆ 
ಕೂಡಲಸಂಗಮದೇವಾ 


೮೬೮ 

ಮೊಲೆ ಬಿದ್ದು ಮುಡಿ ಸಡಿಲಿ ಗಲ್ಲ ಬತ್ತಿ ತೋಳು ಕಂದಿದವಳ 
ಎನ್ನನೇಕೆ ನೋಡುವಿರಿ ಎಲೆ ಅಣ್ಣಗಳಿರಾ 

ಕುಲವಳಿದು ಛಲವಳಿದು ಭವಗೆಟ್ಟು ಭಕ್ತೆಯಾದವಳ 
ಎನ್ನನೇಕೆ ನೋಡುವಿರಿ ಎಲೆ ತಂದೆಗಳಿರಾ 
ಚನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದು ಛಲವಳಿದವಳು 


೮೬೯ 

ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು 
ಗಡ್ಡ ಮೀಸೆ ಬಂದಡೆ ಗಂಡೆಂಬರು 
ನಡುವೆ ಸುಳಿವ ಆತ್ಮನು 

ಹೆಣ್ಣೂ ಅಲ್ಲ ಗಂಡು ಅಲ್ಲ ಕಾಣಾ 

ರಾಮನಾಥ 


೮೭೦ 

ಮೊಲೆ ಮುಡಿ ಮುದ್ದು ಮುಖದ ಅಸಿಯ ನಡುವಿನವಳ ಕಂಡಡೆ 
ಬ್ರಹ್ಮಚಾರಿಯಾದಡೇನು ಮನದಿ ಅಳುಪದಿಪ್ಪನೆ 

ತನುವಿನ ಮೇಲೆ ಬ್ರಹ್ಮಚಾರಿತ್ರವಳವಟ್ಟಡೇನು 

ಮನದ ಮೇಲೆ ಬ್ರಹ್ಮಚಾರಿತ್ರವಳವಡದನ್ನಕ್ಕ 

ಸಕಲೇಶ್ವರದೇವ ನೀ ಅರ್ಧನಾರಿಯಲ್ಲವೆ 


ವಚನ ಸಾವಿರ ೨೫೭ 


ಆಆ) 

ರತ್ನದ ಸಂಕೋಲೆಯಾದಡೆ ತೊಡರಲ್ಲವೆ 
ಮುತ್ತಿನ ಬಲೆಯಾದಡೆ ಬ೦ಧನವಲ್ಲವೆ 

ಚಿನ್ನದ ಕತ್ತಿಯಲ್ಲಿ ತಲೆಹೊಯ್ದಡೆ ಸಾಯದಿರ್ಪರೆ 
ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ 
ಜನನ ಮರಣ ಬಿಡುವುದೆ ಚೆನ್ನಮಲ್ಲಿಕಾರ್ಜುನಾ 


ಆಪಿ 

ರೂಪನೆ ಕಂಡರು 
ನಿರೂಪನೆ ಕಾಣರು 
ತನುವನೆ ಕಂಡರು 
ಅನುವನೆ ಕಾಣರು 
ಆಚಾರವನೆ ಕಂಡರು 
ವಿಚಾರವನೆ ಕಾಣರು 
ಗುಹೇಶ್ವರ 

ನಿಮ್ಮ ಕುರುಹನೆ ಕ೦ಡು 
ಕೂಡಲರಿಯದೆ ಕೆಟ್ಟರು 


a 

ರೂಪಿಂಗೆ ಕೇಡುಂಟು 

ನಿರೂಪಿಂಗೆ ಕೇಡಿಲ್ಲ 

ರೂಪ ನಿರೂಪಿನೊಳೊಡಗೂಡುವ ಪರಿಯೆಂತು ಹೇಳಾ 
ಸಂಬಂಧ ಅಸಂಬಂಧವಾಗಿದೆ 

ಪಂಚೇಂದ್ರಿಯವೆಂಬ ಜಾತಿಸೂತಕವಿರಲು 
ಗುಹೇಶ್ವರಲಿಂಗವ ಮುಟ್ಟ ಬಾರದು [ಕೇಳವ್ವಾ 


ಊೃ 

ರೂಪಿ೦ಗೆ ನಿರೂಪೆಂದು ಕುರುಹಿಟ್ಟುಕೊ೦ಡಿಪ್ಪರು 
ರೂಪಿನೊಳಗೆ ತಿರುಗಾಡುವ ನಿರೂಪೆ೦ದರಿಯದೆ 
ರೂಪಡಗಿದಲ್ಲಿ ಹಿಡಿದೆ ಬಿಟ್ಟೆನೆಂಬ ಸಂದೇಹವಡಗಿತ್ತು 
ಅಡಗುವನ್ನಬರ ತಾನೆ ಕುರುಹೆ 


2 9) ವಚನ ಸಾವಿರ 


ಬೇಎಂಗೆ ಕಹಿ ಬೆಲ್ಲಕೆ ಸಿಹಿ ಇವ ಎರಡಳಿದಲ್ಲಿ 
ನಾನೀನೆಂಬನ್ನಕ್ಕ ಏನೂ ಎನಲಿಲ್ಲ 

ಅದು ನಾಮ ನಷ್ಟವಾಗೆ ಆದಲ್ಲಿ 

ಅದೆ ಕಳೆಬೆಳಗು ತೋರುತ್ತದೆ 
ಸದಾಶಿವಮೂರ್ತಿಲಿಂಗದಲ್ಲಿ 


೮೭೫೪ 

ರೇಖೆ ರೇಖೆ ಕೂಡಿದಲ್ಲಿ ಅಕ್ಷರವಾದುವು 

ಅಕ್ಷರಾಕ್ಷರ ಕೂಡಿದಲ್ಲಿ ಶಬ್ದವಾಯಿತ್ತು 

ಶಬ್ದ ಶಬ್ದ ಕೂಡಿದಲ್ಲಿ 'ಗಂಥಾನ್ವಯವಾಯಿತ್ತು 
ಅಕ್ಷರದಲ್ಲಿಲ್ಲ ಶಬ್ದದಲ್ಲಿಲ್ಲ ಗ್ರಂಥಾನ್ವಯದಲ್ಲಿಲ್ಲ 
ಏನೆಂಬುದಿಲ್ಲ ಮೊದಲೆ ಇಲ್ಲ 

ಇಲ್ಲೆಂಬುವ ಅಹುದೆಂಬುವ ಉಭಯ ಶಬ್ದಕ್ಕೆ ಲೋಪವಿಲ್ಲ 
ನೋಡಾ 


೬ 
€o 
ಈ 
ಎ 
CL 
ತ 
36 


ಕಾರ್ಜುನ ಮಹಾಮಹಿಮನು 


ab 

ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ 
ನಿತ್ಯಭಂಡಾರಕ್ಕೆ ಸಂದಿತ್ತಯ್ಯಾ 

ಬೆಟ್ಟಕ್ಕೆ ಬಳ್ಳು ಬಗುಳಿದಂತಾಯಿತ್ತಯ್ಯ 
ಕರೆದುಕೊಳ್ಳಯ್ಯಾ 

ಕರೆದುಕೊಳ್ಳಯ್ಯಾ 

ಹ ಎನ್ನಯ್ಯಾ 

iN ಎನ್ನಯ್ಯಾ 

ಕೂಡಲ ಸಂಗಮದೇವ 


ಆಡ 

ಲತೆ ಹಲವು ಶಾಖೆಯಲ್ಲಿ ಹರಿದು ಸುತ್ತಿದಡೆ 
ಮೂಲವ ಕಿತ್ತಲ್ಲಿಯೆ ಹಲವು ಬಳ್ಳಿ ಗ 
ಸ್ಥಲ ಕುಳಂಗಳು ಭಿನ್ನಭಾವವಾಗಿ ತೋರುವ ಇರವು 
ಅರಿತಲ್ಲಿಯೇ ನಷ್ಟವಾಯಿತ್ತು 

ಏಣಾಂಕಧರ ಸೋಮೇಶ್ವರಲಿಂಗ ತಾನು ತಾನೆ 


ವಚನ ಸಾವಿರ 


೨೫೪ 


೮೭೮ 

ಲಿ೦ಗ ಒಳಗೋ ಹೊರಗೋ 
ಬಲ್ಲಡೆ ನೀವು ಹೇಳಿರೆ 

ಲಿಂಗ ಎಡನೋ ಬಲನೋ 

ಬಲ್ಲಡೆ ನೀವು ಹೇಳಿರೆ 

ಲಿಂಗ ಮುಂದೋ ಹಿಂದೋ 
ಬಲ್ಲಡೆ ನೀವು ಹೇಳಿರೆ 

ಲಿಂಗ ಸ್ಥೂಲವೋ ಸೂಕ್ಷ್ಮವೋ 
ಬಲ್ಲಡೆ ನೀವು ಹೇಳಿರೆ 

ಲಿಂಗ ಪ್ರಾಣವೋ ಪ್ರಾಣ ಲಿಂಗವೋ 
ಬಲ್ಲಡ ನೀವು ಹೇಳಿರೆ ಗುಹೇಶ್ವರಲಿಂಗವನು 


SPAS 

ವಿಂಗವಿಡಿದು ಅರಿದರಿವು ಅರಿವಲ್ಲ 
ಗುರುವಿಡಿದು ಅರಿದರಿವು ಅರಿವಲ್ಲ 
ಗುರುವಿಡಿದು ಲಿ೦ಗ ಉಂಟೆಂಬುದು ಕಲ್ಪಿತ 
ತನ್ನಿಂದ ತಾನಹುದಲ್ಲದೆ 
ಗುಹೇಶ್ವರಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ 
ತಾನಾಗಬಾರದು ಕಾಣಾ [ಚೆನ್ನಬಸವಣ್ಣ] 


6೮೦ 

ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದಡಿಲ್ಲ 
ಕಂಡಯ್ಯಾ 

ತಾಳಮರಕ್ಕೆ ಕೈಯ ನೀಡಿ 

ಮೇಲೆ ನೋಡಿ ಗೋಣು ನೊಂದುದಯ್ಕಾ 
ಕೂಡಲಸಂಗಮದೇವಾ 

ಕೇಳಯ್ಯಾ 

ನೀನೀವ ಕಾಲಕ್ಕಲ್ಲದಿಲ್ಲ 


ಕಂಡಯ್ಯಾ 


ವಚನ ಸಾವಿರ 


೮೮೧ 

ಲೋಕ ತನ್ನೊಳಗಾದ ಬಳಿಕ 
ಲೋಕದ ಸೊಮ್ಮುತನಗೇಕಯ್ಯಾ 
ಪರುಷ ತಾನಾದ ಬಳಿಕ 

ಸುವರ್ಣದ ಸೊಮ್ಮು ತನಗೇಕಯ್ಯಾ 
ಧೇನು ತಾನಾದ ಬಳಿಕ 

ಅನ್ಯಗೋವಿನ ಸೊಮ್ಮು ತನಗೇಕಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನ 


೮೨ 

ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ 
ಕರಣಂಗಳ ಚೇಷ್ಟೆಗೆ ಮನವೇ ಬೀಜ 
ಎನಗುಳ್ಳುದೊಂದು ಮನ 

ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ 
ಎನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನಾ 


೮೮೩ 

ಲೋಕದ ಡೊಂಕ ನೀವೇಕೆ ತಿದ್ದುವಿರಿ 
ನಿಮ್ಮ ನಿಮ್ಮ ತನುವ 

ಸಂತೈಸಿಕೊಳ್ಳಿ 

ನಿಮ್ಮ ನಿಮ್ಮ ಮನವ 

ಸಂತೈಸಿಕೊಳ್ಳಿ 

ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ 
ಕೂಡಲಸಂಗಮದೇವ 


೮೮೪ 

ಲೋಕದವರನೊಂದು ಭೂತ ಹಿಡಿದರೆ 
ಆ ಭೂತದಿಚ್ಛೆಯಲ್ಲಿ ನುಡಿವುತ್ತಿಪ್ಪರು 
ಲಾಂಛನಧಾರಿ ವೇಷವ ಧರಿಸಿ 
ಆಶೆಯಿಂದ ಘಾಸಿಯಾಗಲೇಕಯ್ಯ 
ಆನೆಯ ಚೋಹವ ತೊಟ್ಟು 


ವಚನ ಸಾವಿರ 


ಸಲ 


ನಾಯಾಗಿ ಬೊಗಳುವ 
ಮಾನವರನೇನೆಂಬೆ 
ಗುಹೇಶ್ವರ 


೮೮೫ 

ಲೋಕವ ತಾ ಹೇಸಿದ ಬಳಿಕ 

ತನ್ನ ಲೋಕ ಹೇಸುವಂತಿರಬೇಕು 

ಲೋಕದ ಚಾರಿತ್ರ ಶೃಂಗಾರವ ತಾ ಹೇಸಿದ ಬಳಿಕ 


ತನ್ನ ಚಾರಿತ್ರ ಶೃಂಗಾರವ ಲೋಕ ಕಂಡು ಹೇಸುವಂತಿರಬೇಕು 


ದೇಹಗುಣರಹಿತವಾದ ವಿರಕ್ತಿ 
ಜ್ಞಾನಕ್ಕೆ ಇದೇ ಯುಕ್ತಿ 

ಈ ಯುಕ್ತಿಯ ತಿಳಿದಡೆ ಅದೇ ಮುಕ್ತಿ 
ಸಿಮ್ಮಲಿಗೆಯ ಚೆನ್ನರಾಮಾ 


C೮೬ 

ಲೋಕವ ಹಿಡಿದು ಲೋಕದ ಸಂಗದಂತಿಪ್ರೆ 
ಆಕಾರವಿಡಿದು ಸಾಕಾರಸಹಿತ ನಡೆವೆ 
ಹೊರಗೆ ಬಳಸಿ ಒಳಗೆ ಮರದಿಪ್ರ 
ಬೆ೦ದನುಲಿಯಂತೆ ಹುರಿಗುಂದದಿಪ್ಪೆ 

ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯಾ 


[4 


ಹತ್ತರೊಳಗೆ ಹನ್ನೊಂದಾಗಿ ನೀರತಾವರೆಯಂತಿಪ್ರ 
ಆಅ] 2 

ಲೋಕಾಂತವಳಿದು ಏಕಾಂತ ಉಳಿದಲ್ಲಿ 
ಏಕೈಕಮೂರ್ತಿಯ ಸಂಗ ಸಮನಿಸಿತ್ತೆನಗೆ 

ಎನ್ನ ಮುಡಿ ಆತನ ಕಿವಿಗೆ ಇನಿದಾಯಿತ್ತು 

ಆತನ ನುಡಿ ಎನ್ನ ಕಿವಿಗೆ ಇನಿದಾಯಿತ್ತು 

ಇಬ್ಬರ ನುಡಿಯೂ ಒಂದೇಯಾಗಿ ನಿಶ್ಶಬ್ದ ವೇಧಿಸಿತ್ತು 
ಈ ಸುಖದ ಸೋಂಕಿನ ಪುಣ್ಯದ ಫಲದಿಂದ 
ಅನುಪಮಚರಿತ್ರ ಪ್ರಭುದೇವರ ನಿಲವ ಕಂಡು 


ಧನ್ಯನಾದೆನು ಕಾಣಾ 


೮೮೮ 

ವಚನದಲ್ಲಿ ನಾಮಾಮೃತ ತುಂಬಿ 
ನಯನದಲ್ಲಿ ಮೂರುತಿ ತುಂಬಿ 
ಮನದಲ್ಲಿ ನಿಮ್ಮ ನೆನಹು ತುಂಬಿ 
ಕಿವಿಯಲ್ಲಿ ಕೀರುತಿ ತುಂಬಿ 
ಕೂಡಲಸಂಗಮದೇವಾ 

ನಿಮ್ಮ ಚರಣಕಮಲದೊಳಗಾನು ತುಂಬಿ 


೮೮೯ 

ವಚನರಚನೆಯ ಅನುಭಾವವ ಬಲ್ಲೆವೆಂದೆಂಬರು 
ವಚನವಾವುದು ರಚನೆಯಾವುದು ಅನುಭಾವವಾವುದು 
ಹೇಳಿರಣ್ಣಾ 

ವಚನ 

ಆತ್ಮತುಷ್ಟಿಯನರಿಯ ಬಲ್ಲಡೆ 

ರಚನೆ 

ಸ್ಥಾವರ ಜಂಗಮದಲ್ಲಿ ದಯವಾಗಿರಲ್ಲಡೆ 

ಅನುಭಾವ 

ಇಂತಲ್ಲದೆ 

ಅರಿಷಡ್ವರ್ಗ೦ಗಳ ಇಚ್ಛೆಗೆ ಹರಿಯದಿರಬಲ್ಲಡೆ 

ನಾಲ್ಕು ವೇದಶಾಸ್ತ್ರಂಗಳ ಬಲ್ಲೆನೆಂದು ನುಡಿವಾತನನುಭಾವಿಯೆ 
ಅಲ್ಲ ಅವು ಬ್ರಹ್ಮನೆಂಜಲು 

ಇದನರಿಯದೆ ವಿದ್ಯಾಭ್ಯಾಸವ ಬಲ್ಲೆನೆಂದು 
ನುಡಿವಾತನನುಭಾವಿಯೆ 

ಅಲ್ಲ ಆತನು ಇದಿರ ನಂಬಿಸಿ ಉಂಬ ಉದರಪೋಷಕನಯ್ಯಾ 
ಕೂಡಲಚೆನ್ನಸಂಗಮದೇವಾ 


೮೯೦ 

ವಚನಾನುಭವ ವಾಗ್ರಚನೆಯಲ್ಲ ಮನವೆ 
ವಚನಾನುಭವ ವಾಗ್ರಚನೆಯಲ್ಲ 
ವಚನಾನುಭವೋ ವಚೋ ನ 
ಎಂಬುದು ಶ್ರುತಿಸಿದ್ಧ ನೋಡಾ 


ಕಪಿಲಸಿದ್ಧ ಮಲ್ಲಿಕಾರ್ಜುನ 


ವಚನ ಸಾವಿರ 


೨೬. 


೮೯೧ 

ವಚನಾರ್ಥವ ಕಂಡಹರೆಂದು 

ರಚನೆಯ ಮರೆಮಾಡಿ ನುಡಿಯಲೇತಕ್ಕೆ 
ದಾರಿಯಲ್ಲಿ ಸರಕು ಮರೆಯಲ್ಲದೆ 

ಮಾರುವಲ್ಲಿ ಮರೆ ಉಂಟೆ 

ತಾನರಿವಲ್ಲಿ ಮರೆಯಲ್ಲದೆ 

ಬೋಧೆಗೆ ಮರೆಯಿಲ್ಲ ಎಂದನಂಬಿಗ ಚೌಡಯ್ಯ 


ರ್ರ೯.೨ 

ವನದ ಕೋಗಿಲೆ ಮನೆಗೆ ಬಂದಡೆ 

ತನ್ನ ವನವ ನೆನೆವುದ ಮಾಣ್ಣುದೆ 

ಮಲೆಯ ಗಜ ಮನೆಗೆ ಬಂದಡೆ 

ತನ್ನ ಮಲೆಯ ನೆನೆವುದ ಮಾಣ್ಣುದೆ 

ಕೂಡಲಸಂಗನ ಶರಣರು ಮರ್ತ್ಯಕ್ಕೆ ಬಂದಡೆ 

ತಮ್ಮ ಆದಿಮಧ್ಯಾಂತರಂಗದ ಲಿಂಗವ ನೆನೆವುದ ಮಾಣ್ಣರೇ 


೮೯೩ 

ವನವೆಲ್ಲಾ ನೀನೆ 

ವನದೊಳಗಣ ದೇವತರುವೆಲ್ಲಾ ನೀನೆ 
ತರುವಿನೊಳಗಾಡುವ ಖಗಮೃಗವೆಲ್ಲಾ ನೀನೆ 
ಚೆನ್ನಮಲ್ಲಿಕಾರ್ಜುನಾ ಸರ್ವಭರಿತನಾಗಿ 
ಎನಗೇಕೆ ಮುಖದೋರೆ 


೮೯೪ 

ವಸುಧೆಯಿಲ್ಲದ ಬೆಳಸು 

ರಾಜಾನ್ನದ ಹೆಸರಿಲ್ಲದ ಓಗರ 

ವೃಷಭ ಮುಟ್ಟದ ಹಯನು 

ಬೆಣ್ಣೆಯ ಹೊಸೆವರಿಲ್ಲದೆ ಕಂಡುಂಡೆ 
ಶಿಶು ಕಂಡ ಕನಸಿನಂತೆ 
ಗುಹೇಶ್ವರನೆಂಬುದು ಹೆಸರಿಲ್ಲದ ಬಯಲು 


೨೬೪ ವಚನ ಸಾವಿರ 


೮೯೫ 

; ಡಿವ ನುಡಿಗಳು 
ವಸ್ತುಕ ವರ್ಣಕ ತ್ರಿಸ್ಥಾನದ ಮೇಲೆ ನು 
ಇತ್ತಿತ್ತಲಲ್ಲದೆ ಅತ್ತತ್ತಲಾರು ಬಲ್ಲರು 
ಇವರೆತ್ತಲೆಂದರಿಯರು ಗಿಳಿವಿಂಡುಗೆಡೆವರು 
ನಿಮ್ಮನೆತ್ತ ಬಲ್ಲರು ಗುಹೇಶ್ವರ 


೮೯೬ 

ವಾದ್ಯಕ್ಕೆ ಬಂಧವಲ್ಲದೆ 

ನಾದಕ್ಕೆ ಬಂಧವುಂಟೆ 

ಅರಿವಿಂಗೆ ಬಂಧವಲ್ಲದೆ 
ಅರುಹಿಸಿಕೊಂಬವಂಗುಂಟೆ ಬಂಧ 
ಅರಿದೆಹೆನೆಂಬ ಭ್ರಮೆ 
ಅರುಹಿಸಿಕೊಂಡೆಹೆನೆಂಬ ಕುರುಹು 
ಉಭಯನಾಸ್ತಿಯಾಗಿಯಲ್ಲದೆ ಭಾವಶುದ್ಧವಿಲ್ಲ 
ಕಾಮಧೂಮ ಧೂಳೇಶ್ವರಾ 


6೯೭ 

ವಾಯದ ಪಿಂಡಿಗೆ ಮಾಯದ ದೇವರಿಗೆ 
ವಾಯಕ್ಕೆ ಕಾಯವ ಬಳಲಿಸದೆ ಪೂಜಿಸಿರೋ 
ಕಟ್ಟುಗು೦ಟಕ್ಕೆ ಬಂದ ದೇವರ ಪೂಜಸಿಲು 
ಸೂಜಿಯ ಪೋಣಿಸಿ: ದಾರವ ಮರದಡೆ 
ಹೊಲಿಗೆ ಬಿಚ್ಚಿತ್ತು 

ಗುಹೇಶ್ವರ 


0೯೮ 

ವಾಯದ ರಾಸಿಗೆ ಮಾಯದ ಕೊಳಗ 
ಅಳವುದು ನೆಳಲು ಹೊಯಿವುದು ಬಯಲು 
ತುಂಬಿಹೆನೆಂದಡೆ ತುಂಬಲು ಬಾರದು 
ತುಂಬಿದ ರಾಸಿಯ ಕಾಣಲು ಬಾರದು 
ಅಳತೆಗೆ ಬಾರದು ಹೊಯ್ಲಿಗೊಳಗಾಗದು 
ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ 

ಮಿಗೆ ಬಯಲು 


ವಚನ ಸಾವಿರ 


೨೬೫ 


ರ್‌ 

ವಾಯು ಬಯಲೆಂದಡೆ 

ತರುಗಿರಿಗಳೊದರುವ ಪರಿಯಿನ್ನೆಂತೊ 

ನಾದ ಬಯಲೆಂದಡೆ ಶಬ್ದ ಬಯಲಹ ಪರಿಯಿನ್ನೆಂತೊ 
ತನ್ನಯವೆಲ್ಲವೂ ರೂಪು 

ಏಣಾಂಕಧರ ಸೋಮೇಶ್ವರಲಿಂಗ ಸ್ವರೂಪಾಗಿ 
ಜಗದಲ್ಲಿ ಇಹನ್ನಬರ 


೯೦೦ 

ವಿಚಾರವೆಂಬುದು ಸಂದೇಹಕ್ಕೊಳಗು 

ನೋಡಾ 

ಎಚಾರಿಸುವನ್ನಕ್ಕರ ನೀ ನಾನೆಂಬುದನೆತ್ತ ಬಲ್ಲೆ 

ಮರುಳೆ 

ವಾಜ್ಮನೋತೀತವಾದ ಘನವು ವಿಚಾರಕ್ಕೆ ನಿಲುಕುವುದೇ 
ಗೊಹೇಶ್ವರಲಿಂಗವು ತನ್ನ ತಿಳಿದು 

ನೋಡಿಹೆನೆಂಬವರ ವಿಚಾರವೆ೦ಬ ಬಲೆಯಲ್ಲಿ ಕೆಡಹಿದನು 


೯೦೧ 

ವಿಶ್ವಮಯ ರೂಪು ನೀನಾಗಿ ಅರಿವ ಆತ್ಮ ಒಬ್ಬನಲ್ಲಿಯೇ ಅಡಗಿದೆಯಲ್ಲಾ 
ಬೀಗದ ಎಸಳು ಹಲವಾದಡೇನು 

ಒಂದು ದ್ವಾರದಲ್ಲಿ ಅಡಗಿ ಓತಂತೆ ಇಪ್ಪ ತೆರ ನೀನಾಗಿ 

ಭಕ್ತರ ಚಿತ್ತದಲ್ಲಿ ನಿಶ್ಚಯನಾದೆ 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ 


೨ 

ವಿಷ ಕೊಲುವಲ್ಲಿ ಹಾವೇನ ಮಾಡುವುದು 

ಉಂಬ ಅನ್ನ ನಂಜಾಗಿಹಲ್ಲಿ ಇಕ್ಕಿದವಳಿಗೆ ಅಂಜಿಕೆಯುಂಟೆ 

ತನ್ನ ಇಂದ್ರಿಯ ತನ್ನ ತಿ೦ಬಲ್ಲಿ 

ವಸುವಿನ ಮೇಲೆ ಹಂಗ ಹಾಕುವ ಭಂಡರಿಗೆ ಇಲ್ಲಾ ಎಂದೆ 

ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರಲಿಂಗವು 


೨೬೬ ವಚನ ಸಾವಿರ 


೯೦೩ 

ವಿಷಕ್ಕೆ ಅ೦ಜುವರಲ್ಲದೆ 

ಸರ್ಪಂಗೆ ಅಂಜುವರುಂಟೆ 

ಕೊಲುವ ವ್ಯಾಘಂಗೆ ಅಂಜುವರಲ್ಲದೆ 

ಸುಲಿ ಬಣ್ಣಕ್ಕೆ ಅಂಜುವರುಂಟೆ 

ಅರಿವು ಸಂಪನ್ನರಲ್ಲಿ ಇದಿರೆಡೆಯಡಗಬೇಕಲ್ಲದೆ 
ಬರುಕಾಯದ ದರುಶನ ಬಿರುಬರಲ್ಲಿ ಉಂಟೆ 
ನೆರೆಯರಿವಿನ ಹೊಲಬು ಕಾಯಕಾಂಡ ಕರ್ಮಕಾಂಡಿಗಳಲ್ಲಿ 
ಜ್ಞಾನಹೀನ ಪಾಷಂಡಿಗಳಲ್ಲಿ ಆವ ಭಾವದ ಮಾರ್ಗವನು 
ನಿಧಾನಿಸಿ ಉಪೇಕ್ಷಿಸಲಿಲ್ಲ 

ಗೋರಕ್ಷಪಾಲಕ ಮಹಾಪ್ರಭು 

ಸಿದ್ಧಸೋಮನಾಥ ಲಿಂಗವನರಿದವರಲ್ಲಿಯಲ್ಲದೆ 


೯೦೪ 

ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯಾ 
ಪಶುವೇನ ಬಲ್ಲುದು 
ಹಸುರೆಂದೆಳಸುವುದು 
ವಿಷಯರಹಿತನ ಮಾಡಿ 
ಭಕ್ತಿರಸವ ದಣಿಯೆ ಮೇಯಿಸಿ 
ಸುಬುದ್ಧಿಯೆಂಬ ಉದಕವನೆರೆದು 
ನೋಡಿ ಸಲಹಯ್ಯಾ 
ಕೂಡಲಸಂಗಮದೇವಾ 


` ೯೦೫ 

ವೀರನಾದಡೆ 

ಅಲಗಿನ ಮೊನೆಯಲ್ಲಿ ಕಾಣಬಹುದು 

ಧೀರನಾದಡೆ 

ತನ್ನ ಸೋಂಕಿದಲ್ಲಿ ಅರಿಯಬಹುದು 

ಭಕ್ತನಾದಡೆ 

ತಾಗು ನಿರೋಧದಲ್ಲಿ ಅರಿಯಬಹುದು 


ವಚನ ಸಾವಿರ 


ಹ 


ತಿ 


ಕೂಡಲಚೆನ್ನಸಂಗಯ್ಯಾ 
ಸುಜ್ಜಾನಿಯಾದರೆ 
ಸುಳುಹಿನಲ್ಲಿ ಅರಿಯಬಹುದು 


೯೦೬ 

ವೃಕ್ಷ ಎಲೆಗಳೆವುದಲ್ಲದೆ 

ತರುವಿನ ಸಲೆ ನೆಲೆ ಸಾರಗಳದು ಫಲಿಸುವುದುಂಟೆ 
ಅಂಗದಲ್ಲಿ ಸೋಂಕಿದ ಮರವೆಯ ಕಳೆಯಬಹುದಲ್ಲದೆ 
ಮನ ವಚನ ಕಾಯ ತ್ರಿಕರಣದಲ್ಲಿ ವೇಧಿಸಿದ 
ಮರವೆಯ ಹರಿವ ಪರಿಯಿನ್ನೆಂತೊ 

ಉರಿ ವೇಧಿಸಿದ ತರುವಿನಂತೆ ಅದಕ್ಕೆ ಪರಿಹರವಿಲ್ಲ 
ಅರಿದು ಮಾಡುವ ದೋಷಕ್ಕೆ ಪಡಿಪುಚ್ಚವಿಲ್ಲ 

ಆ ಭೇದವನರಿದು ಹರಿಯಬೇಕು 

ಚನ್ನಬಸವಣ್ಣಪಿಯ ಭೋಗಮಲ್ಲಿಕಾರ್ಜುನಲಿಂಗದಲ್ಲಿ 


0೬ 

ವೇದ ಪ್ರಮಾಣಲ್ಲ ಶಾಸ್ತ ಪ್ರಮಾಣಲ್ಲ 
ಶಬ್ದ ಪ್ರಮಾಣಲ್ಲ ಕಾಣಿಭೋಲಿಂಗಕ್ಕೆ 
ಅಂಗಸಂಗದ ಮಧ್ಯದಲ್ಲಿದ್ದುದ 


ಬೈಚಿಟ್ಟು ಬಳಸಿದ ಗುಹೇಶ್ವರ ನಿಮ್ಮ ಶರಣ 


೯೦೮ 

ವೇದ ವೇಧಿಸಲರಿಯದೆ ಕೆಟ್ಟವು 

ಶಾಸ್ತ ಸಾಧಿಸಲರಿಯದೆ ಕೆಟ್ಟವು 
ಪುರಾಣ ಪೂರೈಸಲರಿಯದೆ ಕೆಟ್ಟವು 
ಹಿರಿಯರು ತಮ್ಮ ತಾವರಿಯದೆ ಕೆಟ್ಟರು 
ತಮ್ಮ ಬುದ್ಧಿ ತಮ್ಮನೆ ತಿ೦ದಿತ್ತು 
ನಿಮ್ಮನೆತ್ತ ಬಲ್ಲರು ಗುಹೇಶ್ವರ 


೯೦೯ 
ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವು 
ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು 


ಟಿ 


ವಚನ ಸಾವಿರ 


ಕಾಣಿಭೋ 

ಇವ ಕುಟ್ಟಲೇಕೆ ಕುಸುಕಲೇಕೆ 

ಅತ್ತಲಿತ್ತ ಹರಿವ ಮನದ ಶಿರವನರಿದಡೆ 
ಬಚ್ಚಬರಿಯ ಬಯಲು ಚೆನ್ನಮಲ್ಲಿಕಾರ್ಜುನ 


೯೧೦ 

ವೇದ ಶಾಸ್ತ್ರಕ್ಕೆ ಹಾರುವನಾಗಿ 

ವೀರ ವಿತರಣಕ್ಕೆ ಕ್ಷತಿಯನಾಗಿ 

ಸರ್ವವನಾರೈದು ನೋಡುವಲ್ಲಿ 

ವೈಶ್ಯನಾಗಿ ವ್ಯಾಪಾರದೊಳಗಾಗಿ 

ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ 

ಇಂತೀ ಜಾತಿಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ 
ಎರಡು ಕುಲವಲ್ಲದೆ 

ಹೊಲೆ ಹದಿನೆಂಟುಜಾತಿಯೆಂಬ ಕುಲವಿಲ್ಲ 
ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ 

ಸರ್ವಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ 
ಈ ಉಭಯವನರಿದು ಮರೆಯಲಿಲ್ಲ 

ಕೈಯುಳಿ ಕತ್ತಿ ಅಡಿಗೂ೦ಟಕ್ಕಡಿಯಾಗಬೇಡ 

ಅರಿ ನಿಜಾತ್ಮ ರಾಮ ರಾಮನಾ 


೯೧೧ 

ವೇದ ಶಾಸ್ತವನೋದುವುದಕ್ಕೆ ಹಾರುವನಲ್ಲ 

ಇರಿದು ಮೆರೆವುದಕ್ಕೆ ಕ್ಷತ್ರಿಯನಲ್ಲ 

ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ 

ಉಳುವ ಒಕ್ಕಲಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯಾ 
ಕಾಮಭೀಮ ಜೀವಧನದೊಡೆಯ ನೀನೆ ಬಲ್ಲೆ 


೯ 


ವೇದ ಹುಟ್ಟುವುದಕ್ಕೆ ಮುನ್ನವೆ ಓದಿದವರಾರು 
ಶಾಸ್ತ್ರ ಹುಟ್ಟುವುದಕ್ಕೆ ಮುನ್ನವೆ ಕಲಿತವರಾರು 
ಪುರಾಣ ಹುಟ್ಟುವುದಕ್ಕೆ ಮುನ್ನವೆ ಕೇಳಿದವರಾರು 


ವಚನ ಸಾವಿರ 


೨೬೯ 


ಉತ್ತತ್ತಿ ಸ್ಥಿತಿ ಲಯಕ್ಕೆ ಮುನ್ನವೆ ನಾನೆಂಬವರಾರು 
ಮನಸಂದ ಮಾರೇಶ್ವರಾ 


೯೧೩ 

ವೇದಕ್ಕೆ ಒರೆಯ ಕಟ್ಟುವೆ 

ಶಾಸ್ತ್ರಕ್ಕೆ ನಿಗಳವನಿಕ್ಕುವ 

ತರ್ಕದ ಬೆನ್ನ ಬಾರನೆತ್ತುವೆ 

ಆಗಮದ ಮೂಗ ಕೊಯಿವೆ 

ನೋಡಯ್ಯಾ 

ಮಹಾದಾನಿ ಕೂಡಲಸಂಗಮದೇವಾ 

ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯಾ 


೯೧೪ 

ವೇದವೆಂಬುದು ಓದಿನ ಮಾತು 
ಶಾಸ್ತ್ರವೆಂಬುದು ಸಂತೆಯ ಸುದ್ದಿ 
ಪುರಾಣವೆಂಬುದು ಪುಂಡರ ಗೋಷ್ಠಿ 
ತರ್ಕವೆಂಬುದು ತಗರ ಹೋರಟೆ 
ಭಕ್ತಿ ಎಂಬುದು ತೋರುಂಬ ಲಾಭ 
ಗುಹೇಶ್ವರನೆಂಬುದು ಮೀರಿದ ಘನವು 


೯೧೫ 

ವೇಷವ ತೊಟ್ಟಡೆ 

ಜಗಕ್ಕಳುಕಲ್ಲದೆ ಎನಗಳುಕಿಲ್ಲ 

ನೀ ಲಿಂಗವ ಕೊಟ್ಟಡೆ 

ನೀ ನಿನ್ನನರಿದು 

ನೀ ಭವಪಾಶಕ್ಕೆ ಹೊರಗಾಗಿ 

ಎನ್ನ ಹೊರಗು ಮಾಡಬೇಕಲ್ಲದೆ 

ಕುರುಡನ ಕಯ್ಯ ಕೋಲ ಕುರುಡಹಿಡಿದಂತೆ 
ನೀ ಕರ್ತನಲ್ಲ 


ನಾ ಸತ್ಯನಲ್ಲ 

ನಿಮ್ಮಯ ಚಿತ್ತ ನೊಂದಡೆ 
ನಿಮ್ಮಲ್ಲಿಯೆ ಇರಲಿ 
ಎನಗಾ ನೋವಿಲ್ಲ 
ನೀನರಿದು ಬದುಕು 


ಸದಾಶಿವಮೂರ್ತಿಲಿಂಗವಾಗಬಲ್ಲಡ 


೬ 


ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿರ್ದಡೆ 
ಆ ವ್ಯವಹಾರವೇತಕ್ಕೆ 

ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ 
ಮೊದಲು ತಪ್ಪಿ ಲಾಭವನರಸುವಂತೆ 
ಕಾಮಹರಪ್ರಿಯ ರಾಮನಾಥಾ 


೯೧೭ 

ವ್ಯಾಧನ ಚಿತ್ರದಂತೆ 

ಸಾಧನೆಯಯ್ಯನ ಮೈ ಲಾಗಿನಂತೆ 
ಭೇದಿಸಿಯೈದುವ ಪನ್ನಗನಂತೆ 

ಇಡುವ ತೊಡುವ ಕೊಡುವ ಕೊಂಬಲ್ಲಿ ಲಿಂಗಪ್ಪನ 
ಒಡಗೂಡಬೇಕು 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ ಬೆಚ್ಚಂತಿರಬೇಕು 
೯೧೮ 

ವ್ಯಾಧನೊ೦ದು ಮೊಲನ ತಂದಡೆ 

ಸಲುವ ಹಾಗಕ್ಕೆ ಬಿಲಿವರಯ್ಯಾ 

ನೆಲನಾಳ್ವನ ಹೆಣನೆಂದಡೆ 

ಒಂ೦ದಡಕೆಗೆ ಕೊಂಬವರಿಲ್ಲ 

ನೋಡಯ್ಯಾ 

ಮೊಲನಿಂದ ಕರಕಷ್ಟ ನರನ ಬಾಳುವೆ 

ಸಲೆ ನಂಬೊ ನಮ್ಮ ಕೂಡಲಸಂಗಮದೇವನ 


ವಚನ ಸಾವಿರ 


ಅಆ) 


ಭು; 


೨ 


೯೧೯ 

ವ್ಯಾಸ ಬೋಯಿತಿಯ ಮಗ 

ಮಾರ್ಕಂಡೇಯ ಮಾತಂಗಿಯ ಮಗ 
ಮಂಡೋದರಿ ಕಪ್ಪೆಯ ಮಗಳು 
ಕುಲವನರಸದಿರಿಂ ಭೋ 

ಕುಲದಿಂದ ಮುನ್ನೇನಾದಿರಿಂ ಭೋ 

ಸಾಕ್ಷಾತ್‌ ಅಗಸ್ತ್ಯ ಕಬ್ಬಲ 

ದುರ್ವಾಸ ಮುಚ್ಚಿಗ 

ಕಶ್ಯಪ ಕಮ್ಮಾರ 

ಕೌಂಡಿನ್ಯನೆಂಬ ಯಷಿ 

ಮೂರು ಭುವನರಿಯದೆ ನಾವಿದ ಕಾಣಿ ಭೋ 
ನಮ್ಮ ಕೂಡಲಸ೦ಗನ ವಚನವಿಂತೆಂದುದು 
ಶ್ವಪಚೋಪಿಯಾದಡೇನು ಶಿವಭಕ್ತನೆ ಕುಲಜಂ ಭೋ 


೯೨೦ 

ವ್ರತವೆಂಬ ಸೀಮೆಯ ವಿವರವೆಂತುಟೆಂದಡೆ 

ಬೀಗಿ ಬೆಳೆದ ಹೊಲಕ್ಕೆ ಬೇಲಿಯ ಕಟ್ಟಿದಡೆ ಚೇಗೆಯುಂಟೆ 
ಹಾವ ಪಶುವಿಂಗೆ ಮಾಣಿಸಿದಡೆ ದೋಷ ಉಂಟೆ 
ಗಾವಿಲಂಗೆ ಭಾವದ ಬುದ್ಧಿಯ ಹೇಳಿದವಂಗೆ ನೋವುಂಟೆ 
ಬೇವ ನೋವ ಕಾಯಕ್ಕೆ ಜೀವವೆಂಬ ಬೆಳಗೇ ವ್ರತ 
ಭಾವವೆಂಬ ಬೇಲಿಯ ಸಾಗಿಸಿಕೊಳ್ಳಿ 

ಲೂಟಿಗೆ ಮೊದಲೆ ಬಸವ ಚೆನ್ನಬಸವಣ್ಣ ಪ್ರಭುದೇವ ಮೊದಲಾಗಿ 
ಶಂಕೆಗೆ ಮುನ್ನವೆ ಹೋದೆಹೆನೆಂಬ ಭಾವ ತೋರುತ್ತಿದೆ 
ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ 

ಏಲೇಶ್ವರದ ಗೊತ್ತು ಕೆಟ್ಟಿತ್ತು 


₹೨() 

ವ್ರತವೆಂಬುದೇನು 
ಮನವಿಕಾರಿಸುವುದಕ್ಕೆ ಕಟ್ಟಿದ ಗೊತ್ತು 
ಜಗದ ಕಾಮಿಯಂತೆ ಕಾಮಿಸದೆ 
ಜಗದ ಕ್ರೋಧಿಯಂತೆ ಕ್ರೋಧಿಸದೆ 


ವಚನ ಸಾವಿರ 


ಜಗದ ಲೋಭಿಯಂತೆ ಲೋಭಿಸದೆ 
ಮಾಯಾಮೋಹಂಗಳು ವರ್ಜಿತವಾಗಿ 
ಮನಬಂದಂತೆ ಆಡದೆ ತನುಬಂದಂತೆ ಕೂಡದೆ 
ವತದಂಗಕ್ಕೆ ಸಂಗವಾಗಿ ನಿಂದ ಸದ್ಭಕ್ತನ ಅಂಗವೆ 
ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗದಂಗ 


೯೨೨ 

ತವೆಂಬುದೇನು ವಸ್ತುವ ಕಾಂಬುದಕ್ಕೆ ನಿಚ್ಚಣಿಕೆ 
ತವೆಂಬುದೇನು ಇಂದ್ರಿಯಗಳ ಸ೦ದಮುರಿವ ಕುಲಕುಠಾರ 
ತವೆಂಬುದೇನು ಸಕಲ ವ್ಯಾಪಕಕ್ಕೆ ದಾವಾನಳ 
ತವೆಂಬುದೇನು ಸರ್ವದೋಷನಾಶನ 

ತವೆಂಬುದೇನು ಚಿತ್ತಸುಯಿಧಾನದಿಂದ 

ವಸ್ತುವ ಕಾ೦ಬುದಕ್ಕೆ ಕಟ್ಟಿದ ಗುತ್ತಗೆ 

ವ್ರತವೆಂಬುದೇನು ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗವು 
ಅವರಿಗೆ ತತ್ತಲಮಗನಾಗಿಪ್ಪನು 


WU EEL 


el (Wl 


( 


ಅ 
ಶಬ್ದಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು 
ತಮ್ಮ ತಾವರಿಯರು 


ಇದು ಕಾರಣ 

ಮೂರು ಲೋಕವೆಲ್ಲವು ಬರುಸೂರೆವೋಯಿತ್ತು 
ಗುಹೇಶರ 

೯೨೪ 


ಶಬ್ದಿಯಾದಾತ ತರುಗಳ ಹೋತ 
ನಿಶ್ಶಬ್ಬಿಯಾದಾತ ಪಾಷಾಣದ ಹೋತ 
ಕೋಪಿಯಾದಾತ ಅಗ್ನಿಯ ಹೋತ 
ಶಾಂತನಾದಾತ ಜಲವ ಹೋತ 

ಮ್‌) ವ) 
ಬಲ್ಲೆ ಬಲ್ಲೆನೆಂಬಾತ ಇಲ್ಲವೆಯ ಹೋತ 
ಅರಿಯೆನೆಂಬಾತ ಪಶುವ ಹೋತ 


ವಚನ ಸಾವಿರ 


೨ 


ಲ್ಪ 
ಟ್ಟಿ 


38 


೨.೫ 


ಇದು ಕಾರಣ ಅರಿಯನೆನ್ನದೆ ಬಲ್ಲೆನೆನ್ನದೆ 
ಅರಿವಿನ ಕುರುಹನಳಿದುಳಿದು 
ಗುಹೇಶ್ವರನೆಂಬ ಲಿಂಗವ ಹೋತವರನಾರನೂ ಕಾಣೆ 


೯೨೫ 

ಶರಣ ತನ್ನ ಪ್ರಾರಬ್ಧಕರ್ಮ ತೀರಿದ ವಿಸ್ತಾರವನರಿದು 
ಪ್ರಕಾಶಿಸುತ್ತಿದ ಕಾರಣ 

ಶ್ವಾನ ಜಂಗಮರೂಪೆನಬೇಕಾಯಿತ್ತು 

ಗಜ ಮಲೆಯಿಂದ ಪುರದಲ್ಲಿಗೆ ಬಂದು 

ಆ ಪುರದಲ್ಲಿ ಎಷ್ಟು ಸುಖವಾಗಿದ್ದರೂ 

ಮಿಗೆಮಿಗೆ ತನ್ನ ಮಲೆಯನೆ ನೆನೆವುತಿಪ್ಪುದು 

ಆ ಜಂಗಮ ಮೊದಲು ಪರಬ್ರಹ್ಮದಿಂದ ದೇಹವಿಡಿದನಾಗಿ 
ಆ ದೇಹದಲ್ಲಿ ಎಷ್ಟು ಸುಖವಾಗಿದ್ದರೆಯೂ 
ಮಿಗೆಮಿಗೆ ಆ ಪರಬ್ರಹ್ಮವನೆ ನೆನೆವುತಿಹನು 

ಇದು ಕಾರಣ ಶ್ವಾನ ಗಜ ಇವೆರಡೂ ಶರಣಂಗೆ 
ಜ೦ಗಮಸ್ವ್ಟರೂಪೆನಬೇಕಾಯಿತ್ತು 

ಮನವೆ ಮರ್ಕಟ ಅರಿವೆ ಪಿಪೀಲಿಕ 

ಮಹಾಜ್ಞಾನವೆ ವಿಹಂಗ 

ನಿತ್ಯ ಎಚ್ಚರವೆ ಕುಕ್ಕುಟ 

ತನ್ನ ತಾನರಿವುದೆ ಶ್ವಾನ 

ತನ್ನ ಬುದ್ಧಿಯೆ ಗಜ 

ಇಂತೀ ಷಡ್ಡಿಧವ ಬಲ್ಲಾತನೆ ಬ್ರಹ್ಮಜ್ಞಾನಿ 

ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ 

ಗೊಹೇಶ್ವರಪ್ರಿಯ ಬಂಕಣ್ಣ ನಿಟ್ಟ ಮುಂಡಿಗೆಯನೆತ್ತುವರಿಲ್ಲ 
ಬಸವಪ್ರಿಯ ಮಹಾಪು್ರಭುವೆ 


ಶರಣ ಸತಿ ಲಿಂಗ ಪತಿ ಎಂಬರು 
ಶರಣ ಹೆಣ್ಣಾದ ಪರಿಯಿನ್ನೆಂತು 
ಲಿಂಗ ಗಂಡಾದ ಪರಿಯಿನ್ನೆಂತು 
ನೀರು ನೀರು ಕೂಡಿ ಬೆರೆದಲ್ಲಿ 


ವಚನ ಸಾವಿರ 


ಭೇದಿಸಿ ಬೇರೆ ಮಾಡಬಹುದೆ 

ಗಂಡು ಹೆಣ್ಣು ಯೋಗವಾದಲ್ಲಿ 

ಆತುರ ಹಿಂಗೆ ಘಟ ಬೇರಾಯಿತ್ತು 

ಇದು ಕಾರಣ 

ಶರಣ ಸತಿ ಲಿಂಗ ಪತಿ ಎಂಬ ಮಾತು ಮೊದಲಿಂಗೆ 
ಮೋಸ ಲಾಭಕ್ಕಧೀನವುಂಟೆ ಎಂದನಂಬಿಗ ಚೌಡಯ್ಯ 


೨೩ 

ಶರೀರವುಳ್ಳನ್ನಕ್ಕ ನೆಳಲಿಲ್ಲದಿರಬಾರದು 
ಭೂಮಿಯುಳ್ಳನ್ನಕ್ಕ ಆಕಾಶವಿಲ್ಲದಿರಬಾರದು 
ನಾನುಳ್ಳನ್ನಕ್ಕ ನೀನಿಲ್ಲದಿರಬಾರದು 
ಗುಹೇಶ್ವರಲಿಂಗವು ಶಕ್ತಿಗೊಳಗಾಯಿತ್ತಾಗಿ 
ಬಚ್ಚಬರಿಯ ಬಯಲೆಂಬುದಕ್ಕೆ ಉಪಮಾನವಿಲ್ಲ 


ಡ್‌] 

ಶಾಸ್ತ್ರ ಪ್ರಮಾಣವೆಂಬ ಬೆಟ್ಟದಲ್ಲಿ 
ವಾಚಾರಚನೆಯೆಂಬ ಹುಲಿ ಹುಟ್ಟಿ 
ಅರಿದೆನೆಂಬ ಹಿರಿದಪ್ಪ ಬೆಟ್ಟದಲ್ಲಿ 

ಗೆಲ್ಲ ಸೋಲವೆಂಬ ಮತ್ತಗಜ ಹುಟ್ಟಿ 
ಮೊನೆ ಮುಂಬರಿದು ಹರಿದ ಬೆಟ್ಟದಲ್ಲಿ 
ಪರಿಭ್ರಮಣದ ತೋಳ ಹುಟ್ಟಿ 
ಹುಲಿ ಹುಲ್ಲೆಯ ಕೋಡಿನಲ್ಲಿ ಸತ್ತು 
ಗಜ ಅಜದ ಮೆಲುಕಿನಲ್ಲಿ ಸಿಕ್ಕಿ 
ತೋಳ ಉಡುವಿನ ಕಣ್ಣಿನೊಳಡಗಿತ್ತು 
ತುರುವಿನ ಮುಂದೆ ಬರಿಕೆಯಿವುತಿದೆ 


ಗೋಪತಿನಾಥ ವಿಶ್ವೇಶ್ವರಲಿಂಗವನರಿತೆಹೆನೆಂದು 


೯೨೯ 

ಶಾಸ್ತ್ರವೆ ಅಡ್ಡಣಿಗೆಯಾಗಿ ಆಗಮವೆ ಹರಿವಾಣವಾಗಿ 
ಪುರಾಣವೆ ಓಗರವಾಗಿ ಉಂಬಾತ ವೇದವಾಗಿ 

ಸಕಲ ರುಚಿಯನರಿದು ಭೋಗಿಸುವ ಪ್ರಣವ ತಾನಾಗಿ 


ವಚನ ಸಾವಿರ 


ಆತ 


ಅದರ ಭೇದ ಏತರಿಂದ ಅಳಿವು ಉಳಿವು ನಿನ್ನ ನೀನರಿ 
ಪುಣ್ಕಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ 


೯೩0 

ಶಿಖಿ ಬ್ರಾಹ್ಮಣ ನಯನ ಕ್ಷತ್ರಿಯ 

ನಾಶಿಕ ಬಣಜಿಗ ಅಧರ ಒಕ್ಕಲಿಗ 

ಕರ್ಣ ಗೊಲ್ಲ ಕೊರಳು ಕುಂಬಾರ 

ಬಾಹು ಪಂಚಾಳ ಅಂಗೈ ಉಪ್ಪಾರ 

ನಖ ನಾಯಿಂದ ಒಡಲು ಡೊಂಬ 

ಬೆನ್ನು ಅಸಗ ಚರ್ಮ ಬೇಡ 

ಪೃಷ್ಠಸ್ಥಾನ ಕಬ್ಬಿಲಿಗ ಒಳದೊಡೆ ಹೊಲೆಯ 
ಮೊಣಕಾಲು ಈಳಿಗ ಕಣಕಾಲು ಸಮಗಾರ 
ಮೇಗಾಲು ಮಚ್ಚಿಗ ಚಲಪಾದವೆ೦ಂಬ ಅಂಗಾಲು ಶುದ್ಧ ಮಾದಿಗ 
ಕಾಣಿರೊ 

ಇಂತೀ ಹದಿನೆಂಟುಜಾತಿ ತನ್ನಲಿ ಉಂಟು 

ಇವು ಇಲ್ಲಾಯೆಂದು ಜಾತಿಗೆ ಹೋರುವ ಅಜ್ಞಾನಿಗಳ 
ನಮ್ಮ ಸೊಡ್ಡಳದೇವರು ಮೆಚ್ಚನಯ್ಯಾ 


೯೩೧ 

ಶಿಲೆ ಕಮ್ಮಾರನ ಹಂಗು 

ಮಾತು ಮನಸ್ಸಿನ ಹಂಗು 

ಮನಸ್ಸು ಆಕಾಶದ ಹಂಗು 

ಆಕಾಶ ಬಯಲ ಹಂಗು 

ಕುರುಹುವಿಡಿದು ಇನ್ನೇತರಿಂದರಿವೆ 
ಅರಿವುದಕ್ಕೆ ಸ್ವಯಂಭುವಿಲ್ಲ 

ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ 
ಹೇಳಿದುದೆ ದಿಟವೆಂಬೆ 


೯೩೨ 
ಶಿಲೆಯೊಳಗಣ ಪಾವಕನಂತೆ 
ಉದಕದೊಳಗಣ ಪ್ರತಿಬಿಂಬದಂತೆ 


ವಚನ ಸಾವಿರ 


ಬೀಜದೊಳಗಣ ವೃಕ್ಷದಂತೆ 
ಶಬ್ದದೊಳಗಣ ನಿಶ್ಶಬ್ದದ೦ತೆ 
ಗುಹೇಶ್ವರ ನಿಮ್ಮ ಶರಣ ಸಂಬಂಧ 


೯೩೩ 

ಶೀಲವಂತನಾದಡೆ 

ಜಾತಿಯ ಬಿಡಬೇಕು 

ಶಿವಜ್ಞಾನಿಯಾದಡೆ 

ಈ ಸಮಯವ ಬಿಡಬೇಕು 

ಹೀಂಗಲ್ಲದೆ 

ಜಗದಲ್ಲಿ ನಡೆವ ಭ್ರಾಂತರ ಸುದ್ದಿಯೇಕೆ 
ನಿಭ್ರಾಂತನಾದ ಶರಣಂಗೆ ಅಮುಗೇಶ್ವರಾ 


೯೩೪ 

ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು 
ಸಂಗದಿಂದಲ್ಲದೆ ಬೀಜ ಮೊಳೆದೋರದು 
ಸಂಗದಿಂದಲ್ಲದೆ ಹೂವಾಗದು 
ಸಂಗದಿಂದಲ್ಲದೆ ಸರ್ವಸುಖದೋರದು 
ಚೆನ್ನಮಲ್ಲಿಕಾರ್ಜುನಯ್ಯಾ 

ನಿಮ್ಮ ಮಹಾನುಭಾವಿಗಳ ಸಂಗದಿಂದಲಾನು 
ಪರಮಸುಖಿಯಾದೆನಯ್ಯಾ 


೯೩೫% 

ಸಂಜೆಯ ಮಂಜಿನ ಕಪ್ಪು 

ಅ೦ಜಿದಡೆ ಶಂಕೆ ತದ್ರೂಪವಾಗಿ ನಿಂದಿತ್ತು 
ತನ್ನ ಭಾವದ ನಟನೆ ನಡೆವನ್ನಕ್ಕ ನಡೆಯಿತ್ತು 
ಅದು ನಿಂದಲ್ಲಿಯೇ ನಿಂದಿತು 
ಅದರಂತುವನರಿದಡೆ | 

ಹಿಂದೆ ಹುಸಿ 


ಮುಂದೆ ಕೂಡಲಸಂಗಮದೇವನ ನಿಲವು ತಾನೆ 


ವಚನ ಸಾವಿರ 


ಆಕೀ 


೯೩೬ 

ಸಂತವಿದ್ದ ಮನೆಗೆ ಕೊಂತವ ತಂದಂತೆ 
ಇದನೆಂತು ಸಂತೈಸುವೆನು 

ಸಂತೆಯ ಗುಡಿಲ ಸೂಳೆಗೆ ಕೊಂತವಳವಡುವುದೆ 
ಕೂಡಲಸಂಗಮದೇವರ ಮಹತ್ತು 

ಆರಿಗೆಯೂ ಅಳವಡದು 


೫೬ 

ಸಂತೆಗೆ ಬಂದವರೆಲ್ಲ ಸಾವಧಾನಿಯಾಗಬಲ್ಲರೆ 
ಪಸರವ ಹರಡುವರೆಲ್ಲ ರತ್ನದ ಬೆಲೆಯ ಬಲ್ಲರೆ 
ಕುದುರೆಯ ಹಿಡಿದವರೆಲ್ಲ ರಾವುತಿಕೆಯ ಮಾಡಬಲ್ಲರೆ 
ಅಮುಗೇಶ್ರರಾ 


೯೩೮ 

ಸಂಸಾರವೆಂಬ ಸಾಗರವ ದಾಂಟುವಡೆ 

ಅರಿವೆಂಬ ಹರುಗೋಲನಿಕ್ಕಿ ಜ್ಞಾನವೆಂಬ ಅಂಬಿಗ 
ಹರುಗೋಲದಲ್ಲಿ ಕುಳ್ಳಿರ್ದು 

ಸುಜ್ಞಾನವೆಂಬ ಘಾತದ ಗಳೆಯ ಪಿಡಿದು 

ನಾನೀ ಹೊಳೆಯ ಕಂಡು ಅಂಬಿಗನು ಕೇಳಿದಡೆ 
ನಾನು ಹಾಸಿಕೊಟ್ಟೆಹೆನೆಂದನು 

ನಾನು ನಿನ್ನ ನಂಬಿ ಹರುಗೋಲನೇರಿದೆನು ಕಾಣಾ 
ಅಂಬಿಗರಣ್ಣಾಯೆಂದು 

ನಾನು ಹರುಗೋಲದಲ್ಲಿ ಕುಳ್ಳಿರ್ದು ಹೊಳೆಯೊಳಗೆ ಹೋಗಲಿಕೆ 
ಕಾಮವೆಂಬ ಕೊರಡು ಅಡ್ಡಬಿದ್ದಿತ್ತು 

ಕ್ರೋಧವೆಂಬ ಸುಳುಹಿನೊಳಗೆ 

ಅಹಂಕಾರವೆಂಬ ಮೀನು ಬಂದು ನಿಂದಿತ್ತು 
ಮಾಯೆಯೆಂಬ ಮೊಸಳೆ ಬಂದು ಬಾಯಬಿಡುತ್ತಿದ್ದಿತ್ತು 
ಮೋಹವೆಂಬ ನೊರೆತೆರೆಗಳು ಹೆಚ್ಚಿ ಬರುತ್ತಿದ್ದಿತ್ತು 
ಲೋಭವೆಂಬ ಕಾಳ್ಗಡಲು ಎಳೆದೊಯ್ದುತ್ತಿದ್ದಿತ್ತು 
ಮರವೆಂಬ ಮೊರಹು ನೂಕುತ್ತಲಿದ್ದಿತ್ತು 

ಮತ್ತರವೆಂಬ ಗಾಳಿ ತಲೆಕೆಳಗು ಮಾಡುತ್ತಿದ್ದಿತ್ತು 


ಜು ವಚನ ಸಾವಿರ 


ಇವೆಲ್ಲವನೂ ಪರಿಹರಿಸಿ 
ಎನ್ನ ಹೊಳೆಯ ದಾಂಟಿಸಿದನು ಅಂಬಿಗರಣ್ಣನು 
ಈ ಜಸ ದಾಂಟಿಸಿದ ಕೂಲಿಯ ನನ್ನ “ಜೇಡಿದಡೆ 
ಕೂಲಿಯ ಕೊಡುವಡೇನೂ ಇಲ್ಲೆಂದಡೆ 
ಕೈಸೆರೆಯಾಗಿ ಎನ್ನನೆಳದೊಯ್ದನಯ್ಯಾ 
ke ಕೊಟ್ಟ ಕೂಲಿಗೆ ತನ್ನ ಕರುವ ಕಾಯಿಸಿಕೊಂಡನಯ್ಯಾ 
ಅರಿಯದೆ Es ನೆರೆತೊರೆಯ ದಾಂಟಿಸಿದ ಕೂಲಿಗೆ 
ಕರುವ ಕಾಯಿದೆನು ಕಾಣಾ 
ಶುದ್ಧ ಸಿದ್ದ ಪ ಪ್ರಸಿದ್ಧ ಪ ಪ್ರಸನ್ನ ಪ್ರಭುವೆ 
ಕಾಸನ್ನು ಮಲ್ಲೀಕ್‌ ಹಸ್ತಿ 
ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ 


೯೩೯ 

ಸಂಸಾರವೆಂಬ ಹಗೆಯಯ್ಯಾ ಎನ್ನ ತಂದೆ 

ಎನ್ನ ವಂಶವಂಶದಪುದೆ ಅರಸಿಕೊಂಡು ಬರುತ್ತಿದೆಯಯ್ಯಾ 
ಎನ್ನುವನರಸಿಯರಸಿ ಹಿಡಿದು ಕೊಲುತ್ತಿದೆಯಯ್ಯಾ 

ನಿನ್ನ ನಾ ಮರೆಹೊಕ್ಕೆ ಕಾಯಯ್ಯಾ 


ಹ ವಿ 


ಎನ್ನ ಬಿನ್ನಪವನವಧರಿಸಾ 


ಚೆನ್ನಮಲ್ಲಿಕಾರ್ಜುನಾ 
WO 
ಸಿಂಸಾರವೆಂಬುದೊಂದು ಗಾಳಿಯ ಸೊಡರು 
ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯಾ 
ಇದ ನಚ್ಚಿ ಕೆಡಬೇಡ ಸಿರಿಯೆಂಬುದ 

ಮರೆಯದೆ ಪೂಜಿಸು ನಮ್ಮ ಕೂಡಲಸಂಗಮದೇವನ 


೯೪೧ 

ಸಂಸಾರಸಾಗರದ ತೆರೆ ಕೊಬ್ಬ ಮುಖದ ಮೇಲೆ ಅಲವುತ್ತಲಿದೆ 
ಸಂಸಾರಸಾಗರ ಉರದುದ್ದವೆ ಹೇಳಾ 

ಸಂಸಾರಸಾಗರ ಕೊರಳುದ್ದವೆ ಹೇಳಾ 

ಸಂಸಾರಸಾಗರ ಶಿರದುದ್ದವಾದ ಬಳಿಕ 


ವಚನ ಸಾವಿರ 


ಅತ 


೫೬೦ 


ಏನ ಹೇಳುವೆನಯ್ಯಾ 
ಅಯ್ಯಾ ಅಯ್ಯಾ 

ಎನ್ನ ಹುಯ್ಕಲ ಕೇಳಯ್ಯಾ 
ಕೂಡಲಸಂಗಮದೇವಾ 
ನಾನೇವೆನೇವೆನಯ್ಯಾ 


೯೪೨ 

ಸಗಣೆಯ ಬೆನಕನ ಮಾಡಿ 

ಸಂಪಗೆಯರಳಲ್ಲಿ ಪೂಜಿಸಿದಡೆ 
ರಂಜನೆಯಹುದಲ್ಲದೆ ಅದರ ಗಂಜಳ ಬಿಡದಣ್ಣಾ 
ಮಣ್ಣ ಪುತ್ಥಳಿಯ ಮಾಡಿ 

ಜಲದಲ್ಲಿ ತೊಳೆದಡೆ 

ನಿಚ್ಚಕೆ ನಿಚ್ಚ ಕೆಸರಹುದಲ್ಲದೆ ಅದರಚ್ಚುಗ ಬಿಡದಣ್ಣಾ 
ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟಡೆ 
ಕೆಟ್ಟವನೇಕೆ ಸದ್ಭಕ್ತನಹನು 

ಕೂಡಲಸಂಗಮದೇವಾ 


೯೪೩ 

ಸಣ್ಣ ನನೆಯೊಳಗಣ ಪರಿಮಳವ 

ಹೊರಸೂಸಿ ಇದಿರಿಂಗೆ ಅರುಹಿಸಬಲ್ಲುದೆ ವಾಯು 
ಕೊಡಗೂಸಿನೊಳಗಣ ಮೊಲೆ ಮುಡಿಯ 

ಹಡೆದ ತಾಯಿ ತಂದೆಗಳೆಂದಡೆ 
ಕಾಣಿಸಿಕೊಡಬಲ್ಲರೆ ಕಾಬವರ ಕಣ್ಣಿಗೆ 

ಪಕ್ಷಕ್ಕಲ್ಲದೆ ಪರಿಣಾಮ ಕಾಣಿಸದು 

ರಾಮನಾಥ 


೯೪೪ 
ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪುದು ಶಿವಂಗೆ 


ಸತಿಪತಿಗಳೊ೦ದಾಗದವನ ಭಕ್ತಿ 
ಅಮೃತದೊಳು ವಿಷ ಬೆರೆದಂತೆ ಕಾಣಾ 
ರಾಮನಾಥ 


ವಚನ ಸಾವಿರ 


೯೪೫ 

ಸತಿಯ ಗುಣವ ಪತಿ ನೋಡಬೇಕಲ್ಲದೆ 

ಪತಿಯ ಗುಣವ ಸತಿ ನೋಡಬಹುದೆ ಎಂಬರು 
ಸತಿಯಿಂದ ಬಂದ ಸೋಂಕು ಪತಿಗೆ ಕೇಡಲ್ಲವೆ 
ಪತಿಯಿಂದ ಬಂದ ಸೋಂಕು ಸತಿಗೆ ಕೇಡಲ್ಲವೆ 
ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿ೦ಗಲಿಕ್ಕೆ 
ಭಂಗವಾರಿಗೆಂಬುದ ತಿಳಿದಲ್ಲಿಯೆ 

ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಸಲೆ ಸಂದಿತ್ತು 


೯೪೬ 

ಸತ್ತಾತನೊಬ್ಬ ಹೊತ್ತಾತನೊಬ್ಬ 

ಈ ಇಬ್ಬರನೊಯ್ದು ಸುಟ್ಟಾತನೊಬ್ಬ 
ಮದವಣಿಗನಾರೋ ಮದವಳಿಗೆ ಯಾರೋ 
ಮದುವೆಯ ನಡುವೆ ಮರಣವಡ್ಡ ಬಿದ್ದಿತ್ತಲ್ಲಾ 
ಹಸೆಯಳಿಯದ ಮುನ್ನ ಮದವಣಿಗನಳಿದ 
ಗುಹೇಶ್ವರ ನಿಮ್ಮ ಶರಣನೆಂದೂ ಅಳಿಯ 


೯೪೭ 

ಸತ್ಯವನೊಳಕೊಂಡ ಮಿಥ್ಯಕ್ಕೆ ಭಂಗ 
ಮಿಥ್ಯವನೊಳಕೊಂಡ ಸತ್ಯಕ್ಕೆ ಭಂಗ 
ಸತ್ಯಮಿಥ್ಯವನೊಳಕೊಂಡ ಮನಕ್ಕೆ ಭಂಗ 
ಮನವನೊಳಕೊಂಡ ಜ್ಞಾನಕ್ಕೆ ಭಂಗ 
ಜ್ಞಾನವನೊಳಕೊಂಡ ನಿಜಕ್ಕೆ ಭಂಗವುಂಟೇ ಗುಹೇಶ್ವರ 


೯೪೮ 

ಸತ್ಯವುಳ್ಳಲ್ಲಿ ಶಬುದ ಹಿಂಗದು 

ಭಾವವುಳ್ಳಲ್ಲಿ ಭಕ್ತಿ ಹಿಂಗದು 

ಮೂರುಲೋಕದ ಹಂಗಿನ ಶಬುದವೇನಯ್ಯಾ 
ಮುಕುತಿಯನೇವೆನಯ್ಯಾ 


ಎನ್ನ ಯುಕುಶಿಯ ಮುಕುತಿಯ ಬಕುತಿಯಪದವನು ಕಂಡು 
ನಾಚಿ 


3 
Qe 
ತ್ತಿ 
sl 
J 
GL 
ಲ 
ತ 


ವಚನ ಸಾವಿರ 


೨೮೧ 


೯೪೯ 

ಸಮಯಕ್ಕೆ ಹೋರಬೇಕು 

ಜ್ಞಾನದಲ್ಲಿ ಸುಮ್ಮನಿರಬೇಕು 

ಹೋರದಿದ್ದಡೆ ರುದ್ರಂಗೆ ದೂರ 
ಹೋರಿದಡೆ ಪದವಸ್ತುವಿಗೆ ದೂರ 
ಇದರಿಂದ ಬಂದುದು ಬರಲಿ 
ಮನೊಯೊಳಗಿದ್ದು ಮನೆಯ ಸುಟ್ಟವರುಂಟೆ 


೯೫೦ 

ಸಮುದ್ರ ಘನವೆಂಬೆನೆ 

ಧರೆಯ ಮೇಲಡಗಿತ್ತು 

ಧರೆ ಘನವೆಂಬೆನೆ 

ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು 
ನಾಗೇಂದ್ರನ ಘನವೆಂಬೆನೆ 

ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಕೆಯಾಯಿತ್ತು 
ಅಂತಹ ಪಾರ್ವತಿ ಘನವೆಂಬೆನೆ 
ಪರಮೇಶ್ವರನ ಅರ್ಧಾಂಗಿಯಾದಳು 

ಅಂತಹ ಪರಮೇಶ್ವರ ಘನವೆಂಬೆನೆ 

ನಮ್ಮ ಕೂಡಲಸಂಗನ ಶರಣರ 

ಮನದ ಕೊನೆಯ ಮೊನೆಯ ಮೇಲಡಗಿದನು 


೯೫೧ 

ಸರವರದ ಮಂಡೂಕನು ತಾವರೆಯ ನೆಳಲ ಸಾರಿದಡೆ 
ಪರಿಮಳವದಕೆ ಅಯ್ಯಾ 

ಆ ಅರಿಯಬಾರದು 

ಪರಿಮಳವದಕೆ ಅಯ್ಯಾ 

ಆ ಅರಿಯಬಾರದು ಮದಾಳಿಗಲ್ಲದೆ 

ಸಕಳೇಶ್ವರದೇವಾ ನಿಮ್ಮ ವೇದಿಸಿದ ವೇದ್ಯಂಗಲ್ಲದೆ 
ನಿಮ್ಮ ನಿಲವನರಿಯಬಾರದು 


೨೨ ವಚನ ಸಾವಿರ 


೯೫೨ 

ಸರ್ಪನಲ್ಲಿ ವಿಷ ಇದ್ದಿತ್ತೆಂದಡೆ 

ಸರ್ವಾಂಗದಲ್ಲಿ ಎಷ ತಪ್ಪದಿಪ್ಪುದೆ ವಿಷವಿಪ್ಪ ಠಾವು ಒಂದಲ್ಲದೆ 
ಪೃಥ್ವಿಯಲ್ಲಿ ನಿಕ್ಷೇಪವಿದ್ಧಿತ್ತೆಂದಡೆ 

ಅಲ್ಲಲ್ಲಿ ಎಲ್ಲಾ ಠಾವಿನಲ್ಲಿ ಅಡಗಿಪುದೆ 
ಸಮಯಕುಲದಲ್ಲಿ ವಸ್ತು ಪರಿಪೂರ್ಣವೆಂದಡೆ 
ದರ್ಶನಪಾಷಂಡಿಗಳಲ್ಲಿ ವಸ್ತುಪರಿಪೂರ್ಣನಾಗಿಪ್ಪನೆ 


ಇಪ್ಪ ಸತ್ಯಸನ್ಮುಕ್ತರಲ್ಲಿಯಲ್ಲದೆ ಪರಮವಿರಕ್ತನಲ್ಲಿಯಲ್ಲದೆ 


ನೆಲದಲ್ಲಿದ್ದ ನಿಧಾನವನರಿದು ಅಗಿವುದು 
ವಿಷವಿದ್ದ ಬಾಯ ಮುಚ್ಚಿಹಿಡಿವುದು 

ನೆರೆ ವಸ್ತುವಿದ್ದ ಠಾವನರಿದು ಪೂಜಿಸುವುದು 

ಇಂತೀ ಬಯಕೆಗೆ ಬಯಕೆ ಸಮೂಹಕ್ಕೆ ತ್ರಿವಿಧಮಲ 
ಖ್ಯಾತಿ ಲಾಭಕ್ಕೆ ಭೂತಹಿತ 

ಅರಿವುಳ್ಳವರಲ್ಲಿ ಎರವಿಲ್ಲದ ಕೂಟ 

ಇಂತಿವು ಜಗದಲ್ಲಿ ಅರಿದು ಮಾಡುವನ ಪರಿತೋಷ 
ಗಾರುಡೇಶ್ವರಲಿಂಗದಲ್ಲಿ ಎರಡಳಿದವನ ಕೂಟ 


ಖಃ 


೯೫೩ 

ಸರ್ವವೂ ಶಿವನಿಂದ ಉದ್ಭವಿಸುವವೆಂದಡೆ 
ಉದ್ಭವಿಸುವವೆಲ್ಲವೂ ಶಿವನೆ 

ಸಕಲ ಬೀಜವ ಬಿತ್ತುವನೊಕ್ಕಲಿಗನೆಂದಡೆ 
ಆ ಬೆಳೆ ತಾನೊಕ್ಕಲಿಗನೆ 

ಮಡಕೆಯ ಮಾಡುವವ ಕುಂಬಾರನೆಂದಡೆ 
ಆ ಮಡಕೆ ತಾ ಕುಂಬಾರನೆ 

ಕಬ್ಬುನವ ಮಾಡುವವ ಕಮ್ಮಾರನೆಂದಡೆ 
ಆ ಕಬ್ಬುನ ತಾ ಕಮ್ಮಾರನೆ 

ಈ ಪರಿಯಲಿ ಸಕಲಚರಾಚರವನು ಮಾಡುವವ ಶಿವನೆಂದಡೆ 
ಆ ಸಚರಾಚರವು ಶಿವನೆ 

ಅಹಂಗಾದರೆ 

ಅಷ್ಟಾದಶವರ್ಣವೇಕಾದವು 

ಚೌರಾಸಿಲಕ್ಷ ಜೀವಂಗಳೇಕಾದವು 


ವಚನ ಸಾವಿರ ೨೮೩ 


ಕಲಳ 


ಉತ್ತಮ ಮಧ್ಯಮ ಕನಿಷ್ಟಂಗಳೇಕಾದವು 
ಪುಣ್ಯ ಪಾಪ ಸ್ವರ್ಗ ನರಕಂಗಳೇಕಾದವು 
ಭವಿಭಕ್ತರೆಂದೇಕಾದರು 

ಇದು ಕಾರಣ 

ಸದಾಚಾರ ಸದ್ಧಕ್ತಿಯಲ್ಲಿಪ್ಪಾತನೆ ಶಿವನಲ್ಲದೆ 
ಸರ್ವವೂ ಶಿವನೆಂದಡೆ 

ಅಘೋರ ನರಕ ಕೂಡಲಚೆನ್ನ; ಸಂಗಯ್ಯಾ 


೯೫೪ 
ಸರ್ವಸಂಗಪರಿತ್ಯಾಗಿಯೆಂದಡೆ 
ಭೋಗಕ್ಕೆ ಮರುಗಿಸುವೆ 
ಪಾಕನೇಮಿಯೆಂದಡೆ 
ಷಡುರಸಾನ್ನಕ್ಕೆರಗಿಸುವೆ 
ಮೌನವತಿಯೆಂದಡೆ 
ಸನ್ನೆಯಲ್ಲಿ ಬೇಡಿಸುವೆ 
ಬ್ರಹ್ಮಚಾರಿಯೆಂದಡೆ 
ಅಂಗನೆಯರಿಗೆರಗಿಸುವೆ 
ಸಕಳೇಶ್ವರದೇವಾ 
ಎನ್ನನಾಳವಾಡಿ ಕಾಡುವೆ 


೯೫೫ 

ಸಸಿಗೆ ನೀರೆರೆದಡೆ ಎಳಕುವುದಲ್ಲದೆ 

ನಷ್ಟಮೂಲಕ್ಕೆ ಹೊತ್ತು ನೀರ ಹೊಯಿದಡೆ ಎಳಕುವುದೆ 
ಮಾರಯ್ಯಾ 

ನಿನ್ನ ವಿರಕ್ತಿ ನ ಪ್ಹವಾಗದ ಮುನ್ನವೆ 

ಮಾರಯ್ಯಪ್ರಿಯ ಅಮಲೇಶ್ವರಲಿಂಗವನರಿಯಿರಯ್ಯಾ 


೯೬ 
ಸಸಿಯ ಮೇಲೆ ಸಾಗರವರಿದಂತಾಯಿತ್ತಯ್ಯಾ ಎನ್ನ ಭಕ್ತಿ 


ಆನಂದದಿಂದ ನಲಿನಲಿದಾಡುವೆನು 


ವಚನ ಸಾವಿರ 


ಆನಂದದಿಂದ ಕುಣಿಕುಣಿದಾಡುವೆನು 
ಕೂಡಲಸಂಗನ ಶರಣರು ಬಂದಡೆ 
ಉಬ್ಬಿ ಕೊಬ್ಬಿ ಹರುಷದಲೋಲಾಡುವೆ 


೯೫೭ 

ಸಾಂಖ್ಯ ಶ್ಚಪಚ ಅಗಸ್ತ್ಯ ಕಬ್ಬಲ 

ದೂರ್ವಾಸ ಮಚ್ಚಿಗ ದಧೀಚಿ ಕೀಲಿಗ 

ಕಶ್ಯಪ ಕಮ್ಮಾರ ರೋಮಜ ಕಂಚುಗಾರ 
ಕೌಂಡಿಲ್ಕ ನಾವಿದನೆಂಬುದನರಿದು 

ಮತ್ತೆ ಕುಲವುಂಟಿ೦ದು ಛಲಕ್ಕೆ ಹೋರಲೇಶಕ್ಕೆ 
ಇಂತೀ ಸಪ್ತಯಷಿಯರುಗಳಲ್ಲರೂ 

ಸತ್ಯದಿಂದ ಮುಕ್ತರಾದುದನರಿಯದೆ 
ಅಸತ್ಯದಲ್ಲಿ ನಡೆದು ವಿಪ್ರರು ನಾವು ಘನವೆಂದು 
ಹೋರುವ ಹೊತ್ತುಹೋಕರ ಮಾತೇಶಕ್ಕೆ 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ 
ಅರಿ ನಿಜಾತ್ಮ ರಾಮ ರಾಮನಾ 


೯೫೮ 
ಸಾಕ್ಷಿ ಸತ್ತಿತ್ತು 
ಪತ ಬೆಂದಿತ್ತು 

ಲೆಕ್ಕ ತುಂಬಿತ್ತು 

ಜೀವ ಜೀವಿತದ ಆಸೆ ನಿಂದುದು 

ಭಾಷೆ ಹೋಯಿತ್ತು 

ದೇಶವೆಲ್ಲರಿಯೆ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನ ನಂಬಿ 
ಹಂಬಲ ಮರೆದೆನಾಗಿ } 


ತುತ 
ಸಾಗರದ ತಡಿಯಲ್ಲಿ ಒಂದು ಆರವೆ 
ಆರವೆಯ ಬೇರಿನಲ್ಲಿ ಮೂರುಲೋಕ 


ಲೋಕದೊಳಗೆ ಹೊತ್ತು ಬೆವಹಾರ ಮಾಡುವ ಅಣಗಳೆಲರೂ 
ಹೇರಿನ ಮೂಲಿಗೆ ತೋಳಕೊಟ್ಟು ಸ” 


ವಚನ ಸಾವಿರ 


೨೮೫ 


ಅಳೆವ ಕೊಳಗಕ್ಕೆ ಕೈಯನಿಕ್ಕಿದರು 
ಗಡಿವಾಡದ ಸುಂಕವ ಕದ್ದು ಹೋಗಲರಿಯದೆ 
ಬಂಕೇಶ್ವರಲಿಂಗವನರಿಯಿರಣ್ಣಾ 


೯೬೦ 

ಸಾಗರದೊಳಗಣ ಕಿಚ್ಚಿನ ಸಾಕಾರದಂತೆ 
ಸಸಿಯೊಳಗಣ ಫಲಪುಷ್ಪ ರುಚಿಯ ಪರಿಮಳದಂತೆ 
ಮನದ ಮರೆಯ ಮಾತು 

ನೆನಹಿನಲ್ಲಿ ಅರಿದು ನಾಲಗೆಯ ನುಡಿವಾಗಲಲ್ಲದೆ 
ಕಾಣಬಾರದು ಕೇಳಬಾರದು 
ಒಂದಂಗದೊಳಗಡಗಿದ ನೂರೊಂದರ ಪರಿ 
ರಾಮನಾಥ 


KE 

ಸಾಗರದೊಳಗಿಪ್ಪ ಪ್ರಾಣಿಗಳು ಮತ್ತೊಂದೆಡೆಯಲ್ಲಿ ಇರಬಲ್ಲವೆ 
ಭವಸಾಗರದೊಳಗಿಪ್ಪ ಜೀವಿಗಳಿಗೆ ಅದೇ ಗತಿಯಲ್ಲದೆ 

ಬೇರೆ ಮತ್ತೊಂದೆಡೆಯುಂಟೆ 

ಗೊಹೇಶ್ವರನ ಈ ಜಗನ್ಮಯವಾದಡೆ 

ನಾನು ಬೆರಗಾದೆನು 


ಕೆ ನ) 

ಸಾವ ಜೀವಕ್ಕೆ ಗುರು ಬೇಡ 

ಸಾಯದ ಜೀವಕ್ಕೆ ಗುರು ಬೇಡ 

ಗುರುವಿಲ್ಲದೆ ಕೂಡಲಿಕ್ಕೆ ಬಾರದು 

ಇನ್ನಾವ ಠಾವಿಂಗೆ ಗುರು ಬೇಕು 
ಸಾವುಜೀವಸಂಬಂಧದ ಠಾವ ತೋರಬಲ್ಲಾತನೇ 
ಗುರುಗುಹೇಶ್ವರನು 

೯೬೩ 

ಸಾವನ್ನಕ್ಕರ ಸರವ ಮಾಡಿದರೆ 


ಇನ್ನು ಕಾಡುವ ದಿನವಾವುದು 


೨೮೬ ವಚನ ಸಾವಿರ 


ಬಾಳುವನ್ನಕ್ಕರ ಭಜಿಸುತ್ತಿದ್ದರೆ 

ತಾನಹ ದಿನವಾವುದು 

ಅರ್ಥವುಳ್ಳನ್ನಕ್ಕರ ಅರಿವುತಿದ್ದರೆ 

ನಿಜವನೈದುವ ದಿನವಾವುದು 

ಕಾರ್ಯಕ್ಕೆ ಬಂದು ಕಾರ್ಯ ಕೈಸಾರಿದ ಬಳಿಕ 

ಇನ್ನು ಮರ್ತ್ಯಲೋಕದ ಹಂಗೇಕೆ 

ತನಿರಸ ತುಂಬಿದ ಅಮೃತಫಲ ಒಮ್ಮೆಗೆ ತೊಟ್ಟು ಬಿಡುವುದು 
[ನೋಡಿರೆ ದೃಷ್ಟಾಂತವ 

ಬಸವಣ್ಣ ಚೆನ್ನಬಸವಣ್ಣ ಮೊದಲಾದ ಪ್ರಮಥರು] 
ಗೊಹೇಶ್ವರಲಿಂಗದಲ್ಲಿ ನಿಜವನೈದಿ ನಿಶ್ಚಿಂತರಾಗಿರಯ್ಯ 


೯೬೪ 

ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ 

ನಾನೊಲಿದೆ 

ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ 
ನಾನೊಲಿದೆ 

ಎಲೆ ಅವ್ವಗಳಿರಾ 

ಭವವಿಲ್ಲವ ಭಯವಿಲ್ಲವ ನಿರ್ಭಯ ಚೆಲುವಂಗೊಲಿದೆ 

ನಾನು ಸೀಮೆಯಿಲ್ಲದ ನಿಸ್ಸೀಮಂಗೊಲಿದೆ 

ನಾನು ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ 

ಮಿಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರಾ 


೯೬೫% 

ಸಾಸವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ 
ನೋಡಾ ಬೇಟವ ಮಾಡಿಹನೆಂಬ ಪರಿಯ ನೋಡಾ 
ತನ್ನನಿಕ್ಕಿ ನಿಧಾನವ ಸಾಧಿಸಿಹೆನೆಂದಡೆ 

ಬಿನ್ನಾಣ ತಪ್ಪಿತ್ತು ಗುಹೇಶ್ವರ 


೯೬೬ 
ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟವೆ 
ಪಳಯಾಗ್ನಿಯ ಮುಂದೆ ಪತಂಗದಾಟವೆ 


ವಚನ ಸಾವಿರ 


ಲ 


೨೪೮ 


ಸೂರ್ಯನ ಮುಂದೆ ಕೀಟದಾಟವೆ 
ನಿಮ್ಮ ಮುಂದೆ ಎನ್ನಾಟವೆ ಕಲಿದೇವರದೇವಾ 


ಆ 

ಸಿಡಿಲುಹೊಯ್ದ ಬಾವಿಗೆ ಸೋಪಾನವುಂಟೆ 
ಷಡುವರ್ಣರಹಿತಂಗೆ ಬಣ್ಣವುಂಟೆ 
ಕಡಲದಾಂಟಿದವಂಗೆ ಹರುಗೋಲುಂಟೆ 
ಬಿಡದೆ ಕಟ್ಟಿದ ಒರೆಗೆ ಸಂಧಾನವುಂಟೆ 
ಒಡಲಿಲ್ಲದವಂಗೆ ಒಡವೆಯುಂಟೆ 
ನುಡಿಯುಂಟೆ ಎಮ್ಮ ಅಜಗಣ್ಣದೇವಂಗೆ 


೯೬೮ 

ಸಿಡಿಲೊಡನೆ ಕಾದುವಂಗೆ ಕೊಡೆಯೊಂದು ಮರೆಯೆ 
ಪರ್ವತದ ಹೊರುವಂಗೆ ಸಿ೦ಬೆಯೊಂದು ಸಹಾಯವೆ 
ಸಕ್ಕರೆಯ ಸವಿವುದಕ್ಕೆ ಬೇವೊಂದು ಪದಾರ್ಥವೇ 
ಗೋಗೇಶ್ವರನನರಿವುದಕ್ಕೆ ಕುರುಹು ಮುನ್ನೇಕೆ 


೯೬೯ 

ಸೀಮೋಲ್ಲಂಘನವೆಂಬುದ ನಾನರಿಯೆ ನೀವೆ ಬಲ್ಲಿರಿ 
ಇದ್ದ ಮನೆಯ ಬಿಡಲಾರದೆ ತೊಟ್ಟಿದ್ದ ತೊಡಿಗೆಯ 
ಅಳಿಯಲಾರದೆ 

ಇದ್ದ ಠಾವ ಬಿಟ್ಟು ಹೋಗೆನೆಂಬುದು ಛಲವೆ 

ಅದು ತನ್ನ ಸೀಮೆಯೊ ಜಗದ ಸೀಮೆಯೊ ಎಂಬುದ 
ತಾನರಿಯಬೇಕು 

ತನ್ನ ಸೀಮೆಯಲ್ಲಿ ಬಂದಂಗವ ಜಗದ ಸೀಮೆಯಲ್ಲಿ 
ಅಳಿಯಬಹುದೆ 

ತನ್ನ೦ಗಕ್ಕೆ ಕಂಟಕ ನೇಮ ತಪ್ಪಿ ಬಂದಲ್ಲಿ 

ಅಂಗವ ಲಿಂಗದಲ್ಲಿ ಬೈಚಿಟ್ಟು ಕೂಡಿದ ಅಂಗ ಸೀಮೋಲ್ಲಂಘನ 
ಇಂತೀ ನೇಮ ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗಕ್ಕೆ 
ಸ೦ದಿತ್ತು 


ವಚನ ಸಾವಿರ 


೯೭ರ 

ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖ ವಿಶ್ರಾಮವಾಯಿತ್ತು 
ಭಾವಕ್ಕೆ ಭಾವ ತಾರ್ಕಣೆಯಾದಲ್ಲಿ ನೆನಹಕ್ಕೆ ವಿಶ್ರಾಮವಾಯಿತ್ತು 
ಬೆಚ್ಚು ಬೆರಸಲೊಡನೆ ಮಚ್ಚು ಒಳಕೊಂಡಿತ್ತು 

ಚೆನ್ನಬಂಕನಾಥನ ಮಾಹೇಶ್ವರಂಗೆ 


೯೭೧ 

ಸುಖದುಃಖಾದಿಗಳ ಮೀರುವ ಎನ್ನವರ ಕಾಣೆ 
ಸುಖದುಃಖಾದಿಗಳ ಮೀರುವ ನಿನ್ನವರ ಕಾಣೆ 

ಇನ್ನೇನು ಹೇಳುವೆ ನಡುಹೊಳೆಯಲ್ಲಿ ಹರುಗೋಲ ಹರಿದಂತೆ 
ಅಂಬಿಗನ ಕೊರಳ ಸುತ್ತಿ ಬಂದವರೆಲ್ಲರೂ 

ಉಭಯವು ಹೊಂದಿದಂತಾಯಿತ್ತು 

ನೀ ಎನ್ನ ಬಟ್ಟೆ ನಾ ನಿನ್ನ ಬಟ್ಟೆ 

ಉಭಯವು ಬಂದ ಬಟ್ಟೆಯಾದೆವಲ್ಲ 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವೆ 


೯೭೨ 

ಸುಖವ ವಿಶ್ವ ಸಲಿಲ್ಲ ಅದು ದುಃಖಕ್ಕೆ ಬೀಜ 
ದುಃಖವ ನಿಶ್ಚೈೈಸಲಿಲ್ಲ ಸುಖದೊಡಲು 
ಸುಖದುಃಖವೆರಡು ಕಾಲನ ಸುಂಕಕ್ಕೆ ಒಳಗು 
ಬಂಕೇಶ್ವರಲಿಂಗದೊಳಗೆ ಒಬ್ಬರೂ ಇಲ್ಲ 


೯೭೩ 

ಸುಖವ ಬಲ್ಲಾತ ಸುಖಿಯಲ್ಲ 

ದುಃಖದ ಬಲ್ಲಾತ ದುಃಖಿಯಲ್ಲ 
ಸುಖದುಃಖವೆರಡನೂ ಬಲ್ಲಾತ ಜ್ಞಾನಿಯಲ್ಲ 
ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ 
ಗುಹೇಶ್ವರ 


೯&೪ 


ಸುಖವನನುಭವಿಸಿ ಆನು- 
ಸುಖದ ಹದನನು ಕಂಡೆ 


ವಚನ ಸಾವಿರ 


3೮೯ 


ಈಟಿ 


ದುಃಖವನನುಭವಿಸಿ ಆನು 

ದುಃಖದ ಹದನನು ಕಂಡೆ 

ಸಾಕೆಂದು ನಿಂದೆ ನಿಃಭ್ರಾಂತನಾಗಿ 

ಸಾಕೆಂದು ನಿಂದೆ ನಿಶ್ಚಿಂತನಾಗಿ 

ಸಾಕೆಂದು ನಿಂದೆ 

ಸಕಳೇಶ್ವರದೇವನಲ್ಲದೆ ಪೆರತೇನೂ ಇಲ್ಲೆಂದು' 
ಸಾಕೆಂದು ನಿಂದೆ 


೯೭೫ 

ಸುಖವನರಿಯದ ಹೆಣ್ಣು ಸೂಳೆಯಾದಳು 
ಲಿಂಗವನರಿಯದಾತ ಶೀಲವಂತನಾದ 

ಸುಖವಿಲ್ಲ ಸೂಳಗೆ ಪಥವಿಲ್ಲ ಶೀಲಕ್ಕೆ 
ಮಾಡಲಾಗದು ನೇಮವ ನೋಡಲಾಗದು ಶೀಲವ 
ಸತ್ಯಸಹಜವೇ ಸತ್‌ಶೀಲ ಗುಹೇಶ್ವರನನರಿಯಬಲ್ಲವಂಗೆ 
ಈವ 

ಸುಡಲೀ ಮನವೆನ್ನನುಡುಹನ ಮಾಡಿತ್ತು 

ನಡೆವಲ್ಲಿ ನುಡಿವಲ್ಲಿ ಅಧಿಕನೆಂದೆನಿಸಿತ್ತು 

ಬೆಡಗಿನ ಕೀಲು ಕಳೆದು ಕೆಡೆದ ಬಳಿಕ 

ಕಡುಗೂರ್ಪ ಮಡದಿ ತಾ ಮುಟ್ಟಲಮ್ಮಳು 
ಒಡಲನುರಿಕೊಂಬುದು ಒಡವೆಯನರಸ ಕೊಂಬ 
ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ 
ಮುನ್ನ ಮಾಡಿದುದು ತನ್ನ ಬೆನ್ನ ಬಿಡದನ್ನಕ್ಕ 

ಇನ್ನು ನಿಮ್ಮ ನೆನಹು ಬಯಸಿದಡುಂಟೆ 
ಕೂಡಲಸಂಗಮದೇವಾ 


೯೭೭ 

ಸುಳಿಯ ಬಲ್ಲಡೆ ಸುಳುಹೆ ಲೇಸಯ್ಯ 
ಗಮನವಿಲ್ಲದೆ ಸುಳಿಯ ಬಲ್ಲಡೆ 
ನಿರ್ಗಮನಿಯಾಗಿ ನಿಲಬಲ್ಲಡೆ 


ವಚನ ಸಾವಿರ 


ಅದಕ್ಕದೆ ಪರಿಣಾಮ 
ಅದಕ್ಕದೆ ಸಂತೋಷ ಗುಹೇಶರಲಿಂಗದಲ್ಲಿ 
ಅವರ ಜಗದಾರಾಧ್ಯರೆಂಬೆ 


'. 


೯೭೮ 

ಸುಳಿವ ಅನಿಲಂಗೆ ಮೈಯೆಲ್ಲ ಕೈ 
ಸುಡುವ ಅನಲಂಗೆ ಭಾವವೆಲ್ಲ ಬಾಯಿ 
ಹರಿವ ನೀರಿಂಗೆ ತನ್ಮಯವೆಲ್ಲ ಅಡಿ 
ಅರಿಯದೆ ಮರೆಯದೆ 'ಮುಟ್ಟಿಹಂಗೆ 
ಕಡೆ ನಡು ಮೊದಲೆಂದು ಅರ್ಪಿತವಿಲ್ಲ 
ಇಲ್ಲಾ ಎ೦ಬ ಸೂತಕಕ್ಕೆ ಮುನ್ನವೆ ಇಲ್ಲ 
ಕಾಮಧೂಮ ಧೂಳೇಶ್ವರನು 


ತ 

ಸುಳಿವ ಸುತ್ತುವ ಮನದ ವ್ಯವಹರಣೆಯುಳ್ಳನ್ನಕ್ಕರ 
ಅರಿಯೆನರಿಯ ನೆರೆ ಶಿವಪಥವ 
ಗುಹೇಶ್ವರಲಿಂಗದ ನಿಜವನರಿದ ಬಳಿಕ 
ಅರಿಯೆನರಿಯೆ ಲೋಕದ ಬಳಕೆಯ 


೯೮೦ 

ಸೂಳೆಗೆ ಹುಟ್ಟಿದ ಕೂಸಿನಂತೆ 
ಆರನಾದಡೆಯೂ ಅಯ್ಯಾ ಅಯ್ಯಾ ಎನಲಾರೆ 
ಚೆನ್ನಯ್ಯನೆಮ್ಮಯ್ಯನು ಚೆನ್ನಯ್ಯನ ಮಗ ನಾನು 
ಕೂಡಲಸಂಗನ ಮಹಾಮನೆಯಲಿ 
ಧರ್ಮಸಂತಾನ ಭಂಡಾರಿ ಬಸವಣ್ಣನು 


೯೮೧ 

ಸ್ತ್ರೀಲಿಂಗ ನಾಸ್ತಿಯಾಗಿರಬೇಕು ಗುರುವಿನಿರವು 
ಪುಲ್ಲಿಂಗ ನಾಸ್ತಿಯಾಗಿರಬೇಕು ಲಿಂಗದಿರವು 
ನಪುಂಸಕಲಿಂಗ ನಾಸ್ತಿಯಾಗಿರಬೇಕು ಜಂಗಮದಿರವು 
ತಿವಿಧಬಿಂದು ಲಿಂಗ ನಾಸ್ತಿ 


ವಚನ ಸಾವಿರ 


IO 


ಈ 


ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು 
ನಾದ ಬಿಂದು ಕಳೆಗೆ ಹೊರಗಾಯಿತು 


ಸ್‌ 

ಸ್ಥಲಂಗಳನರಿದಿಹೆನೆಂದಡೆ ತ್ರಿವಿಧಸ್ಥಲ ಎನಗಿಲ್ಲ 
ಷಡುಸ್ಥಲವ ಮುನ್ನವೆ ಅರಿಯೆ 
ತತ್ವವನರಿದಿಹೆನೆಂದಡೆ ಇಪ್ಪತ್ತೈದರ ಗೊತ್ತಿನವನಲ್ಲ 
ಮಿಕ್ಕಾದ ಸತ್ತ್ರೀಯದಲ್ಲಿ ನಡೆದಿಹೆನೆಂದಡೆ 

ಭಕ್ತಿ ಜ್ಞಾನ ವೈರಾಗ್ಯ ತ್ರಿವಿಧ ಲಕ್ಕವಿಧ ನಾನಲ್ಲ 
ನಿಷ್ಠಯಲ್ಲಿ ದೃಷ್ಟವ ಕ೦ಡಿಹನೆಂದಡೆ ವಿಶ್ವಾಸ ಎನಗಿಲ್ಲ 
ವಿರಕ್ತಿಯಲ್ಲಿ ವೇಧಿಸಿಹೆನೆಂದಡೆ 

ತ್ರಿವಿಧ ಮಲದ ಮೊತ್ತದೊಳಗೆ ಮತ್ತನಾಗಿದೇನೆ 
ಮತ್ತೆ ನಿಶ್ಚಯವನರಿದಿಹೆನೆಂದಡೆ 

ಆತ್ಮಂಗೆ ಲಕ್ಷವಿಡುವದೊಂದು ಗೊತ್ತ ಕಾಣೆ 

ಇಂತೀ ಕಪ್ಪತನುವಿನಲ್ಲಿ ಬಂದು ಧೂರ್ತನಾಗಿ 
ಕೆಟ್ಟುಹೋಗುತ್ತಿದೇನೆ 

ಗುಡಿಸಿದ ಹಿಕ್ಕೆಯಲ್ಲಿ ಬ೦ದು ತನ್ನ ನಿಷ್ಠೆಯ ತೋರಿ 
ಎನಗೆ ಸದ್ಭಕ್ತಿಯ ಬೀರಿ ವಿಶ್ವಾಸಿಗಳಿಗೆಲ್ಲಕ್ಕೆ ಕೃತ್ಯದೊಳಗಾಗಿ 
ನಿತ್ಯನೇಮ೦ಗಳಲ್ಲಿ ಅಚ್ಚೊತ್ತಿದ೦ತಿರು 

ನೀನೆ ಮುಕ್ತನಹೆ ನಿಜನಿತ್ಮನಹ ಜಗಕೆ ಕರ್ತೃವಹೆ 
ಎನ್ನ ಹಿಕ್ಕೆಗೆ ಬಂದು ಸಿಕ್ಕಿದೆಯಲ್ಲಾ 

ಮಹಾಮಹಿಮ ವೀರಬೀರೇಶ್ವರಾ 


೯೮೩ 

ಸ್ಥಳ ಕುಳವನರಿಯಬೇಕೆಂಬರು 

ಭಕ್ತನಾಗಿ ಮಾಹೇಶ್ವರನಾಗಬೇಕೆಂಬರು 
ಮಾಹೇಶ್ವರನಾಗಿ ಪ್ರಸಾದಿಯಾಗಬೇಕೆಂಬರು 
ಪ್ರಸಾದಿಯಾಗಿ ಪ್ರಾಣಲಿಂಗಿಯಾಗಬೇಕೆಂಬರು 
ಪ್ರಾಣಲಿಂಗಿಯಾಗಿ ಶರಣಾಗಬೇಕೆಂಬರು 
ಶರಣನಾಗಿ ಐಕ್ಕನಾಗಬೇಕೆಂಬರು 

ಐಕ್ಯ ಏತರಿಂದ ಕೂಟ ನಾನರಿಯೆ 


ವಚನ ಸಾವಿರ 


ಒಳಗಣ ಮಾತು ಹೊರಹೊಮ್ಮಿಯಲ್ಲದೆ ಎನಗೆ ಅರಿಯಬಾರದು 
ಎನಗೆ ಐಕ್ಕನಾಗಿ ಶರಣಾಗಬೇಕು 

ಶರಣನಾಗಿ ಪ್ರಾಣಲಿಂಗಿಯಾಗಬೇಕು 
ಪ್ರಾಣಲಿಂಗಿಯಾಗಿ ಪ್ರಸಾದಿಯಾಗಬೇಕು 
ಪ್ರಸಾದಿಯಾಗಿ ಮಾಹೇಶ್ವರನಾಗಬೇಕು 
ಮಾಹೇಶ್ವರನಾಗಿ ಭಕ್ತನಾಗಬೇಕು 

ಭಕ್ತನಾಗಿ ಸಕಲಯುಕ್ತಿಯಾಗಬೇಕು 

ಯುಕ್ತಿ ನಿಶ್ಚಯವಾದಲ್ಲಿಯೆ 

ಐಕ್ಕಸ್ಥಲ ಒಳಹೊರಗಾಯಿತ್ತು 

ಅಲೇಖ ಲೇಖವಾಯಿತ್ತು 

ಎನಗೆ ಕಾಣಬಂದಿತ್ತು 

ಅಲೇಖನಾದ ಶೂನ್ಯ ಶಿಲೆಯ ಹೊರಹೊಮ್ಮಿ 
ಕಂಡೆ ನಿನ್ನನ್ನು 


೯೮೪ 

ಸ್ಥಾವರಭಕ್ತ೦ಗೆ ಸೀಮೆಯಲ್ಲದೆ 

ಘೋ ಲಿಂಗಜಂಗಮಕ್ಕೆ ಸೀಮೆಯೆಲ್ಲಿಯದು 
ಅಂಬುಧಿಗೆ ಸೀಮೆಯಲ್ಲದೆ 

ಹರಿವ ನದಿಗೆ ಸೀಮೆಯೆಲ್ಲಿಯದು 
ಭಕ್ತಂಗೆ ಸೀಮೆಯಲ್ಲದೆ 

ಜಂಗಮಕ್ಕೆ ಸೀಮೆಯುಂಟೆ 
ಕೂಡಲಸಂಗಮದೇವಾ 


೯೮೫ 

ಸ್ಥೂಲ ಸೂಕ್ಷ ಕಾರಣವೆಂಬ ಮೂರು ಕಂಬವ ನೆಟ್ಟು 
ಆಗುಚೇಗೆಯೆಂಬ ದಡಿಗೋಲಿನಲ್ಲಿ 

ಅಗಡದ ಎಮ್ಮೆಯ ಚರ್ಮವ ತೆಗೆದು 
ಉಭಯನಾಮವೆಂಬ ನಾರಿನಲ್ಲಿ ತಿತ್ತಿಯನೊಪವ ಮಾಡಿ 
ಭಾವವೆಂಬ ತಿಗುಡಿನಲ್ಲಿ ಸ | 
ಸರ್ವಸಾರವೆಂಬ ಖಾರದ ನೀರ ಹೊಯಿದು 

ಅಟ್ಟೆಯ ದುರ್ಗುಣ ಕೆಟ್ಟು 


ವಚನ ಸಾವಿರ 


ಇತು 


ಮೆಟ್ಟಡಿಯವರಿಗೆ ಮುಟ್ಟಿಸಬಂದೆ 
ಮೆಟ್ಟಡಿಯ ತಪ್ಪಲ ಕಾಯದೆ 

ಮಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ 
ಕೈಯುಳಿ ಕತ್ತಿ ಅಡಿಗೂಂಟಕ್ಕಡಿಯಾಗಬೇಡ 
ಅರಿ ನಿಜಾತ್ಮ ರಾಮ ರಾಮನಾ 


ಘಲ್‌ 

ಸ್ವತಂತ್ರ ಪರತಂತ್ರಕ್ಕೆ ಆವುದು ಚಿಹ್ನ ನೋಡಾ 
ತಾನೆಂಬುದಳಿದು ಇದಿರೆಂಬುದ ಮರೆದು 
ಭಾವದಗ್ಧವಾಗಿರಬಲ್ಲಡೆ ಅದು ಸ್ವತಂತ್ರ 

ನೀನೆಂಬುದ ಧಿಃಕರಿಸಿ ತಾನೆಂಬುದ ನಿಃಕರಿಸಿ 
ಉಭಯಭಾವದಲ್ಲಿ ಸನ್ನಿಹಿತವಾಗಿರಬಲ್ಲಡೆ ಪರತಂತ್ರ 
ಸ್ವತಂತ್ರ ಪರತಂತ್ರವೆಂಬೆರಡನೂ ವಿವರಿಸದೆ 

ತನ್ನ ಮರೆದಿಪ್ಪನೆ ಉಪಮಾತೀತನು 

ಗೊಹೇಶ್ವರನ ಶರಣರು ದೇಹವಿಲ್ಲದ ನಿರ್ದೇಹಿಗಳೆ[೦ಬುದು 
ಇಂದನೆಗೆ ಕಾಣಬ೦ದಿತ್ತು ನೋಡಾ ಸಿದ್ಧರಾಮಯ್ಯ] 
OE 

ಹ೦ಜರ ಬಲ್ಲಿತ್ರೆಂದು ಅಂಜದೆ ಓದುವ ಗಿಳಿಯೆ 
ಎಂದೆಂದೂ ಅಳಿಯೆನೆಂದು ಗುಡಿಗಟ್ಟಿದೆಯಲ್ಲಾ ನಿನ್ನ ಮನದಲ್ಲಿ 
ಮಾಯಾಮಂಜರ ಕೊಲುವಡೆ ನಿನ್ನ ಹ೦ಜರ ಕಾವುದೆ 
ಕೂಡಲಸಂಗಮದೇವನಲ್ಲದೆ 


೯6೮ 

ಹಂದಿಯೂ ಮದಕರಿಯೂ ಒಂದೇ ದಾರಿಯಲ್ಲಿ ಸಂಧಿಸಿದಡೆ 
ಹಂದಿಗಂಜಿ ಮದಕರಿ ಕೆಲಕ್ಕೆ ಸಾರಿದಡೆ 

ಈ ಹಂದಿಯದು ಕೇಸರಿಯಪ್ಪುದೆ 

ಚೆನ್ನಮಲ್ಲಿಕಾರ್ಜುನಾ 


೯೮೯ 
ಹಂಸಪತಿ ಗರುಡಪತಿ ವೃಷಭಪತಿ 
ಮೊದಲಾದ ಸರ್ವಜೀವಾಧಿಪತಿ 


ದೇವರಾಯ ಮಹಾರಾಯನ ಅರಸುತನ ಹೊಸತು 
ಓಲಗಕ್ಕೆ ಬಾರ 

ಸಿಂಹಾಸನದಲ್ಲಿ ಕುಳ್ಳಿರ 

ಸೀಲಂಪಟನಾಗಿ ಅಂತಃಪುರವ ಬಿಟ್ಟು ಹೊರವಂಡ 
ಕೆಪ್ಪಕಾಣಿಕೆಯನೊಪ್ಪಿಸಿಕೊಂಬವರಿಲ್ಲ 

ಗುರುವೆಂಬ ತಳವಾರನ ಆಜ್ಞೆ ಕೆಟ್ಟಿತ್ತು 

ತೆರೆದ ಬಾಗಿಲ ಮುಚ್ಚುವರಿಲ್ಲ 

ಮುಚ್ಚಿದ ಬಾಗಿಲ ತೆರೆವವರಿಲ್ಲ 

ಹಂಪೆಯ ವಿರುಪಯ್ಯನ ಅರಸುತನ ಕೆಟ್ಟ 
ಭಕ್ತರೆ೦ಬವರಿನ್ನು ಬದುಕಲೇ ಬಾರದು 


೬0 


೯೯0೦ 

ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದೆ 
ಇರುಳಿನ ಕೂಟದಲ್ಲಿ ಇಂಬರಿದು ಹತ್ತಿದೆ 
ಕನಸಿನಲ್ಲಿ ಮನಸಂಗವಾಗಿ ಮೈಮರೆದಿರ್ದೆ 
ಮನಸ್ಸಿನಲ್ಲಿ ಮೈಮರೆದು ಒರಗಿದೆ 
ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ಣೆರದೆ 


೯೯೧ 

ಹಗಲು ಮನಸಿಗ೦ಜಿ 

ಇರುಳು ಕನಸಿಗಂಜಿ 

ಧ್ಯಾನ ಮೋನಿಯಾಗಿರ್ದಳವ್ವೆ 

ಸಖಿ ಬಂದು ಬೆಸಗೊಂಡಡೆ 

ಏನೆಂದು ಹೇಳುವಳವ್ವೆ 

ಏನೆಂದು ನುಡಿವಳವ್ವೆ 

ಸಾಕಾರದಲ್ಲಿ ಸವೆಸವೆದು 
ನಿರಾಕಾರದಲರ್ಪಿಸಿದಡೆ 

ಮಹಾಲಿಂಗ ಗಜೇಶ್ವರನುಮೇಶ್ವರನಾಗಿರ್ದನವ್ಹೆ 


ತಂ 
ಹಗಲು ಹಸಿವಿಂಗೆ ಕುದಿದು 
ಇರುಳು ನಿದ್ರೆಗೆ ಕುದಿದು 


ವಚನ ಸಾವಿರ 


೨೯೫ 


ಉಳಿದಾದ ಹೊತ್ತೆಲ್ಲಾ ಅಶನ ವ್ಯಸನಕ್ಕೆ ಕುದಿದು 
ಅಯ್ಯಾ ನಿಮ್ಮನರಿಯದ ಪಾಪಿ ನಾನಯ್ಯಾ 
ಅಯ್ಯಾ ನಿಮ್ಮನರಿಯದ ಕರ್ಮಿ ನಾನಯ್ಯಾ 
ಮಹಾಲಿಂಗ ಗಜೇಶ್ವರದೇವಾ 

ಆಸಗ ನೀರಡಸಿದಂತಾಯಿತ್ತೆನ್ನ ಸಂಸಾರ 


ಇಷ್ಟ್‌ 

ಹಣ್ಣ ಮೆದ್ದ ಬಳಿಕ ಆ ಮರನನಾರು ತರಿದಡೇನು 
ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು ಕೂಡಿದಡೇನು 
ಮಣ್ಣ ಬಿಟ್ಟ ಬಳಿಕ ಆ ಕೆಯ್ಯನಾರುತ್ತರೇನು 
ಚನ್ನಮಲ್ಲಿಕಾರ್ಜುನನರಿಯದ ಬಳಿಕ 

ಆ ಕಾಯವ ನಾಯಿ ತಿಂದಡೇನು 

ನೀರು ಕುಡಿದಡೇನು 


೯೯೪ 

ಹತ್ತಿ ಕದಿರು ರಾಟಿ ಮೊದಲಿಲ್ಲ ನೂಲುಂಟು 

ಸಲದಿಯ ಹೃದಯದಲ್ಲಿ ಲಿಂಗವುಂಟು 

ಭಕ್ತರ ಭಾವದಲ್ಲಿ ಲಿಂಗವುಂಟು 

ರೇಕಣ್ಣಪ್ರಿಯ ನಾಗಿನಾಥನ 

ಶರಣರ ಮನದ ಕೊನೆಯನೆತ್ತಿದಡೆ ಲಿಂಗದ ಗೊಂಚಲುಂಟು 


೯೯% 

ಹದತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ 
ವ್ರತಹೀನನ ನೆರೆಯೆ ನರಕವಲ್ಲದೆ ಮುಕ್ತಿಯಿಲ್ಲ 
ಅರಿಯದುದು ಹೋಗಲಿ ಅರಿದು ಬೆರೆದೆನಾದಡೆ 
ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯಾ 

ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರಾ 


೯೯೬ 
ಹಬ್ಬಕ್ಕೆ ತಂದ ಹರಕೆಯ ಕುರಿ 
ತೋರಣಕ್ಕೆ ತಂದ ತಳಿರ ಮೇಯಿತ್ತು 


೨೯೬ ವಚನ ಸಾವಿರ 


ಕೊಂದಹರೆಂಬುದನರಿಯದೆ 

ಬೆಂದ ಒಡಲ ಹೊರೆಯಹೋಯಿತ್ತು 
ಅದಂದೆ ಹುಟ್ಟಿತ್ತು ಅದಂದೆ ಹೊಂದಿತ್ತು 
ಕೊಂದವರುಳಿವರೆ 
ಕೂಡಲಸಂಗಮದೇವಾ 


೯೯೭ 

ಹರ ತನ್ನ ಭಕ್ತರ ತಿರಿವಂತೆ ಮಾಡುವ 
ಒರದು ನೋಡುವ ಮಿಸುನಿಯ ಚಿನ್ನದಂತೆ 
ಅರದು ನೋಡುವ ಚಂದನದಂತೆ 

ಅರಿದು ನೋಡುವ ಕಬ್ಬಿನ ಕೋಲಿನಂತೆ 
ಬೆದರದೆ ಬೆಚ್ಚದೆ ಇರ್ದಡೆ 
ಕರವಿಡಿದೆತ್ತಿಕೊಂಬ 

ನಮ್ಮ ರಾಮನಾಥ 


೯೯೪ 

ಹಗಿರಣಂಗಳ ನೆರಹಿ ಮಾಡುವ ಮಾಟ 

ಉರಿಯನಾಲಗೆ ಕೊರಳನಪ್ಪಿದಂತಾಯಿತ್ತಯ್ಯಾ 

ಒಡೆದ ಮಡಕೆಯಲಮೃತವ ತುಂಬಿ 

ಮುರುವ ಕುಟ್ಟಿ ಅಟ್ಟುಂಬ ತೆರನಂತಾಯಿತ್ತಯ್ಯಾ 
ಭಕ್ತದೇಹಿಕದೇವ ಮನೆಗೆ ಬಂದಡೆ ಮತ್ತೆ ಮಾಡಿಹೆನೆಂಬುದಿಲ್ಲವು 
ಮೂಗಿಲ್ಲದ ಮುಖಕ್ಕೆ ಶೃಂಗಾರವ ಮಾಡಿದಂತಾಯಿತ್ತಯ್ಯಾ 
ಶರಣಸನ್ನಹಿತ ಸಕಳೇಶ್ವರದೇವನ ಅರಿದೂ ಅರಿಯದಂತಿರ್ದಡೆ 
ಮಳಲಗೌರಿಯ ನೋಂತು ನದಿಯಲ್ಲಿ ಬೆರಸಿದಂತಾಯಿತ್ತಯ್ಯಾ 


೯೯೯ 

ಹರಿಗೋಲು ಹರಿದ ಮತ್ತೆ ಹೊಳೆಯೇನು ಮಾಡುವುದು 
ಇರಿದವನಿದ್ದಂತೆ ಕೈದೇನ ಮಾಡುವುದು 

ಎಚ್ಚವನಿದ್ದ೦ತೆ ಅಂಬಿಗೆ ಮುನಿವರೆ 

ಎನ್ನ ಚಿತ್ತದಲ್ಲಿ ಕಲೆದೋರಿ ನೀನಾಡಿಸಿದಂತೆ ಆಡಿದೆ 

ನೀ ಕೊಟ್ಟ ಕಾಯಕವ ಹೊತ್ತೆ ನೀ ಹೇಳಿದ ಬಿಟ್ಟಿಯ ಮಾಡಿದೆ 


ವಚನ ಸಾವಿರ 


ಅ 


ಚಕ್ರ 


ಕುಳದವನಾದ ಮತ್ತೆ ಮಾನ್ಕರ ಒಲವರ ಎನಗೊಂದು ಗುಣವಿಲ 
ನೀನಾಡಿಸಿದಂತೆ ಆಡಿದೆ ಆತುರ ವೈರಿ ಮಾರೇಶ್ವರಾ 


೧೦೦೦ 

ಹರಿವ ನದಿಗೆ ಮೈಯೆಲ್ಲ ಕಾಲು 

ಉರಿವ ಕಿಚ್ಚಿಗೆ ಮೈಯೆಲ್ಲ ಬಾಯಿ 

ಬೀಸುವ ಗಾಳಿಗೆ ಮೈಯೆಲ್ಲ ಕ್ರೈ 

ಇದು ಕಾರಣ ಗುಹೇಶ್ವರ 

ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗಮಯವಯ್ಯ 


(15938) 

ಹರಿವ ನೀರಿನ ಅಡಿಯ ಕಾಣಬಹುದಲ್ಲದೆ 

ನಿಂದ ಇಂಗಡಲಿನ ಅಡಿಯ ಕಂಡವರುಂಟೆ 
ಚಲನೆಯಿಂದ ತೋರಿವ ತೋರಿಕೆಯ ಕಾಣಬಹುದಲ್ಲದೆ 
ಶಬ್ದ ಮಾಗ್ಬವಾದ ಶರಣನ ಚಿತ್ತವ ಭೇದಿಸಬಹುದೆ 
ಆಧು ಸಲಿಪರಿಪ ಸಂಬಂಧ 

ಶಂಭುವಿನಿಂದಿತ್ತ ಸ್ವಯಂಭುವಿನಿಂದತ್ತ' ಅತಿಬಳ ನೋಡಾ 
ಮಾತುಳ೦ಗ ಮಧುಕೇಶ್ವರನು 


೧೦೦೨ 

ಹರಿವ ಸಕಟಿಂಗೆ ಕಡೆಗೀಲು ಕಡೆಯಾದಲ್ಲಿ 

ಆ ಗಾಲಿ ಅಡಿಯಿಡಬಲ್ಲುದೆ 

ಕುರುಹಿನ ಮೂರ್ತಿಯಲ್ಲಿ ಅರಿವು ಒಡಗೂಡದಿರೆ 

ಆ ಜ್ಞಾನ ಹಿಂದ ಮರೆದು ಮುಂದಕ್ಕಡಿಯಿಡಲಿಲ್ಲ 

ತಡಿಯಲ್ಲಿ ನಿಂದು ಮಡುವಿನಲ್ಲಿದ್ದ ಹರುಗೋಲಕ್ಕೆ ಅಡಿಯಿಟ್ಟು 
ಅದುವೊಡಗೂಡಿ ಎಯ್ದುವಂತೆ 

ಕುರುಹಿನ ತಡಿ ಮರವೆಯ ಮಡು 

ಮಾಡುವ ವರ್ತಕ ಹರುಗೋಲಾಗಿ 


ಅರಿಕೆ. ಅಂಬಿಗನಾಗಿ 


ಸಂಸಾರ ಸಾಗರವ ದಾಂಟಿ 
ಆ ತಡಿಯ ಮರೆಯಲದೆ ನಿಜನೆಮ್ಮುಗೆಯ ಕಳೆಬೆಳಗು 
ಬೆಳಗುತ್ತದೆ ಸದಾಶಿವಮೂರ್ತಿಲಿಂಗದಲ್ಲಿ 


ವಚನ ಸಾವಿರ 


೧೫೮೬೩ 

ಹರಿವ ಹಾವಿಂಗೆ ಕಾಲ ಕೊಟ್ಟು 

ಉರಿವ ಕಿಚ್ಚಿಗೆ ಕಯ್ಯದಿಕ್ಕಿ 

ಅರಿವ ಆಯುಧಕ್ಕೆ ಕೊರಳ ಕೊಟ್ಟು 
ಮತ್ತೆಂತೊ ಅರುಹಿರಿಯರಾದಿರಿರಿ 
ಮುಂದಕ್ಕಾತನನರಿಯಬಲ್ಲಡೆ 

ಹರಿವ ಚಿತ್ರವ ನಿಲಿಸಿ 

ಕುದಿವ ಆಸೆಯ ಕೆಡಿಸಿ 
ಸರ್ವವ್ಯಾಪಾರವೆಂಬ ಗೊತ್ತಿಗೆ ಚಿತ್ತವನಿಕ್ಕದೆ ನಿಶ್ಚಯನಾಗಿ 
ನಿಂದುದು 

ಆತನಿರವೆ ಸದಾಶಿವಮೂರ್ತಿಲಿಂಗವು ತಾನೆ 


೧೦೦೪ 

ಹಲವು ಕೊಂಬಿಂಗೆ ಹಾಯಲುಬೇಡ 
ಬರಿಕಾಯಕ್ಕೆ ನೀಡಲುಬೇಡ 

ಲೋಗರಿಗೆ ಕೊಟ್ಟು ಭಮಿತನಾಗಿರಬೇಡ 
ಆಚಾರವೆಂಬುದು ಹಾವಸೆಗಲ್ಲು 

ಭಾವತಪ್ಪಿದ ಬಳಿಕ ಏಗೈದಡಾಗದು 

ಅಂಜದಿರು ಅಳುಕದಿರು ಪರದೈವಕ್ಕೆರಗದಿರು 
ಕೂಡಲಸಂಗಯ್ಯನ ಕೈಯಲು ಈಸುವುದೆನ್ನ ಭಾರ 


೧೦೦೫ 

ಹಲವು ಗಿರಿಗಳ ತಪ್ಪಲಲ್ಲಿ 

ಮಲೆಯ ಮಂದಿರಗಳಲ್ಲಿ 

ಬಳನೆ ಬಳನೆ ಮೇದು 

ಮತ್ತೆ ತಮ್ಮ ನೆಲಹೊಲಕ್ಕೆ ತಪ್ಪದೆ ಬಪ್ಪವು ನೋಡಾ 
ಆ ಪಶುವಿಂಗೆ ಕಟ್ಟು ಗೊತ್ತಿಲ್ಲ 

ಕಾವ ಕಟ್ಟಿಗೆ ಒಳಗಲ್ಲ 

ತಮ್ಮ ಠಾವಿಂಗೆ ಬಂದು ಹಾಲ ಕೊಟ್ಟು 

ಮತ್ತೆ ತಮ್ಮ ನೆಲೆಯ ಠಾವಿಗೆ ಹೋದ ಮತೆ 
ಕಾವಲು ತಪ್ಪಿಲ್ಲ ಕಾಲಕರ್ಮವಿರಹಿತ ತ್ರಿಪುರಾಂಕ 
ಲಿಂಗದೊಳಗಾದವಂಗೆ 


ವಚನ ಸಾವಿರ ೨೯೯ 


೩೦೦ 


೧5 

ಹಲವು ಚಿತ್ರವ ನೆನೆವ ಮನಕ್ಕೆ ಬೇರೆ ಸಲೆ ವಸ್ತು 
ಒಂದೆಂದು ನೆಲೆಯಲ್ಲಿ ನಿಲಬಲ್ಲುದೆ 

ಜಲವ ತಪ್ಪಿದ ಮತ್ಸ್ಯ ಬಿಲವ ತಪ್ಪಿದ ಸರ್ಪ 

ನೆಲೆಯ ತಪ್ಪಿದ ಆತ್ಮ ಬೇರೊಂದಕ್ಕೆ ಒಲವರವುಂಟೆ 
ಕಳನನೇರಿಯಿಳಿದ ಮತ್ತೆ ಒಡೆಯನ ಹೊಲಬಿಲ್ಲಾ ಎಂದೆ 
ಕಾಮಧೂಮ ಧೂಳೇಶ್ವರಾ 


೧೪6೬೭ 

ಹಲವು ಸಂಸರ್ಗದಿಂದ ಬಂದ ಜಲ ನಿಲವಾಗಿ 
ಒಂದು ಠಾವಿನಲ್ಲಿ ನದಿ ನಾಮವಾಯಿತ್ತು 
ನಾನಾಭಾವಂಗಳಲ್ಲಿ ನೊಂದು ಬಂದ ಜೀವ 

ಒಂದು ನೆಲೆಯಲ್ಲಿ ನಿಂದು ಸಂದೇಹವ ಬಿಡಲಾಗಿ 
ಪರಮನಾಯಿತ್ತು 

ಪ್ರಕಾಶವ ಕಂಡು ಕಾಲಾಂತಕ ಭೀಮೇಶ್ವರಲಿಂಗವೆ೦ಬ 
ನಾಮವಾಯಿತ್ತು 


೧೦೦೮ 

ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು 
ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು 
ಅ೦ಗಶೀತಕ್ಕೆ ಬೀಸಾಟ ಅರಿವೆಗಳುಂಟು 
ಶಯನಕ್ಕೆ ಹಾಳು ದೇಗುಲಗಳುಂಟು 
ಚೆನ್ನಮಲ್ಲಿಕಾರ್ಜುನಯ್ಯಾ 

ಆತ್ಮಸ೦ಗಾತಕ್ಕೆ ನೀನೆನಗುಂಟು 


ಅಲ 

ಹಸಿವಿಂಗೆ ಲಯವಿಲ್ಲ 

ವಿಷಯಕ್ಕೆ ಕುಲವಿಲ್ಲ 

ಮರಣಕ್ಕೆ ಮನ್ನಣೆಯಿಲ್ಲ 

ಆಸೆಗೆ ಹವಣಿಲ್ಲ 

ವಂಚಕನನಾಮಿಕ ನಾಚಯ್ಯಪ್ರಿಯ ಚೆನ್ನರಾಮಯ್ಯ 


ವಚನ ಸಾವಿರ 


೧೦೧೦ 

ಹಸಿವೆ ನೀನು ನಿಲ್ಲು ನಿಲ್ಲು 
ತೃಷೆಯೆ ನೀನು ನಿಲ್ಲು ನಿಲು 
ನಿದ್ರೆಯೆ ನೀನು ನಿಲ್ಲು ಎಲ್ಲು 
ಕಾಮವೆ ನೀನು ನಿಲ್ಲು ನಿಲ್ಲು 
ಕ್ರೋಧವೆ ನೀನು ನಿಲ್ಲು ನಿಲ್ಲು 
ಮೋಹವೆ ನೀನು ನಿಲ್ಲು ನಲ್ಲು 
ಲೋಭವೆ ನೀನು ನಲ್ಲು ನಿಲ್ಲು 
ಮದವೆ ನೀನು ನಿಲ್ಲು ನಿಲ್ಲು 
ಮಚ್ಚರವೆ ನೀನು ನಿಲ್ಲು ನಿಲ್ಲು 
ಸಚರಾಚರವೆ ನೀನು ನಿಲ್ಲು ನಿಲ್ಲು 
ನಾನು ಚೆನ್ನಮಲ್ಲಿಕಾರ್ಜುನದೇವರ 
ಅವಸರದ ಓಲೆಯನೊಯ್ಯುತ್ತಲಿದ್ದೇನೆ 
ಶರಣಾರ್ಥಿ 


೧೦೧೧ 

ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ 
ವಿಷವೇರಿತ್ತಯ್ಯಾ ಆಪಾದಮಸ್ತಕಕ್ಕೆ 
ಹಸಿವಿಗನ್ನವನಿಕ್ಕಿ ವಿಷವನಿಳುಹಬಲ್ಲಡೆ 
ವಸುಧೆಯೊಳಗೆ ಆತನೆ ಗಾರುಡಿಗ ಕಾಣಾ 
ರಾಮನಾಥ 


ಇಟಿ 

ಹಸುವ ಕಾವಲ್ಲಿ ದೆಸೆಯನರಿತು 

ಎತ್ತ ಕಾವಲ್ಲಿ ಪೃಥ್ವಿಯನರಿದು 

ಕರುವ ಕಟ್ಟುವಲ್ಲಿ ಗೊತ್ತ ಕಂಡು 

ಧನವ ಕಾವಲ್ಲಿ ಸಜ್ಜನನಾಗಿ 

ಜೀವಧನವ ಕಂಡಲ್ಲಿ ಮನ ಮುಟ್ಟದೆ 

ಇಂತೀ ಭೇದೇಂದ್ರಿಯಂಗಳ ತುರುಮಂದೆಯಲ್ಲಿ 

ಕರು ಕಡುಸು ಎತ್ತು ಹಸುವಿನಲ್ಲಿ ಚಿತ್ರದ ವರ್ಣವನರಿಯಬೇಕು 
ಗೋಪತಿನಾಥ ವಿಶ್ವೇಶ್ವರಲಿಂಗವನರಿವುದಕ್ಕೆ 


ವಚನ ಸಾವಿರ 


೩೦೧ 


೩೦೨ 


೧೦೧೩ 

ಹಸುವಿಗೆ ಹಾಗ ಎತ್ತಿಗೆ ಹಣವಡ್ಡ 
ಕರುವಿಗೆ ಮೂರು ಹಣ 

ಎಮ್ಮೆ ಕೋಣಕುಲವ ನಾ ಕಾಯಲಿಲ್ಲ 
ಅವು ಎನ್ನ ತುರುವಿಗೆ ಹೊರಗು 
ತೊಂಡು ಹೋಗದಂತೆ ಕಾದೊಪ್ಪಿಸುವೆ 
ಗೋಪತಿನಾಥ ವಿಶ್ವೇಶ್ವರಲಿಂಗಕ್ಕೆ 


೧೦೧೪ 

ಹಳದಿಯ ಸೀರೆಯನುಟ್ಟು 

ಬಳಹದೋಲೆಯ ಕಿವಿಯಲಿಕ್ಕಿ 

ಮೊಳಡಂಗೆಯ ಪಿಡಿದು ಗುಲಗಂಜಿ ದಂಡೆಯ ಕಟ್ಟಿ 
ತುತ್ತುರುತುರು ಎಂಬ ಕೊಳಲ ಬಾರಿಸುತ 

ಅಪಳ ಚಪಳನೆಂಬ ಉಲಿವ ಗಂಟೆಯ ಕಟ್ಟಿ 

ತುತ್ತುರು ಜ೦ಗುಳಿ ದೈವಗಳನೆಲ್ಲವ ಹಿ೦ಡುಮಾಡಿ 

ಕಾವ ನಮ್ಮ ಶಂಭು ತೆಲುಗೇಶ್ವರನು ಮನೆಯ ಗೋವಳನೀತ 


೧೦೧೫ 

ಹಳೆಗಾಲದಲೊಬ್ಬ ಪುರುಷಂಗೆ 

ಎಳೆಯ ಕನ್ನಿಕೆಯ ಮದುವೆಯ ಮಾಡಲು 
ಕೆಳದಿಯರೈವರು ನಿಬ್ಬಣ ಬಂದರು 

ಹಸೆಯ ಮೇಲೆ ಮದವಣಿಗನ ತಂದು ನಿಲಿಸಲೊಡನೆ 
ಶಶಿವದನೆ ಬಂದು ಕೈವಿಡಿದಳು 

ಮೇಲುದಾಯದಲೊಬ್ಬ ಸತಿ ಕಣ್ಣು ಸನ್ನೆಯ ಮಾಡುತ್ತಿರಲು 
ಕೂಡೆ ಬಂದ ನಿಬ್ಬಣಗಿತ್ತಿಯರೆಲ್ಲಾ ಹೆಂಡಿರಾದರು 
ದೂರವಿಲ್ಲದ ಗಮನಕ್ಕೆ ದಾರಿ ಪಯಣ ಹಲವಾಯಿತ್ತು 
ಸಾರಾಯ ನಿರ್ಣಯವನೇನೆಂಬೆ ಗುಹೇಶ್ವರ 


೧೦೧೬ 
ಹಳ್ಳದೊಳಗೊಂದು ಹುಳ್ಳಿ ಬರುತ್ತಿರಲು 
ನೊರೆತೆರೆಗಳು ತಾಗಿದವಲ್ಲಾ 


ವಚನ ಸಾವಿರ 


ಸಂಸಾರವೆಂಬ ಸಾಗರದೊಳಗೆ 
ಸುಖದುಃಖಂಗಳು ತಾಗಿದವಲ್ಲಾ 
ಇದು ಕಾರಣ ಮೂರ್ತಿಯಾದುದಕ್ಕೆ ಪ್ರಳಯ ತಪದು 


ಕಾಣಾ ಗುಹೇಶ್ವರ 


೧8೫೬ 

ಹಾಡುವೆ ನಲ್ಲನ ಬೇಡುವೆ ನಲ್ಲನ 

ಕೂಡುವೆ ನಲ್ಲನ ನಿಚ್ಚನಿಚ್ಚ 

ನೋಡಾ 

ಅವನೆ ಸಖನೆನಗೆ ಅವನೆ ಸುಖವೆನಗೆ ಅವನೆ ಪ್ರಾಣವು 
ಕೇಳಲೆ ಕೆಳದಿ 

ಉರಿಲಿಂಗದೇವನೆನಗೆ ಸಂಜೀವನ ಕೆಳದಿ 


೧೦೧೮ 

ಹಾದರಕ್ಕೆ ಹೋದಡೆ ಕಳ್ಳದಮ್ಮವಾಯಿತ್ತು 

ಹಾಳು ಗೋಡೆಗೆ ಹೋದಡೆ ಚೇಳೂರಿತ್ತು 

ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುಲಿದ 
ನಾಚಿ ಹೋದಡೆ ಮನೆಯ ಗಂಡ ಬೆನ್ನ ಬಾರನೆತ್ತಿದ 
ಅರಸು ಕೂಡಲಸಂಗಮದೇವ ದಂಡವ ಕೊಂಡ 


೧೦೧೯ 

ಹಾರುವ ಹಕ್ಕಿಯ ಹಿಡಿದೆ 

ಬೀಸುವ ಗಾಳಿಯ ಹಿಡಿದೆ 

ವೈಶಾಖದ ಬಿಸಿಲ ಹಿಡಿದು ಜಗವ ಹಾಸಿ ಕಟ್ಟಿದೆ 
ಒಂದು ತಾರು ಗಂಟು 

ಒಂದು ಜಿಗುಳು ಗಂಟು 

ಒಂದು ಕುರುಹು ಗಂಟು 

ಮೂರರ ಮುದ್ರೆಯ ಮೀರಿ ಹಾರಿತ್ತು ಹಕ್ಕಿ 
ಬೀಸಿತ್ತು ಗಾಳಿ 

ಹುಯ್ಕಿತ್ತು ಬಿಸಿಲು 

ಬಿಸಿಲ ಢಗೆ ತಾಗಿ ವಸುಧೆಯವರೆಲ್ಲರೂ 


೩೦೪ 


ಬಾಯಿ ಕಿಸವುತ್ತಿದ್ದರು 

ಕಿಸುಕುಳರ ನೋಡಿ 

ಶರೀರದ ಗೂಡಿನ ಒಡೆಯ ಗುಮ್ಮಟನ ಪ್ರಾಣ 
ಅಗಮ್ಯೇಶ್ವರಲಿಂಗ 

ಒಡಗೂಡುತ್ತಿದ್ದ 


ಫೀ ಅ 

ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು 
ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು 
ಬೇರೆ ಬಾವಿಯ ತೋಡಿ ಉಪ್ಪನೀರನುಂಬವನ ವಿಧಿಯಂತೆ 
ಆಯಿತ್ತೆನ್ನ ಮತಿ ಕೂಡಲಸಂಗಮದೇವಾ 


೫೮೫!) 

ಹಾವ ಹಿಡಿವುದ ಹಾವಾಡಿಗ ಬಲ್ಲನಲ್ಲದೆ 

ಕಡೆಯಲಿದ್ದ ಜಾವಳಿಗನೆತ್ತ ಬಲ್ಲನು 

ನೋವು ಬಂದರೆ ವ್ಯಾಧಿಯಲ್ಲಿ ನರಳುವಾತ ಬಲ್ಲನಲ್ಲದೆ 
ಕಡೆಯಲಿಪ್ಪ ದುರುಳನೆತ್ತ ಬಲ್ಲನು 

ದೇವ ನಿಮ್ಮ ಶರಣನು ಬೆರೆದಿಪ್ಪ ಭೇದವ 

ನೋವುತ್ತ ಬೇವುತ್ತ ಧಾವತಿಗೊಳುತಿಪ್ಪ 

ಗಾವಿಲರೆತ್ತ ಬಲ್ಲರು ಲಿಂಗೈಕ್ಕರನುವ 

ಬಸವಪ್ರಿಯ ಕೂಡಲಚೆನ್ನಬಸವಣ್ಣಾ 


೧೮೨೨ 

ಹಾವನೂ ಹದ್ದನೂ ಕೂಡೆ ಮೆದ್ದು 

ಬೇವನೂ ಬೆಲ್ಲವನೂ ಕೂಡೆ ಕಲಸಿ 

ಸಾಗರದಲ್ಲಿ ಸಾಧನೆಯ ಮಾಡುವರ ಬೇಗ ನೋಡಿ 
ಅರ್ಕೇಶ್ವರಲಿಂಗನರಿವುದಕ್ಕೆ 


೧೦೨೩ 
ಹಾವಿನ ಡೊಂಕು ಹುತ್ತಕ್ಕೆ ಸಸಿನ 
ದಕೆ 


ನದಿಯ ಡೊಂಕು ಸಮುದ್ರ 
ನಮ್ಮ ಕೂಡಲಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ 


ದ್‌ 
ಸಸಿ 


ವಚನ ಸಾವಿರ 


೧೦೨೪ 

ಹಾವಿನ ಬಿಲದಲ್ಲಿ ಕೋಲನಿಕ್ಕಲಾಗಿ 

ಕೋಲ ಬೆಂಬಳಿಯಲ್ಲಿ ಹಾಯ್ದ ಹಾವಿನ ತೆರನಂತೆ 
ನಿಶ್ಚಯವಸ್ತು 

ಇದನರಿವುತ್ತವೆ ನಿಜವಸ್ತುವಿನ ಗುಣ 

ಮೋಹದಲ್ಲಿ ಅಚ್ಚೊತ್ತಿದಂತೆ ಎರಡಳಿಯಬೇಕು 
ವೀರಶೂರ ರಾಮೇಶ್ವರನಲ್ಲಿ 


೧೦೨೫ 

ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ 
ಹಾವಿನ ಸಂಗವೆ ಲೇಸು ಕಂಡಯ್ಯಾ 
ಕಾಯದ ಸಂಗವ ವಿವರಿಸಬಲ್ಲಡೆ 

ಕಾಯದ ಸಂಗವೆ ಲೇಸು ಕಂಡಯ್ಯಾ 
ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು 
ಚೆನ್ನಮಲ್ಲಿಕಾರ್ಜುನಯ್ಯಾ 

ನೀನೊಲಿದವರು ಕಾಯಗೊಂಡಿದ್ದರೆನಬೇಡ 


We 1 

ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ 

ಉರಿಯ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ 
ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದುಯ್ಯಲನಾಡುವಂತೆ 
ಕೂಡಲಸಂಗನ ಶರಣರೊಡನೆ ಮರೆದು ಸರಸವಾಡಿದಡೆ 
ಸುಣ್ಣಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ 


೧೪೬೭ 

ಹಾವು ತಿಂದವರ ನುಡಿಸಬಹುದು 

ಗರ ಹೊಡೆದವರ ನುಡಿಸಬಹುದು 

ಸಿರಿಗರ ಹೊಡೆದವರ ನುಡಿಸಲು ಬಾರದು 
ನೋಡಯ್ಯಾ ಬಡತನವೆಂಬ ಮಂತ್ರವಾದಿ ಹೊಗಲು 
ಒಡನೆ ನುಡಿವರಯ್ಯಾ ಕೂಡಲಸಂಗಮದೇವಾ 


ವಚನ ಸಾವಿರ 


೩೦೫ 


6 ಬ 

ಹಿ೦ಡನಗಲಿ ಹಿಡಿವಡೆದ ಕುಂಜರ 

ತನ್ನ ಎಂಧ್ಯವ ನೆನೆವಂತೆ ನೆನೆವೆನಯ್ಯಾ 
ಬ೦ಧನಕ್ಕೆ ಬ೦ದ ಗಿಳಿ 

ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯಾ 
ಕ೦ದಾ ನೀನಿತ್ತ ಬಾ ಎಂದು 

ನೀವು ನಿಮ್ಮಂದವ ತೋರಯ್ಯಾ 
ಚೆನ್ನಮಲ್ಲಿಕಾರ್ಜುನಾ 


೧೦೨೯ 

ಹಿಂದಣ ಅನಂತವನು ಮುಂದಣ ಅನಂತವನು 

ಒಂದು ದಿನ ಒಳಕೊಂಡಿತ್ತು 

ನೋಡಾ 

ಒಂದು ದಿನವನೊಳಕೊಂಡು ಮಾತನಾಡುವ ಮಹಂತನ ಕಂಡು 
ಬಲ್ಲವರಾರಯ್ಯ 

ಆದ್ಯರು ವೇದ್ಯರು ಅನಂತ ಹಿರಿಯರು 

ಲಿಂಗದಂತುವನರಿಯದೆ ಅಂತೆ ಹೋದರು 

ಕಾಣಾ 


ಗುಹೇಶ್ರ 
ಮು 


೧೦೩೦ 
ಹಿಂದಣ ಕಥೆಯ ಮುಂದೆ ಪೇಳುವ ಕಾವ್ಯವಲ್ಲ 
ಮುಂದಣ ಕಥೆಯನಿಂದು ಹೇಳುವ ನಾಟಕವಲ್ಲ 
ಬಂದ ಶಬ್ದವ ಸ೦ದಿಲ್ಲದುಸುರುವೆನೆಂಬ ಅಭ್ಯಾಸಿಯಲ್ಲ 
ಛಂದ ವಿಚ್ಚಂದಯೆಂಬ ಸಂದೇಹಿಯಲ್ಲ 
ಸೌರಾಷ್ಟ ಸೋಮೇಶ್ವರಾ 

ಮಸ! 
ನಿಮ್ಮ ಶರಣರ ಸ್ವಯಾನುಭಾವದ ಈರಿ ಚೇರೆ 


೧೦೩೧ 
ಹಿಂದಣ ಕವಿಗಳನ್ನ ತೊತ್ತಿನ ಮಕ್ಕಳು 
ಮುಂದಣ ಕವಿಗಳನ್ನ ಕರುಣದ ಕಂದಗಳು 


೩೦೬ ವಚನ ಸಾವಿರ 


ಆಕಾಸದ ಕವಿಗಳೆನ್ನ ತೊಟ್ಟಿಲ ಕೂಸು 
ಹರಿಬ್ರಹ್ಮರೆನ್ನ ಕಕ್ಷಕುಳ 
ನೀ ಮಾವ ನಾನಳಿಯ ಗುಹೇಶ್ವರ 


೧೮೪೨ 

ಹಿಂದಣ ಸುಖ ಮುಂದಣ ದುಃಖಂಗಳು 
ಮುಂದಣ ಸುಖ ಹಿಂದಣ ದುಃಖಂಗಳು 
ಇವ ತಾ ಸಂಧಿಸಿ ಅನುಭವಿಸಿದಲ್ಲಿ 
ಸಂಚಿತ ಪ್ರಾರಬ್ದ ಆಗಾಮಿಗಳಂದು 
ಅಲ್ಲಿಯಲ್ಲಿ ಸಂಕಲಿಸಿ ಕೇಳಲೇಶಕ್ಕೆ 

ಹಿಂದೆ ಅಳಿದವರ ಕೇಳಿ ಮುಂದೆ ಸಾವವರ ಕಂಡು 
ಅಂದಂದಿಗೆ ನೂರು ತುಂಬಿತ್ತೆಂದು 
ಸಂದೇಹ ನಿವೃತ್ತಿಯಾಗಿರಬೇಕು 
ಸಂಗನಬಸವಣ್ಣ ಸಾಕ್ಷಿಯಾಗಿ 
ಬ್ರಹ್ಮೇಶ್ವರಲಿಂಗವನರಿವುದಕ್ಕೆ 


೧೦೩೩ 

ಹಿಂದಾದ ದುಃಖವನೂ 

ಇಂದಾದ ಸುಖವನೂ ಮರೆದೆಯಲ್ಲಾ 

ಯಜಮಾನ 

ನೀನು ಮರೆದ ಕಾರಣ ಬಂಧನ ಪಾಪ್ತಿಯಾಯಿತ್ತಲ್ಲಾ 
ಹೇಮ ಭೂಮಿ ಕಾಮಿನಿ ಎಂಬ ಸ೦ಿಕಲೆಯಲ್ಲಿ ಬ೦ಧಿಸಿದರಲ್ಲಾ 
ಅರಿಷಡ್ವರ್ಗವೆಂಬ ಬಂಧನದಲ್ಲಿ ದಂಡಿಸಿದರಲ್ಲಾ 
ಲಿ೦ಗವ ಮರೆದಡೆ ಇದೇ ವಿಧಿಯಲ್ಲಾ 

ಮರೆದಡೆ ಬಂಧನ ಅರಿದಡೆ ಮೋಕ್ಷ 

ಅರಿದ ಯಜಮಾನ ಇನ್ನು ಮರೆಯದಿರು 
ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರನ ಪರಿಯನು 


೧೦೩೪ 
ಹಿಂದೆ ಎಷ್ಟು ಪ್ರಥಯ ಹೋಯಿತೆಂದರಿಯೆ 


ಮುಂದೆ ಎಷ್ಟು ಪ್ರಳವಾಗುವುದೆಂದರಿಯೆ 


ವಚನ ಸಾವಿರ 


೩೦೭ 


೩೦೮ 


ತನ್ನ ಸ್ಥಿತಿಯ -ತಾನರಿದಡೆ ಅದೇ ಪ್ರಳಯವಲ್ಲಾ 
ತನ್ನ ವಚನ ತನಗೆ ಹಗೆಯಾದಡೆ ಅದೇ ಪ್ರಳಯವಲ್ಲಾ 
ಇಂಥ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ 


೧೦೩೫ 

ಹಿಂದೆ ಬಯಸಿದೆ ಕಾಳುತನದಲ್ಲಿ 

ಎನ್ನ ಮಂದಮತಿಯ ನೋಡದಿರಯ್ಯ 

ಕೆರೆ ಬಾವಿ ಹೂದೋಟ ಚೌಕ ಛತ್ರಂಗಳ ಮಾಡಿ 
ಜೀವಂಗಳ ಮೇಲೆ ಕೃಪೆಯುಂಟೆಂದು ಎನ್ನ ದಾನಿಯೆಂಬರು 
ಆನು ದಾನಿಯಲ್ಲವಯ್ಯಾ ನೀ ಹೇಳಿದಂತೆ ನಾ ಮಾಡಿದೆನು 
ನೀ ಬರಹೇಳಿದಲ್ಲಿ ಬಂದೆನು ನೀ ಇರಿಸಿದಂತೆ ಇದ್ದೆನು 
ನಿನ್ನ ಇಚ್ಛಾಮಾತ್ರವ ಮೀರಿದೆನಾಯಿತ್ತಾದಡೆ 

ಫಲಪದ ಜನನವ ಬಯಸಿದೆನಾದಡೆ ನಿಮ್ಮಾಣೆ 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ 

ಭವಕ್ಕೆ ಬರಿಸದಿರಯ್ಯಾ ನಿಮ್ಮ ಧರ್ಮ 

೧೦೩೬ 

ಹಿಡಿವ ಕೈಯ ಮೇಲೆ ಕತ್ತಲೆಯಯ್ಯ 

ನೋಡುವ ಕಂಗಳ ಮೇಲೆ ಕತ್ತಲೆಯಯ್ಯ 

ನೆನೆವ ಮನದ ಮೇಲೆ ಕತ್ತಲೆಯಯ್ಯ 

ಕತ್ತಲೆಯೆಂಬುದು ಇತ್ತಲೆಯಯ್ಯ 

ಗುಹೇಶ್ವರನೆಂಬುದು ಅತ್ತಲೆಯಯ್ಯ 


೧೦೩೭ 

ಹುಟ್ಟಿತ್ತಲ್ಲಾ ಉ೦ಟಿನಿಸಿತ್ತಲ್ಲಾ 
ಕರುವಿಟ್ಟಿತ್ತಲ್ಲಾ 

ರೂಪಾಯಿತ್ತಲ್ಲಾ 

ನೋಡ ನೋಡ ವಾಯುಗುಂದಿತ್ತಲ್ಲಾ 
ನೋಡ ನೋಡ ಭಾವಗುಂದಿತ್ತಲ್ಲಾ 
ಅರಿವು ವಿಕಾರದಲ್ಲಿ ಆಯಿತ್ತು ಹೋಯಿತ್ತು 
ಮಹಾಲಿಂಗ ತ್ರಿಮರಾ೦ತಕಾ 

ನಿಮಗೆರಗದ ತನು 


ವಚನ ಸಾವಿರ 


೧೦೩೮ 

ಹುಟ್ಟುವರೆಲ್ಲರ ಹುಟ್ಟಬೇಡೆಂದೆನೆ 
ಹೊಂದುವರೆಲ್ಲರ ಹೊಂದಬೇಡೆಂದೆನೆ 
ಪ್ರಳಯದಲ್ಲಿ ಅಳಿವವರ ಅಳಿಯಬೇಡೆಂದೆನೆ 
ಗುಹೇಶ್ವರ ನಿಮ್ಮನರಿದು ನೆರೆದ ಬಳಿಕ 
ಧರೆಯ ಮೇಲುಳ್ಳವರನಿರಬೇಡೆಂದೆನೆ 


೧೦೩೯ 

ಹುಟ್ಟುವಾತ ಮದ್ದಳೆಯ ಕಟ್ಟಿದ 
ನಡೆವಾತ ತಾಳವನೊತ್ತಿದ 

ಬಿಡುವಾತ ಶ್ರುತಿಯನೆತ್ತಿದ 

ತತ್ಥಾತಿತ್ಕಿ ಎಂಬಾಟ ಇತ್ತಲೇ ಉಳಿಯಿತ್ತು 
ರೇಕಣ್ಣಪ್ರಿಯ ನಾಗಿನಾಥಾ 


೧೦೪೦ 

ಹುತ್ತಕ್ಕೆ ಏಸು ಬಾಯಾದಡೇನು 
ಸರ್ಪನಿಪ್ಪುದು ಒಂದೇ ಸ್ಥಾನ 
ಭಾವ ಭಾವಿಸಿ ಭಮೆಯಳಿದು 
ನೋಡಾ | 

ಆ ಭಾವ ಭಾವಿಸಲು ನಿರ್ಭಾವ 
ಕೂಡಲಸಂಗಮದೇವಾ 


೧೦೪೧ 

ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ 

ಅಯ್ಯಾ 

ಅಘೋರ ತಪವ ಮಾಡಿದಡೇನು 

ಅಂತರಂಗ ಆತ್ಮಶುದ್ಧಿಯಿಲ್ಲದವರನೆಂತು ನಂಬುವನಯ್ಯಾ 
ಕೂಡಲಸಂಗಮದೇವ 


೧೦೪೨ 


ಹುಲಿ ಹುತ್ತ ಕಳ್ಳರ ಹಾದಿ ಬಲುಗೈಯರ ತೆಕ್ಕೆ 
ಇದು ಬಲವಂತತನದಿಂದ ಆಗದು 


ವಚನ ಸಾವಿರ 


೩೦೯ 


ಅವರವರ ಒಲವರದಿಂದಲ್ಲದೆ 
ಗೆಲುವ ಮನ ಸೋಲುವ ಕಾಯ 
ಈ ಉಭಯದ ಒಲವರದಿರವು 
ಶರೀರದ ಸುಂಕ ಬಂಕೇಶ್ವರಲಿಂಗಕ್ಕೆ 


೧೦೪೩ 
ಹುಲ್ಲ ಮನುಷ್ಯನ ಕಂಡು ಹುಲ್ಲೆ ತಾ ಬೆದರುವಂತೆ 
ಇಲ್ಲದ ಶಂಕೆಯನುಂಟೆಂಬನ್ನಕ್ಕ 
ಅದಲ್ಲಿಯೇ ರೂಪಾಯಿತ್ತು 
ಹೇಡಿಗಳನೇಡಿಸಿ ಕಾಡಿತ್ತು 


ಸಿಮ್ಮಲಿಗೆಯ ಚೆನ್ನರಾಮನೆಂಬ ಭಾವದ ಗಸಣಿ 


೧೦೪೪ 

ಹುವ್ವಿನ ಮೇರಳ ತುಂಬಿ ' 

ಹುವ್ವ ತಿಂದು ಗಂಧವನುಳುಹಿತ್ತು 

ಉಳುಹಿದ ಗಂಧ ತುಂಬಿಯ ತಿಂದು 

ತುಂಬಿ ಗಂಧವೊಂದೆಯಾಯಿತ್ತು 

ಅದು ನಿರಂಗದಿರವು ಸದಾಶಿವಮೂರ್ತಿಲಿಂಗವು ತಾನೆ 


೧೦೪೫ 

ಹುಸಿಯೆಂಬ ಅಲಗಿಂಗೆ ಒಡಲೆ ಗುರಿಯಾಯಿತ್ತು 
ಏನೆಂಬೆನೇನೆಂಬೆ ವಿಧಿ ಮಾಡಿತ್ತ 

ಸಮದ ಮಾಡಿಗಳು ನೆಲೆಗೊಳ್ಳದೆ ಹೋದವು 
ಮಹಾಲಿಂಗ ತ್ರಿಪುರಾ೦ತಕನ ಶರಣರೆ 
ಎನ್ನೊಡೆಯರೆಂದರಿಯದೆ ಇದ್ದ ಕಾರಣ 

ತೆರಹು ಮರಹಿನಲ್ಲಿ ತಾವೆಡೆಗೊಂಡವು 


೧೦೪೬ 

ಹೂವ ಕೊಯ್ಯುವರಲ್ಲದೆ 

ಹೂವಿನ ಗಂಧವ ಕೊಯ್ದವರುಂಟೆ ಅಯ್ಯಾ 
ಮಾತನಾಡುವರಲ್ಲದೆ 


೩೧೦ ವಚನ ಸಾವಿರ 


ಮಾತಿನ ಭೇದದ ವಾಸನೆಯ ಕಂಡವರುಂಟೆ ಅಯ್ಯಾ 
ಇದು ನೀತಿಯ ಒದಗು 

ಕ್ರೀಯ ನಿಹಿತವಾಗಿ ಮಾಡುವಲ್ಲಿ ಭಾವಶುದ್ಧವಾಗಿರಬೇಕು 
ಮಾತನರಿದಾಡುವಲ್ಲಿ ಮಾತಿನ ರೀತಿಗೆ ತಾ ಒದಗು 
ನಿಹಿತವಾಗಿರಬೇಕು 

ಅಪು ಕೂಟಸ್ಥ 

೩7೯3 ಬೊಮ್ಮನೊಡೆಯ ತನುಮನ ಸ೦ಗಮೇಶರಾ 


೧೦೪೭ 

ಹೆಣ್ಣಳಿದ ಬಳಿಕ ಮಣ್ಣಿನ ಹಂಗೇಕಯ್ಯಾ 
ಮಣ್ಣಳಿದ ಬಳಿಕ ಹೊನ್ನಿನ ಹಂಗೇಕಯ್ಯಾ 
ಮುಕ್ಕಣ್ಣನಾದ ಬಳಿಕ ಮೂರರ ಹಂಗೇಕಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನ 


೧೦೪೮ 

ಹೆಣ್ಣು ಹೆಣ್ಣಾದಡೆ ಗಂಡಿನಸೂತಕ 

ಗಂಡು ಗಂಡಾದಡೆ ಹೆಣ್ಣಿನಸೂತಕ 

ಮನದಸೂತಕ ಹಿಂಗಿದಡ 

ತನುವಿನ ಸೂತಕಕ್ಕೆ ತೆರಹುಂಟೆ 

ಅಯ್ಯಾ 

ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ 
ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನೆಂಬ ಗರುವಂಗೆ 
ಜಗವೆಲ್ಲ ಹೆಣ್ಣು ನೋಡಾ ಅಯ್ಯಾ 
೧೦೪೯ 

ಹೆಸರಿಲ್ಲದ ಜವನಿಕೆಯ ಮರೆಯಲ್ಲಿ ಬಂದು 
ಅಸುವಿನ ಬಹುರೂಪಮಂ ತೊಟ್ಟು 
ಪಶುಪತಿಯ ಅವತಾರವನಾಡುತ್ತಿರಲಾಗಿ 


ರೇಕಣ್ಣಪ್ರಿಯ ನಾಗಿನಾಥನಲ್ಲಿ ಪುರೆಹರೆ ಎನುತಿರ್ದೆನು 


ಷರ ಸಾಕ 


೩೧೧ 


೧೦೫೦ 

ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟದರೇನು 
ಹಸಿವು ಹೋಹುದೇ 

ಅ೦ಗದ ಮೇಲೆ ಲಿಂಗಸ್ವಾಯತವಾದರೇನು 
ಭಕ್ತನಾಗಬಲ್ಲನೆ 

ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ 

ಆ ಕಲ್ಲು ಲಿಂಗವೆ ಆ ಮೆಳೆ ಭಕ್ತನೆ 

ಇಟ್ಟಾತ ಗುರುವೆ 

ಇಂತಪ್ಪವರ ಕಂಡಡೆ 

ನಾಚುವೆನಯ್ಯ ಗುಹೇಶ್ವರ 


೧೦೫೧ 

ಹೊತ್ತಾರೆ ಎದ್ದು ಅಗ್ರವಣಿ ಪತ್ರೆಯ ತಂದು 
ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ 
ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು 
ಹೊತ್ತು ಹೋಗದ ಮುನ್ನ ಮೃತ್ಯುವೊಯ್ಯದ ಮುನ್ನ 
ತೊತ್ತುಗೆಲಸವ ಮಾಡು ಕೂಡಲಸಂಗಮದೇವನ 


೧೦೫೨ 

ಹೊತ್ತಿಂಗೊಂದು ಪರಿಯಹ ಮನವ ಕಂಡು 
ದಿನಕ್ಕೊಂದು ಪರಿಯಹ ತನುವ ಕಂಡು 
ಅಂದಂದಿಗೆ ಭಯದೋರುತ್ತಿದೆ 

ಒಂ88 ನಿಮಿಷಕ್ಕನ೦ತವನೆ ನೆನೆವ ಮನವ ಕಂಡು 
ಅಂದಂದಿಂಗೆ ಭಯವಾಗುತ್ತಿದೆ 

ಈ ಮನ ನಿಮ್ಮ ನೆನೆಯಲೀಯದು 

ಮನ ಹಗೆಯಾದುದಯ್ಯಾ 

ಸದುರುವೆ ಪುರದ ಮಲ್ಲಯ್ಯಾ 


(ಸ 


೧೦೫೩ 
ಹೊನ್ನ ತೂಗಿದ ತ್ರಾಸು ಕಟ್ಟಳೆ ಹೊನ್ನಿಂಗೆ ಸರಿಯಪ್ಪುದೆ 
ಸನ್ನಹಿತರಾದೆವೆಂಬ ನುಡಿಗೆ ನಾಚರು ನೋಡಾ 


೩೧೨ ವಚನ ಸಾವಿರ 


ಕನ್ನದಲ್ಲಿ ಸಪಥ ಕಬ್ಬುನದಂತೆ 
ಮುನ್ನ ಹೋದ ಹಿರಿಯರು 
ಲಿಂಗದ ಸುದ್ದಿಯನರಿಯರು 
ಇನ್ನಾರು ಬಲ್ಲರು ಹೇಳಾ ಗುಹೇಶ್ವರ 


೧೦೫೪ 

ಹೊನ್ನ ಬಿಟ್ಟು ಲಿಂಗವನೊಲಿಸಬೇಕೆಂಬರು 
ಹೊನ್ನಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೆ 

ಹೆಣ್ಣ ಬಿಟ್ಟು ಲಿಂಗವನೊಲಿಸಬೇಕೆಂಬರು 

ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೆ 

ಮಣ್ಣ ಬಿಟ್ಟು ಲಿಂಗವನೊಲಿಸಬೇಕೆಂಬರು 

ಮಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೆ 

ಅಂಗವ ಬಿಟ್ಟು ಲಿಂಗವನೊಲಿಸಬೇಕೆಂಬರು 

ಅಂಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೆ 

ಇಂದಿಯಂಗಳ ಬಿಟ್ಟು ಲಿಂಗವನೊಲಿಸಬೇಕೆಂಬರು 
ಇಂದಿಯಂಗಳಿಗೆಯೂ ಲಿಂಗಕ್ಕೆಯೂ ವಿರುದ್ಧವೆ 

ಜಗವ ಬಿಟ್ಟು ಲಿ೦ಗವನೊಲಿಸಬೇಕೆಂಬರು 

ಜಗಕ್ಕೆಯೂ ಲಿಂಗಕ್ಕೆಯೂ ಎರುದ್ಧವೆ 

ಇದು ಕಾರಣ 

ಪರಂಜ್ಯೋತಿ ಪರಮಕರುಣಿ ಪರಮಶಾಂತನೆ೦ಬ ಲಿಂಗವು 
ಕೋಪದ ಮುನಿಸನರಿದಡೆ ಕಾಣಬಹುದು ಮರೆದಡೆ 
ಕಾಣಬಾರದು 

ಅರಿವಿಂದ ಕಂಡೊದಗಿದ ಸುಖವು ಮಸಣಯ್ಯಪ್ರಿಯ ಗಜೇಶ್ವರಾ 


೧೦೫೫ 

ಹೊನ್ನ ಬಿಟ್ಟು ಹೆಣ್ಣ ಬಿಟ್ಟು ಮಣ್ಣ ಬಿಟ್ಟು ಬ್ರಹ್ಮಚಾರಿಗಳಾಗಬೇಕೆಂದು 
ಬಣ್ಣವಿಟ್ಟು ನುಡಿವ ಅಣ್ಣಗಳ ಪರಿಯ ನೋಡಿರೋ 

ಹಣ್ಣು ಬಿಟ್ಟಡೆಯೂ ಹೊನ್ನ ಬಿಡರಿ 

ಹೊನ್ನ ಬಿಟ್ಟಡೆಯೂ ಮಣ್ಣ ಬಿಡರಿ 

ಒಂದ ಬಿಟ್ಟಡೆಯೂ ಒಂದ ಬಿಡರಿ 


ವಚನ ಸಾವಿರ ೩೧೩ 


ಬ್ರಹ್ಮಚಾರಿಗಳೆಂತಪ್ಪಿ ಹೇಳಿರಣ್ಣಾ 

ಹೆಣ್ಣ ಬಿಟ್ಟು ಬ್ರಹ್ಮಚಾರಿಗಳಾಗಬೇಕೆಂದು 

ಅವರೆಂತು ಹೇಳಿದರು 

ನೀವೆಂತು ಕೇಳಿದಿರಿ 

ಹೆಣ್ಣನು ಹೆಣ್ಣೆಂದರಿವಿರಿ 

ಹೊನ್ನನು ಹೊನ್ನೆಂದರಿವಿರಿ 

ಮಣ್ಣನು ಮಣ್ಣೆಂದರಿವಿರಿ 

ಬ್ರಹ್ಮಚಾರಿಗಳಂತಪ್ಪಿರಣ್ಣಾ 

ಬಿಟ್ಟಡೆ ಹೆಣ್ಣು ಹೊನ್ನು ಮಣ್ಣು ಈ ಮೂರನು ಬಿಟ್ಟು 
ಜ್ಞಾನದಲ್ಲಿ ಸುಳಿಯಲ್ಲಡೆ ಭವಂ ನಾಸ್ತಿ ತಪ್ಪದು 

ಹಿಡಿದಡೆ ಹೆಣ್ಣು ಮಣ್ಣು ಹೊನ್ನು ಈ ಮೂರನು ಹಿಡಿದು 
ಸದ್ಧಕ್ತಿಯಿಂದ ದಾಸೋಹವ ಮಾಡಬಲ್ಲಡೆ 

ಭವಂ ನಾಸ್ತಿ ತಪ್ಪದು 

ಅದೆಂತೆಂದಡೆ: ವೀರಾಗಮೇ 

ಮಾತರಃ ಪಿತರಶ್ಚೈವ ಸ್ವಪತ್ನೀ ಬಾಲಕಾಸ್ಪಥಾ 

ಹೇಮ ಭೂಮಿರ್ನಬಂಧಾಕಾಃ ಪ್ರಾಜ್ಞಾನಂ ಬ್ರಹ್ಮಚಾರಿಣಾಂ 
ಎಂದುದಾಗಿ 

ಹೆಣ್ಣು ಹೊನ್ನು ಮಣ್ಣು ಈ ಮೂರನು ಹಿಡಿದು 
ಸದ್ಗಕಿಯಿಂ ದಾಸೋಹವ ಮಾಡಬಲ್ಲಡೆ ಭವಂ ನಾಸ್ತಿ 


ಗ ದ 
ಅಲಿ ಇದಡೆಯೂ ನೀರ ತಾವರೆಯಂತಿಪರು 


೧೨ ಎ 


ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು 


೧೦೫೬ 

ಹೊನ್ನಿನೊಳಗೊಂದೊರೆಯ 
ಸೀರೆಯೊಳಗೊಂದೆಳೆಯ 
ಅನ್ನದೊಳಗೊಂದಗುಳ 

ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ 
ನಿಮ್ಮಾಣೆ ನಿಮ್ಮ ಪುರಾತನರಾಣೆ 

ನಿಮ್ಮ ಶರಣರಿಗಲ್ಲದೆ ಮತೊಂದನರಿಯೆ 


ಕೂಡಲಸಂಗಮದೇವಾ 


೧೦೫೭ 

ಹೊನ್ನು ಭಕ್ತನೆಂಬೆನೆ 

ಹೊನ್ನಿನೊಳಗಣ ಮುದ್ರೆ ಭವಿ 

ಹೆಣ್ಣು ಭಕ್ತನೆಂಬೆನೆ 

ಹೆಣ್ಣಿನೊಳಗಣ ವಿರಹ ಭವಿ 

ಮಣ್ಣು ಭಕ್ತನೆಂಬೆನೆ 

ಮಣ್ಣಿನೊಳಗಣ ಬೆಳೆಸು ಭವಿ 

ಈ ತ್ರಿವಿಧ ಭವಿಯ ಕಳೆದು ಪ್ರಸಾದವ ಮಾಡಿಕೊಳ್ಳಬಲ್ಲಡ 
ಕೂಡಲಚೆನ್ನಸಂಗನಲ್ಲ ಅಚ್ಚಶೀ ಶೀಲವಂತನೆಂಬೆ 


೧೦೫೮ 

ಹೊನ್ನು ಮಾಯೆಯೆಂಬರು 

ಹೊನ್ನು ಮಾಯೆಯಲ್ಲ 

ಹೆಣ್ಣು ಮಾಯೆಯೆಂಬರು 

ಹೆಣ್ಣು ಮಾಯೆಯಲ್ಲ 

ಮಣ್ಣು ಮಾಯೆಯೆಂಬರು 

ಮಣ್ಣು ಮಾಯೆಯಲ್ಲ 

ಮನದ ಮುಂದಣ ಆಶೆಯೇ ಮಾಯೆ 
ಕಾಣಾ ಗುಹೇಶ್ವರ 


೧೦೫೯ 

ಹೊಯಿದ ಹರೆಗೆ ಕುಣಿದಾಡುವರೆಲ್ಲಾ 
ಹಾಡಿದ ಗೀತಕ್ಕೆ ತಲೆದೂಗುವರೆಲ್ಲಾ 
ಪಂಜರದೊಳಗಣ ಅರಗಿಳಿಯಂತೆ 
ಅದು ಆಡುವದು ಹಾಡುವದು 
ಸಕಳೇಶ್ವರದೇವರಲ್ಲಿ 

ಅಭ್ಯಾಸಕ್ಕೆ ಮಜ್ಜನಕ್ಕೆ ಎರೆವರೆಲ್ಲಾ ಭಕರೆ 


ವೆ 


74 


೧೦೬೦ 
ಹೊರಗಣ ಭವಿಯ ಕಳೆದೆವೆಂಬರು 
ಒಳಗಣ ಭವಿಯ ಕಳೆಯಲರಿಯರು 


ವಚನ ಸಾವಿರ 


೩೧೫ 


೩೧೬ 


ಕಾಮವೆಂಬುದೊಂದು ಭವಿ 
ಕೋಧವೆಂಬುದೊಂದು ಭವಿ 
ಲೋಭವೆಂಬುದೊಂದು ಭವಿ 
ಮೋಹವೆಂಬುದೊಂದು ಭವಿ 
ಮದವೆಂಬುದೊಂದು ಭವಿ 
ಮಚ್ಚರವೆಂಬುದೊಂದು ಭವಿ 
ಆಸೆಯೆಂಬುದೊಂದು ಭವಿ 
ಆಮಿಷವೆಂಬುದೊಂದು ಭವಿ 
ಹೊನ್ನೆಂಬುದೊಂದು ಭವಿ 
ಹೆಣ್ಣೆಂಬುದೊಂದು ಭವಿ 
ಮಣ್ಣೆಂಬುದೊಂದು ಭವಿ 
ಇಂತೀ ಭವಿಯ ಕಳದುಳಿದು ನಿಂದ 
ಕೂಡಲಚೆನ್ನಸಂಗಾ ನಿಮ್ಮ ಶರಣ 


೧೦೬೧ 

ಹೊರಗಿದ್ದಹನೆಂದು ನಾನು ಮರೆದು ಮಾತನಾಡಿದೆ 
ಅರಿಯಲೀಯದೆ ಬಂದೆನ್ನ ಅಂತರಂಗದಲ್ಲಿಪುನು 
ತೆರಹಿಲ್ಲದಭವ ನುಡಿಗೆಡೆಗೊಡನು 

ಆತನ ಬಯಲಿಂಗೆ ಬೇಟಗೊಂಡೆನವ್ವಾ 

ನಾನೇನ ಮಾಡುವೆನೆಲೆ ತಾಯೆ 

ಮರೆದಡೆ ಎಚ್ಚರಿಸುವ ಕುರುಹಿಲ್ಲದ ಗಂಡನು 
ತನ್ನನರಿದಡೆ ಒಳ್ಳಿದನವ್ವಾ ನಮ್ಮ ಶ೦ಭುಜಕ್ಕೇಶ್ವರನು 


gol) 

ಹೊರಿಸಿಕೊಂಡು ಹೋದ ನಾಯಿ ಮೊಲನನೇನ ಹಿಡಿವುದಯ್ಯಾ 
ಇರಿಯದ ವೀರ ಇಲ್ಲದ ಸೊಬಗುವ ಹೇಳುವುದೆ ನಾಚಿಕೆ 

ಆನು ಭಕ್ತನೆಂತೆಂಬೆನಯ್ಯಾ ಕೂಡಲಸಂಗಮದೇವಾ 


LE 
ಹೊಲೆಯ ಮಾದಿಗ ಭಕ್ತನಾದಡೆ 
ಆತನ ಮನೆಯ ಸೊಣಗಂಗೆ 


ವಚನ ಸಾವಿರ 


ಪಂಚಮಹಾವಾದ್ಯದಲಿ ಸನ್ಮಾನವ ಮಾಡೆನೆ 
ನೆಲನನುಗಡಿಸಿ ಉಘೇ ಚಾಂಗು ಭಲಾ ಎಂದು 
ಕುಲಕಛಿಕ ಹಾರುವಂಗೆ ಸಿದ್ಧಿಗಯ್ಯೆಸಲೆ 

ನಿಮ್ಮ ಶರಣರ ಮಹಿಮೆ ಫನಕ್ಕೆ ಘನ 

ಎಲೆ ಎಲೆ ಕೂಡಲಸಂಗಮದೇವಾ 

ನಿಮ್ಮ ನಂಬದವ ಹೊಲೆಯ 


೧೦೬೪ 

ಹೊಲೆಯ ಹೊಲೆಯನೆಂದು ಹೊರಗಿರು ಎಂದೆಂಬರು 
ಹೊಲೆಯನೆಂತವನಯ್ಯಾ 

ತನ್ನ ಹೊಲೆಯ ತಾನರಿಯದೆ 

ಮುನ್ನಿನವರ ಹೊಲೆಯನರಸುವ 

ಭ್ರಷ್ಟರಿಗೆ ಏನೆಂಬೆನಯ್ಯಾ 

ಮಹಾದಾನಿ ಕೂಡಲ ಚೆನ್ನಸಂಗಮದೇವಾ 


೧೦೬೫ 

ಹೊಲೆಯರ ಬಾವಿಯಲೊಂದು ಎಲುಟಟ್ಟಿದ್ದಡೆ 
ಹೊಲೆಯೆಂಬುದು ಲೋಕವೆಲ್ಲ 

ಹಲವೆಲುವಿದ್ದ ಬಾಯಿ ಒಲವರವ ನುಡಿದಡೆ 
ಹೊಲೆಯರ ಬಾವಿಯಿಂದ ಕರಕಷ್ಟ ಕಾಣಾ ರಾಮನಾಥ 


೧೦೬೬ 

ಹೊಳೆವ ಕೆಂಜೆಡೆಗಳ 

ಮಣಿಮಕುಟದ ಒಪ್ಪುವ ಸುಲಿಪಲ್ಲಳ 

ನಗೆಮೊಗದ ಕಂಗಳ ಕಾಂತಿಯ 

ಈರೇಳು ಭುವನವ ಬೆಳಗುವ ದಿವ್ಯಸ್ತ್ವರೂಪನ ಕಂಡೆ ನಾನು 
ಕಂಡೆನ್ನ ಕಂಗಳ ಬರ ಹಿಂಗಿತ್ತೆನಗೆ 

ಗಂಡಗಂಡರೆಲ್ಲರ ಹೆ೦ಡಿರಾಗಿ ಆಳುವ 

ಗರುವನ ಕಂಡೆ ನಾನು 

ಜಗದಾದಿ ಶಕ್ತಿಯೊಳು ಬೆರಸಿ ಮಾತನಾಡುವ 

ಪರಮಗುರು ಚೆನ್ನಮಲ್ಲಿಕಾರ್ಜುನನ ನಿಲವ ಕಂಡು ಬದುಕಿದೆನು 


ವಚನ ಸಾವಿರ 


೩೧೭ 


ಅಲ್‌ 

ಹೋತನ ಕೊಯ್ದು ಕುರಿಯ ಸುಲಿದು 

ಮರಿಯ ಕೊರಳನೊತ್ತಿ ಕಾವಲ ಕುನ್ನಿಯ ಕೆಡಹಿ 
ತೋಳನ ಕುಲವ ಗೆದ್ದು ಕುರುಬನ ಕುರುಹಿನ ಕುಲವಡಗಿ 
ನೆರೆ ಅರಿವಿನ ಕುಲದಲ್ಲಿ ಅಡಗಬೇಕು 
ವೀರಬೀರೇಶ್ವರಲಿಂಗವನರಿದ ಶರಣ 


ಅಲ 

ಹೋತು ಹುಸಿ 

ಆಡು ಬಹುಮಾತಿನ ನೀತಿ 

ಕುರಿ ಸಕಲೇಂದ್ರಿಯದ ನೆಲ ಹೊಲ 

ತಗರು ತಥ್ಯಮಿಥ್ಯದ ಹೋರಟಿ 

ಹುಲಿ ದ್ವೇಷದಾಗರ 

ತೋಳ ಕೊಂದು ತಿಂಬ ಕಾಟ 

ಚೋರ ಮೃತ್ಯು ಇಂತಿವು ಮೊದಲಾದ 
ಬಹುವಿಧದ ಪ್ರಕೃತಿಗಳಲ್ಲಿ ಕಾಯದ ನೆಲಹೊಲನಲ್ಲಿ 
ಸಕಲೇಂದ್ರಿಯವೆಂಬ ಹಿಂಡು ಮಂದೆಯಾಗಿವೇಕೊ 
ಇದರ ಸಂಗವ ಬಿಡಿಸು ನಿಮ್ಮ ನಿಜದಂಗವ ತೋರಿ 
ಭವಪಾಶದಂಗವ ಹರಿದು ನಿಮ್ಮ ಘನಲಿಂಗದಲ್ಲರಿಸು 
ನೆರೆ ವೀರಬೀರೇಶ್ವರಾ 


ಅನುಬಂಧಗಳು 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂ 


ಅಂಗಸೋಂಕಿನ ಲಿಂಗ ತಂದೆ (ಭೋಗಬಂಕೇಶ್ವರಲಿಂಗ) 
ಅ೦ಗಕ್ಕೊಂದು ಸುಗುಣ ದುರ್ಗುಣ 


ಅಂಬಿಗರ ಚೌಡಯ್ಯ (ಅಂಬಿಗರ ಚೌಡಯ್ಯ) 
ಅಂಬಿಗನು ಜಗದೊಳಗೆ 
ಅಂಬಿನ ಹಿಳುಕಿನಲಿ 
ಅರಿದಹೆನೆಂಬನ್ನರ ಅಸಗ 
ಆರಿಕೆ ಬಿತ್ತಿದ ಗಿಡುವಿನ 


' ಆಳಾಪದ ಸೊಬಗು 


ಎಲುವೆಂಬ ಹಂಜರ ಥಟ್ಟಾಗಿ 

ಒಂದ ಬಿಟ್ಟು ಒಂದನರಿದಿಹೆನೆಂಬನ್ನಕ್ಕ 
ಓದಿಸಿ ಬೋಧಿಸಿ ಇದಿರಿಗೆ ಹೇಳುವನ್ನಬರ 
ಕಂಗಳೆ ನಾಮ ಹರುಗುಲವಾಗಿ 

ಕಲ್ಲಿನಲ್ಲಿ ಕಠಿಣ 

ಕಾಳೆಗದಲ್ಲಿ ಹೋಗದಿರು 

ಕುಡಿವ ನೀರೆನ್ನಬಹುದೆ ಹುಡುಕು ನೀರಲದ್ದುವಾಗ 
ಕುರಿ ಕೋಳಿ ಕಿರು ಮೀನ 

ಕುರುಹೆಂಬೆನೆ ಕಲ್ಲಿನಲ್ಲಿ ಹತ್ತಿದ ಹಾವಸೆ 
ಗಂಧವ ವಾಯು ಕೊಂಬಾಗ 

ಗಾಳಿಯ ಹಡೆದಲ್ಲಿ ತೂರಿಕೊಳ್ಳಿ 
ಗಿಣಿಯಿಲ್ಲದ ಪಂಜರ 

ಗುರುವೆಂಬೆನೆ ಹಲವರ ಮಗ 

ದೊಡ್ಡ ದೊಡ್ಡ ಶೆಟ್ಟ ಗಳ ಕಂಡು 

ಕಾಡಜಿ ಬಜ 8ದ ವೇದಗಳಾದುವಲ್ಲದೆ 
ನಾರಿವಾಳವ ತಂದು ನಾಯಮುಂದೆ 
ಬಡತನಕ್ಕೆ ಉಂಬುವ ಚಿಂತೆ 

ಬ್ರಹ್ಮದ ಮಾತನಾಡಿ ಕನ್ನೆಯರ 


ಮಳಲ ಮರೆಯ ನೀರ ಒಲವರವಿಲ್ಲದೆ ತೋಡಿ ಲ 
ವಚನಾರ್ಥವ ಕಂಡಹರೆಂದು 


೮೯೧ 
ಶರಣಸತಿ ಲಿಂಗಪತಿ ಎಂಬರು 
ಅಕ್ಕಮಹಾದೇವಿ (ಚನ್ನಮಲ್ಲಿಕಾರ್ಜುನ) 
ಅಂಗದ ಭಂಗವ 2 
ಅಂಗವ ಲಿಂಗಮುಖದಲ್ಲಿ ಅರ್ಪಿಸಿ ೧೦ 
ಅಕ್ಕ ಕೇಳೌ ಅಕ್ಕಯ್ಯಾ ನಾನೊಂದು ಕನಸ ಕಂಡೆ ೨೭ 
ಅಕ್ಕಟಕ್ಕಟಾ ಸಂಸಾರದ ಹಗರಣ ೨೮ 
ಅಘಟಿತ ಘಟಿತನ ಒಲವಿನ ಶಿಶು ೩೫ 
ಅತ್ತೆ ಮಾಯೆ ಮಾವ ಸಂಸಾರಿ ೪೫ 
ಅನ್ನವ ನೀಡುವವರಿಂಗೆ ೫೨ 
ಅಪಾರ ಘನ ಗಂಭೀರದ ಅಂಬುಧಿ ೫೫ 
ಅಯ್ಯಾ ಕತ್ತಲೆಯ ಕಳೆದುಳಿದ ೬೫ 
ಅಯ್ಯಾ ನಿನ್ನ ಮುಟ್ಟಿ ಮುಟ್ಟದೆನ್ನ ಮನ ೬೯ 
ಅಯ್ಯಾ ನೀನು ಕೇಳಿದಡೆ ಕೇಳು ೭೪ 
ಅಯ್ಯಾ ನೀನೆನ್ನ ಮೊರೆಯನಾಲಿಸಿದಡಾಲಿಸು ೭೫ 
ಅರಲುಗೊಂಡ ಕೆರೆಗೆ ತೊರೆ ಬಂದು ಈ 
ಅರಿದೆನೆಂದಡೆ ಅರಿಯಬಾರದು ೮೫ 
ಅರಿಸಿನವನೆ ಮಿಂದು ೯೮ 
ಅಳಿಸಂಕುಲವೆ ಮಾಮರವೆ ೧೧೩ 
ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ೧೪೩ 
ಆರೂ ಇಲ್ಲದವಳೆಂದು ಅಳಿಗೊಳಲು ಬೇಡ ೧೫೦ 
ಆವ ವಿದ್ಯೆಯ ಕಲಿತಡೇನು ೧೫೭ 
ಆಶೆಯಾಮಿಷವಳಿದು ೧೬೦ 
ಆಳುತನದ ಮಾತನೇರಿಸಿ ನುಡಿದಡೆ 0೬8 
ಇಂದ್ರನೀಲ ಗಿರಿಯನೇರಿಕೊಂಡು EL, 
ಇಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ೧೯೧ 
ಈಳೆ ನಿಂಬೆ ಮಾವು ಮಾದಲಕ್ಕೆ ೧೯೯ 
ಉಣಲೆಂದು ಬಂದ ಸುಖ ೨೦೮ 
ಉರಕ್ಕೆ ಜವ್ವನಗಳು ಬಾರದ ಮುನ್ನ ೨೧೮ 
ಉಸುರಿನ ಪರಿಮಳವಿರಲು ೨೨೫ 

ಭು ೨ 


ಉಳ್ಳುದೊಂದು ತನು 


30೨9 ವಚನ ಸಾವಿರ 


ಎಡರಿಂಗೆ ಕಡೆಯುಂಟೆ 


ಎನ್ನ ಕಾಯ ಮಣ್ಣು ೨೬೦ 
ಎನ್ನ ಮನವ ಮಾರುಗೊಂಡನವ್ಹಾ 3೭8 
ಎನ್ನ ಮಾಯದ ಮದವ ಮುರಿಯಯ್ಯಾ ೨೭೧ 
ಎರದ ಮುಳ್ಳಿನಂತೆ ಪರಗಂಡರೆನಗವ್ವಾ ಶಾ 
ಎರೆಯಂತೆ ಕರಕರಗಿ ಪಲ 
ಒಬ್ಬಂಗೆ ಇಹವುಂಟು ಒಬ್ಬಂಗೆ ಪರವುಂಟು ೩೧೩ 
ಒಮ್ಮೆ ಕಾಮನ ಕಾಲು ಹಿಡಿವೆ ೩೧೫ 
ಒಲುಮೆ ಒಚ್ಚತವಾದವರು ೩೧೯ 
ಒಲೆಯ ಹೊಕ್ಕು ಉರಿಯ ಮರೆದವಳ ೩೨೨ 
ಒಳಗಣ ಗಂಡನಯ್ಯಾ ಹೊರಗಣ ಮಿಂಡನಯ್ಯ ೨೨) 4 
ಕಂಗಳಲ್ಲಿ ಕಾಂಬೆನೆಂದು ೩೩೭ 
ಕದಳಿ ಎಂಬುದು ತನು ೩೫೬ 
ಕರುವಿನ ರೂಹು ೩೬೩ 
ಕಲ್ಯಾಣವೆಂಬುದಿನ್ನಾರಿಗೆ ಹೊಗಬಹುದು ೩೬೯ 
ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ ೩೭೨ 
ಕಳವಳದ ಮನ ತಲೆಕೆಳಗಾದುದವ್ವ ೩೮೩ 
ಕಾಣುತ್ತ ಕಾಣುತ್ತ ಕಂಗಳ ಮುಚ್ಚಿದೆ ೩೯೦ 
ಕಾಣುತ್ತ ಕಾಣುತ್ತ ಕಣ್ಣ ಮುಚ್ಚಿದೆ ೩೯೧ 
ಕಾಮಾರಿಯ ಗೆಲಿದೆನು ಬಸವಾ ನಿಮ್ಮಿಂದ ೩ಜಿ 
ಕಾಯ ಕರ್ರನೆ ಕಂದಿದಡೇನಯ್ಯಾ ೪೦೧ 
ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ ೪೧೦ 
ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವಾ ೪೩೪ 
ಕಿಡಿ ಕಿಡಿ ಕೆದರಿದಡೆ 1.33 
ಕೂಡಿ ಕೂಡುವ ಸುಖದಿಂದ ೪೫೧ 
ಕೈಸಿರಿಯ ದಂಡವ ಕೊಳಬಹುದಲ್ಲದೆ ೪೬೭ 
ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು ೪೭೦ 
ಕೋಲತುದಿಯ ಕೋಡಗದಂತೆ ೪೭೫ 
ಗಂಡ ನೀನು ಹೆಂಡತಿಯಾನು ಮತ್ತೊಬ್ಬರಿಲ್ಲಯ್ಯ ೪೮೧ 
ಗಿರಿಯಲಲ್ಲದೆ ಹುಲುಮೊರಡಿಯಲಾಡುವುದೆ ೪೯೫ 
ಗುಣದೋಷ ಸಂಪಾದನೆಯ ೪೯ 
ಗುರುವೆ ತೆತ್ತಿಗನು ಲಿಂಗವೆಂಬ ಅಲಗು ೫೦೬ 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ೩೨೧ 


ಚಂ೦ದನವ ಕಡಿದು ಕೊರೆದು ತೇದಡೆ 
ಚಿನ್ನಕ್ಕರಿಸಿನ ಚಿನ್ನಕ್ಕರಿಸಿನ 

ಚಿಲಿಮಿಲಿ ಎಂದೋದುವ ಗಿಳಿಗಳಿರಾ 
ಜಲದ ಮಂಟಪದ ಮೇಲೆ 

ತನು ಕರಗದವರಲ್ಲಿ 

ತನು ನಿಮ್ಮ ರೂಪಾದಬಳಿಕ 

ತಲೆಯಲ್ಲಿ ನಿರಿ, ಟೊಂಕದಲ್ಲಿ ಮುಡಿ 
ತಾನು ದಂಡು ಮಂದಳಕ್ಕೆ ಹೋದಹೆನೆಂದಡೆ 
ತಾಯ ತೊರೆದು ನಾನೇನು ಮಾಡುವೆ 
ತುಂಬಿದುದು ತುಳುಕದು ನೋಡಾ 
ತೆರಣಿಯ ಹುಳು ತನ್ನ ಸ್ನೇಹದಿಂದ 
ಧರೆಯ ಮೇಗಣ ಹುಲ್ಲೆ 

ನಚ್ಚುಗೆ ಮನ ನಿಮ್ಮಲ್ಲಿ 

ನಾಣಮರೆಯ ನೂಲು ಸಡಿಲಲು 
ನಿನ್ನರಿಕೆಯ ನರಕವೆ 

ಪಚ್ಚೆಯ ನೆಲೆಗಟ್ಟು 

ಪುರುಷನ ಮುಂದೆ ಮಾಯೆ 

ಬಂಜೆ ಬೇನೆಯನರಿವಳೆ 

ಬಯಲು ಲಿಂಗವೆಂಬೆನೆ 

ಬಲ್ಲಿದ ಹಗೆಯವ ತೆಗೆವನ್ನಬರ 
ಬಿಟೆನೆಂದಡೆ ಬಿಡದೀಮಾಯೆ 

ಬೆಟ್ಟಕ್ಕೆ ಸಾರವಿಲ್ಲೆ೦ಬರು 

ಬೆಟದ ಮೇಲೊಂದು ಮನೆಯ ಮಾಡಿ 
ಭವದ ಬಟ್ಟೆಯ ದೂರ 

ಮಚ್ಚು ಅಚ್ಚುಗವಾಗಿ ಒಪ್ಪಿದ ಪರಿಯ ನೋಡಾ 


ಮಧ್ಯಾಹ್ನದಿ೦ದ ಮೇಲೆ ಹಿರಿಯರಿಲ್ಲ 
ಮನೆಮನೆದಪ್ಪದೆ ಕೈಯೊಡ್ಡಿಬೇಡುವಂತೆ 
ಮರಮರ ಮಧನಿಸಿ ಕಿಚ್ಚು ಹುಟ್ಟಿ 
ಮರವಿದ್ದು ಫಲವೇನು 

ಮುಂಗೈಯಲ್ಲಿ ವೀರಗಂಕಣವಿಕ್ಕಿ 
ಮುತ್ತು ನೀರಲಾಯಿತ್ತು 


ಸಲೆ ಬಿದ್ದು ಹುಡಿ ಸಡಿಲಿ 


೩೨೨ ವಚನ ಸಾವಿರ 


ರತ್ನದ ಸಂಕೋಲೆಯಾದಡೆ ತೊಡರಲ್ಲವೆ 


ಲೋಕದ ಚೇಷ್ನಗೆ ರವಿ ಬೀಜವಾದಂತೆ 1೨3 
ಲೋಕವ ಹಿಡಿದು ಲೋಕಸ೦ಗದಂತಿಪ್ಟೆ ೮೮೬ 
ವನವೆಲ್ಲಾ ನೀನೆ ವನದೊಳಗಣ ದೇವತರು ೮೯೩ 
ವೇದ ಶಾಸ್ತ ಆಗಮ ಪುರಾಣಗಳಲ್ಲ ೯೦೯ 
ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು ೯೩೪ 
ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ ೯೩೯ 
ಸಾಕ್ಷಿ ಸತ್ತಿತ್ತು ೯೫೮ 
ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ೯೬೪ 
ಹಂದಿಯೂ ಮದಕರಿಯೂ ಒಂದೇ ದಾರಿ ೯೮೮ 
ಹಗಲಿನ ಕೂಟಕ್ಕೆ ಹೋರಿ ಬೆಂಡಾದೆ ೯೯೦ 
ಹಣ್ಣ ಮೆದ್ದ ಬಳಿಕ ಆ ಮರನನಾರು ತರಿದಡೇನು ೯೯೩ 
ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ೧೦೦೮ 
ಹಸಿವೆ ನೀನು ನಿಲ್ಲು ನಿಲ್ಲು ೧೦೧೦ 
ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ೧೦೨೫ 
ಹಿಂಡನಗಲಿ ಹಿಡಿವಡೆದ ಕುಂಜರ ೧೦೨೮ 
ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ MOSS 
ಹೊಳೆವ ಕೆಂಜೆಡೆಗಳ ಮಣಿ ಮಕುಟದ ೧೦೬೬ 


ದಾ ಖಗೆ hc 
ಅಕ್ಕಮ್ಮ (ಆಚಾರವ ಪ್ರಾಣವಾದ ರಾಮೇಶ್ವರಲಿಂಗ) 


ಎನ್ನ ಲಿಂಗದ ಸೀಮೆಯಲ್ಲಿದ್ದ ಅಲ 
ಜಾಗದಲ್ಲಿ ಹೋಹಡೆ ೫೩೩ 
ತಾ ವ್ರತಿಯಾಗಿ ೫೭೨ 
ನಾನಾ ವ್ರತ೦ಗಳ ಪಿಡಿವುದೆಲ್ಲವು ಆ) 
ಬಂದುದ ಸಾಕೆನ್ನದೆ ೭೩೦ 
ವ್ರತವೆಂಬ ಸೀಮೆಯ ವಿವರ ೯೨೦ 
ವತವೆಂಬುದೇನು ಮನವಿಕಾರಿಸುವುದಕ್ಕೆ ಕಟ್ಟದ ಗೊತ್ತು ೯೨೧ 
ವ್ರತವೆಂಬುದೇನು ವಸ್ತುವ ಕಾಂಬ ನಿಚ್ಚಣಿಕೆ ಆ. 
ಸೀಮೋಲ್ಲಂಘನವೆಂಬುದ ನಾನರಿಯೆ ೯೬೯ 


OS 


ಸರಾ ಇ ಹ 4 
೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ೩೨೩ 


ಅನಾಮಿಕ ನಾಚಯ್ಯ (ಅನಾಮಿಕ ನಾಚಯ್ಯಪ್ರಿಯ ಚೆನ್ನರಾಮಯ್ಯ) 


ಹಸಿವಿ೦ಗೆ ಲಯವಿಲ್ಲ 


ಅರಿವಿನ ಮಾರಿತಂದೆ (ಸದಾಶಿವಮೂರ್ತಿಲಿಂಗ) 


ಅಸಿಯ ಹೂಕೆಯ ಹಮುರಿದೊಹೆ 
ಇನ್ನೇವೆ ನಾ ತಂದ ಬೆಂಕಿಯಲ್ಲಿ' 


ಇರುಹು ಕಡೆ ಎ೦ಬತ್ತನಾಲ್ಕು ಲಕ್ಷ ಜೀವ 


ಉದಕ ನಿಂದಲ್ಲಿ ಪ್ರತಿಬಿಂಬ ನಿಶ್ಚಯ 
ಒ೦ದು ಶರೀರ ನಾನಾ ಲಾಗ ಕಲಿತು 
ಓಗರ ಹಸಿಯಿತ್ತೆಂದು 

ಕನ್ನಡಿಯಲ್ಲಿ ಕಪ್ಪು ಹುಟ್ಟದಾಗ 

ಕಲ್ಲು ಕಲ್ಲು ತಾಕಿದಲ್ಲಿ ಕಿಚ್ಚಿನ 

ಕಲ್ಲು ಮರ ಮಣ್ಣಿನ ಮರೆಯಲ್ಲಿ 
ಕಾಮಧೇನುವೆಂದಡೆ ಇಹುದಕ್ಕೆ 
ಕಾಯಕ್ಕೆ ಕರ್ಮ ಗುರುವಾಗಬೇಕು 


ಕಾಯವಳಿಯಲಾಗಿ ಜೀವನ ಚೇತನಕ್ಕೆ 


ಕಾಯವಿದ್ದು ಕಾಬುದು ವಿಜ್ಞಾನ 
ಗಂಧವನೊಳಕೊಂಡ ಕುಸುಮವ 
ಜೇನುತುಪ್ಪವ ಹೊತ್ತು ಮಾರುವವಳ 
ತೆಪ್ಪದ ಮೇಲೆ ನಿಂದು 

ಬೀಜವಿಲ್ಲದೆ ಬೆಳೆವುಂಟಿ ಅಯ್ಯಾ 
ಮರನ ತಾಳೂದಕ್ಕೆ ಪೃಥ್ವಿ 

ರೂಪಿಂಗೆ ನಿರೂಪೆಂದು 

ವೇಷವ ತೊಟ್ಟಡೆ ಜಗಕ್ಕಳುಕದೆ 
ಹರಿವ ಸಕಟಿಂಗೆ ಕಡೆಗೀಲು 

ಹರಿವ ಹಾವಿಂಗೆ ಕಾಲ ಕೊಟ್ಟು 


ಹುವಿನ ಮೇರಳ ತುಂಬಿ ಹುವ್ವ ತಿಂದು 


ಅಲ್ಲಮ (ಗುಹೇಶ್ವರ) 
ಅಂತರಂಗ ಸನ್ನಹಿತ 


ಅಂದಂದಿನ ಮಾತ ಅ೦ದ೦ದೆ ಅರಿಯಬಾರದು 


ಅಕ್ಷರವ ಬಲ್ಲೆವೆ೦ದು 
ಅಗ್ನಿಗೆ ತಂಪುಂಟೆ 


OVS 


೧೧೦ 
೧೮೦ 
೧೮೪ 
ಎ3 
೩೦೫ 
ಜಿ 13 
೩೫೭ 
ಚೆ 
೩೭೭ 
೩೮೪ 
೪೦೮ 
ಆಟ 
೪೧೮ 
ಬರ 
೫೩೯ 
೫೮೫ 
ಚ| 
೮೧೪ 
22 
೯೧೫ 
OSB 
೧೦೦೩ 
೧೦೪೪ 


೧೫ 
೧೮ 
ಈ. 
೩೪ 


ಅಜ್ಞಾನವೆಂಬ ತೊಟ್ಟಿಲೊಳಗೆ 

ಅಟ್ಟದ ಮೇಲೆ ಹರಿದಾಡುವ ಇಲಿ 
ಅಪರಿಮಿತದ ಕತ್ತಲೊಳಗೆ 

ಅರಿದರಿದು ಅರಿವು 

ಅರಿದರಿದು ನಿಮ್ಮ ನೆನೆವ ಪರಿಕರ ಹೊಸತು 
ಅರಿಯದಂತಿರಲೊಲ್ಲದೆ ಅರಿದು ಕುರುಹಾದೆಯಲ್ಲ 
ಅರಿವಿನ ಕುರುಹಿದೇನೋ 

ಅರಿವಿನ ಬಲದಿಂದ ಕೆಲಬರು 

ಅರಿವು ಅರಿವೆನುತಿಪ್ಪಿರಿ 

ಅರಿವು ಉದಯವಾದಲ್ಲದೆ ಮರಹು ಪಷವಾಗದು 
ಅಳವರಿಯದ ಭಾಷೆ 

ಆಕಾರ ನಿರಾಕಾರಂಗಳೆರಡೂ ಸ್ವರೂಪಂಗಳು 
ಆಕಾಶವ ಮೀರುವ ತರುಗಿರಿಗಳುಂಟೆ 

ಆದಿ ಆಧಾರ ತನುಗುಣ ಉಳ್ಳನ್ನಕ್ಕರ 
ಆದಿಯ ಶರಣನ ಮದುವೆಯ ಮಾಡಲು 
ಆದಿಯಾಧಾರವಿಲ್ಲದಂದು 

ಆನು ನೀನೆಂಬುದು ತಾನಿಲ್ಲ 

ಆಯಿತ್ತೆ ಉದಯಮಾನ 

ಆರೂ ಇಲ್ಲದಾರಣ್ಯದೊಳಗೆ 

ಆಸೆಗೆ ಸತ್ತುದು ಕೋಟಿ 

ಆಸೆಯೆಂಬ ಕೂಸನೆತ್ತಲು ರೋಷವೆಂಬ 
ಇರುಳಿನ ಮುಖ ಹಗಲೆಂದರಿಯರು 
ಇರುಳೊಂದು ಮುಖ ಹಗಲೊಂದು ಮುಖ 
ಇಲ್ಲವೆಯ ಮೇಲೊಂದು 

ಇಹಲೋಕ ಪರಲೋಕ ತಾನಿದ್ದಲ್ಲಿ 
ಉತ್ತರಾಪಥದ ಮೇಲೆ ಮೇಘವರ್ಷ 
ಉದಯವಾಯಿತ್ತ ಕ೦ಡು 

ಉಪಚಾರದ ಗುರುವಿಂಗೆ 

ಉಲಿಯ ಉಯ್ಯಲೆಯ ಹರಿದುಬಂದೇರಲು 
ಉಲಿವ ಮರದ ಪಕ್ಷಿಯಂತೆ 

ಉಲುಹಿನ ವೃಕದ ನೆಳಲಡಿ 


ಲ 
ಎಣ್ಣೆ ಬೇರೆ ಬತಿ ಬೇರೆ 


ಎದ 


1 ವಚನಕಾರರು ಇತ್ರ ಷ್‌ 
ಮತ್ತು ಆಯ್ದ ವಚನಗಳ ಸೂಚಿ 


೩೨೫ 


ಎತ್ತಣ ಮಾಮರ ಎತ್ತಣ ಕೋಗಿಲೆ 
ಎನ್ನ ನಾನರಿಯದಂದು ಮುನ್ನ 
ಎಸೆಯದಿರು ಎಸೆಯದಿರು ಕಾಮಾ 
ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ 
ಒಳಗ ನೋಡಿಹೆನೆಂದರೆ 

ಕ೦ಗಳ ಮುಂದಣ ಕತ್ತಲೆ ಇದೇನೋ 
ಕ೦ಗಳಲ್ಲಿ ನಟ್ಟ ಗಾಯವನಾರಿಗೂ 
ಕಂಗಳಾಲಿಯ ಕರಿಯ ನಾಳದಲ್ಲಿ 
ಕಂಗಳೇಕೆ ನೋಡಬೇಡ ಎಂದಡೆ ಮಾಣವು 
ಕಂಡುದ ಹಿಡಿಯಲೊಲ್ಬದೆ 
ಕಂಡೆನೆಂಬುದು ಕಂಗೆ ಮರವೆ 

ಕಬ್ಬಿನ ಬಿಲ್ಲ ಮಾಡಿ 

ಕರೆಯದೆ ಬಂದುದ 

ಕರ್ಪೂರದ ಗಿರಿಯ ಉರಿಯು ಹಿಡಿದಡೆ 
ಕರ್ಮ ನಾಸ್ತಿಯೆಂಬೆ 

ಕಲ್ಲ ಮನೆಯ ಮಾಡಿ 

ಕಸ್ತುರಿಯ ಮೃಗ ಬಂದು 
ಕಾಣದುದನರಸುವರಲ್ಲದೆ 
ಕಾಯದೊಳಗೆ ಕಾಯವಾಗಿ 
ಕಾರಮೇಘವೆದ್ದು ಧಾರಾವರ್ತ ಸುರಿಯುವಾಗ 
ಕಾಲ ಸಡಗರ ಕೈಯಲದೆ 
ಕಾಲುಗಳೆರಡೂ ಗಾಲಿ 

ಕಾಲೇ ಕಂಭಗಳಾದವೆನ್ನ 
ಕುರುಹುಳ್ಳನ್ನಕ್ಕ ಸಮಯದ ಹಂಗು 
ಕುಲದಧಿಕನುಹೋಗಿ ಹೊಲಗೇರಿ 
ಕೃತಯುಗದಲ್ಲಿ ಶ್ರೀಗುರು 

ಕೆಂಡದ ಗಿರಿಯ ಮೇಲೊಂದು 

ಕೆಂಡದ ಮಳೆ ಕರೆದಲ್ಲಿ 

ಕೊಟ್ಟ ಕುದುರೆಯನೇರಲರಿಯದೆ 
ಗಗನವೇ ಗುಂಡಿಗೆ 

ಗಿಡುವಿನ ಮೇಲಣ ತುಂಬಿ 

ಗುರು ಶಿಷ್ಯ ಸಂಬಂಧವನರಸಲೆಂದು ಹೋದರ 


೩೨೬ ವಚನ ಸಾವಿರ 


ಘನತರ ಚಿತ್ರದ ರೂಹು 


ಚರಾಚರವೆಂಬುದೊಂದು ಕಿಂಚಿತ್‌ ೫೧೫ 
ಜಂಬೂದ್ವೀಪದ ವ್ಯವಹಾರಿ “ಆ 
ಜಗದಗಲದ ಆನೆ ಕನಸಿನಲ್ಲಿ ಬಂದು ೫೨೭ 
ಜೀವವಿಲ್ಲದ ಹೆಣನ ಚ 
ತನು ಒಂದು ದ್ವೀಪ 1 
ತನು ತರತರಂಜೋಗಿ ಆ 
ತನುವಿಂಗೆ ತನುವಾಗಿ ೫೫೫ 
ತನುವಿನ ಕೊರತೆಗೆ ಸುಳಿಸುಳಿದು ೫೫೬ 
ತಪವೆಂಬುದು ತಗಹು ೫೬೪ 
ತಾ ನಡೆವಡೆ ೫೬೮ 
ತಾ ಸುಖಿಯಾದಡೆ ನಡೆಯಲು ಬೇಡ ೫೭೩ 
ತಾಯಿ ಬಂಜೆಯಾದಲ್ಲದೆ ೫೭೭ 
ತುಂಬಿ ಬಂದಡೆ ಪರಿಮಳ ಓಡಿತ್ತ ಕಂಡೆ ೫೮೧ 
ದರ್ಪಣದೊಳಗಣ ರೂಹಿಂಗೆ ೫೯೪ 
ದೇಶ ಗುರಿಯಾಗಿ ೬೦೩ 
ದೇಹದೊಳಗೆ ದೇವಾಲಯವಿದ್ದು ೬೦೫ 
ಧರೆಯ ಮೇಲೆ ಪಿರಿದಪ್ಪ ಸಂತೆಯ ನೆರವಿಗೆ ೬೧೨ 
ಧರೆಯಗಲದ ಹುಲ್ಲೆ | ೬೧೩ 
ನಡೆದಡೆ ನಡೆಗೆಟ್ಟ ನಡೆಯ ನಡೆವುದಯ್ಯ ೬೧೭ 
ನಾ ದೇವನಲ್ಲದೆ ನೀ ದೇವನೇ ಹ್ತ 
ನಾಚಿ ಮಾದುದು ಮಾದುದಲ್ಲ ೬೩೧ 
ನಾಣ ಮರೆಯ ನಾಚಿಕೆ ೬೩೩ 
ನಾದ ಮುನ್ನವೋ ಬಿಂದು ಮುನ್ನವೋ ೬೩೫ 
ನಾನು ಘನ ತಾನು ಘನ ೬೪೪ 
ನಾನು ಭಕ್ತನಾದಡೆ ೬೪೫ 
ನಾನೆಂಬುದು ಪ್ರಮಾಣ ೬೪೭ 
ನಾರಿ ಹರಿಯಿತ್ತು ಬಿಲ್ಲು ಮುರಿಯಿತ್ತು ೬೫೨ 
ನಿತ್ಯ ನಿರಂಜನ ತಾನೆಂದರಿಯದೆ ೬೫೬ 
ನಿದ್ರೆಯಿದ್ದೆಡೆಯಲ್ಲಿ ಬುದ್ಧಿಯೆಂಬುದಿಲ್ಲ ೬೫೭ 
ನಿಮ್ಮ ಶೇಜವ ನೋಡಲೆಂದು ೩.9 
ನಿಮ್ಮ ನೆನೆವುತ್ತಿದ್ದಿತು ನೆನೆವ ಮುಖವಾವುದೆಂದರಿಯದೆ ೬೬೧ 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ೩೨೭ 


ನಿಮ್ಮಲ್ಲಿ ನೀವು ತಿಳಿದು ನೋಡಿರೇ 
ನಿರಾಳವೆಂಬ ಕೂಸಿಂಗೆ 
ನಿರ್ಣಯವನರಿಯದ ಮನವೇ 
ನೀನಾನೆಂಬ ಭಾವವಾರಿಂದ 
ಮುಡಿಯಿಂದ ನಡೆ ಕೆಟ್ಟಿತ್ತು 

ನೆಲದ ಬೊಂಬೆಯ ಮಾಡಿ 

ನೆಲದ ಮರೆಯ ನಿಧಾನದಂತೆ 

ನೆಳಲ ಹೂಳಿಹೆನೆಂದು 

ನೋಡುವ ಸೂರ್ಯ ಸುರಿವ ಜಲ 
ನೋಡುವುದ ನೋಡಲರಿಯದೆ 
ಪದವನರ್ಷಿಸಬಹುದಲ್ಲದೆ 
ಪರಿಣಾಮದೊಳಗೆ ಮನದ ಪರಿಣಾಮ 
ಪರುಷದ ಪುತ್ಥಳಿಗೆ ಕಬ್ಬುನದ ಆಭರಣ 
ಪಾತಾಳದಿಂದತ್ತತ್ತ ಮಾತ ಬಲ್ಲವರಿಲ್ಲ 
ಪೃದ್ವಿಯನತಿಗಳೆದ ಸ್ಥಾವರ೦ಗಳಿಲ್ಲ 
ಬಯಕೆ ಎಂಬುದು ದೂರದ ಕೂಟ 
ಬಯಲು ಬಯಲನೆ ಬಿತ್ತಿ 

ಬಲ್ಲನಿತ ಬಲ್ಲರಲ್ಲದೆ 

ಬಿರುಗಾಳಿ ಬೀಸಿ ಮರ ಮುರಿವಂತಹ ಸುಳಿಹ 
ಬಿಸಿಲೆಂಬ ಗುರುವಿಗೆ 

ಬೆಟ್ಟಕ್ಕೆ ಚಳಿಯಾದಡೆ 

ಬೆವಸಾಯವ ಮಾಡಿ ಮನೆಯ ವೆಚ್ಚಕ್ಕೆ 
ಭವಿ ಬೀಜವೃಕ್ಷದ 

ಭವಿಯ ಕಳೆದೆವೆ೦ಬ ಮರುಳು 
ಭಾವದಲೊಬ್ಬ ದೇವರ ಮಾಡಿ 
ಭೂಮಿಯ ಕಠಿಣವನು 

ಮನ ಬಸುರಾದರೆ ಕೈ 

ಮನದ ಕಾಲತ್ತಲು ತನುವಿನ ಕಾಲಿತ್ತಲು 
ಮನದ ಸುಖವ ಕಂಗಳಿಗೆ ತ೦ದರೆ 
ಮರನೊಳಗಣ ಕಿಚ್ಚು 

ಮರನೊಳಗಣ ಪತ್ರೆಫಲಂಗಳು 
ಮಾತೆಂಬುದು ಜ್ಯೋತಿರ್ಲಿಂಗ 


ಮೇರುವ ಸಾರಿದ ಕಾಗೆ 

ರೂಪನೆ ಕಂಡರು ನಿರೂಪನೆ ಕಾಣರು 
ರೂಪಿಂಗೆ ಕೇಡುಂಟು ನಿರೂಪಿಂಗೆ ಕೇಡಿಲ್ಲ 
ಲಿಂಗ ಒಳಗೋ ಹೊರಗೋ 
ಲಿ೦ಗವಿಡಿದು ಅರಿದರಿವು 
ಲೋಕದವರನೊಂದು ಭೂತ ಹಿಡಿದರೆ 
ವಸುಧೆಯಿಲ್ಲದ ಬೆಳಸು 

ವಸ್ತುಕ ವರ್ಣಕ ತ್ರಿಸ್ಥಾನ 

ವಾಯದ ಪಿಂಡಿಗೆ 

ವಿಚಾರವೆಂಬುದು ಸಂದೇಹಕ್ಕೂಳಗು 
ವೇದ ಪ್ರಮಾಣಲ್ಲ 

ವೇದ ವೇಧಿಸಲರಿಯದೆ 
ವೇದವೆಂಬುದು ಓದಿನ ಮಾತು 

ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು 
ಶಬ್ದಿಯಾದಾತ ತರುಗಳ ಹೋತ 
ಶರೀರ ಉಳ್ಳನ್ನಕ್ಕ ನೆರಳಿಲ್ಲದಿರಬಾರದು 
ಶಿಲೆಯೊಳಗಣ ಪಾವಕನಂತೆ 
ಸತ್ತಾತನೊಬ್ಬ ಹೊತ್ತಾತನೊಬ್ಬ 
ಸತ್ಯವನೊಳಕೊಂಡ ಮಿಥ್ಯಕ್ಕೆ ಭಂಗ 
ಸಾಗರದೊಳಗಿಪ್ಪ ಪ್ರಾಣಿಗಳು 

ಸಾವ ಜೀವಕ್ಕೆ ಗುರು ಬೇಡ 
ಸಾವನ್ನಕ್ಕರ ಸರವ ಮಾಡಿದರೆ 
ಸಾಸವೆಯಷ್ಟು ಸುಖಕ್ಕೆ 

ಸಿಡಿಲೊಡನೆ ಕಾದುವಂಗೆ ಕೊಡೆಯೊಂದು ಮರೆಯೆ 
ಸುಖವ ಬಲ್ಲಾತ ಸುಖಿಯಲ್ಲ 


ಸುಖವನಶಿಯತಣ ಹೆಣ್ಣು ಸೂಳೆಯಾದಳು 


ಬ 


ಳಿವ ಸುತ್ತುವ ಮನದ ವ್ಯವಹರಣೆ 


ತ್ರಕ್ಕೆ ಆವುದು ಚಿಹ್ನ ನೋಡಾ 


pA 
GL 
9, 
(GL 
1 41 
CL 
GL 
(©) 
GL 
ಯ 
( 


68 6. ga 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ 


೮೬೨ 
೮೬೨ 
೮೭೩ 
೮೭೮ 
೮೫೬೧ 
೮೮೪ 
ಆಜ್‌ 
೮೯೫' 
ಆತ್‌ 
೯೦೦ 
೯೦೭ 
೯೦೮ 
೯೧೪ 
443೫ 
33) 
435 
೯೩೨ 
ತ 
ಡಿ 
೯13) 
42) 
ಚ ತ 
ಆಟಿ 
gS 
ತ 
೭೫ 
೩೭ 
Fee 
ಫಲ 
೧೦೦೦ 
೧೦೧೫ 
OVE 


೩೨೯ 


ಹಿಂದಣ ಅನಂತವನು 

ಹಿಂದಣ ಕವಿಗಳನ್ನ ತೊತ್ತಿನ ಮಕ್ಕಳು 
ಹಿಂದೆ ಎಷ್ಟು ಪ್ರಳಯ 

ಹಿಡಿವ ಕೈಯ ಮೇಲೆ ಕತ್ತಲೆ 
ಹುಟ್ಟುವರೆಲ್ಲರ 

ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆ 
ಹೊನ್ನ ತೂಗಿದ ತ್ರಾಸು ಕಟ್ಟಳೆ 

ಹೊನ್ನು ಮಾಯೆಯೆಂಬರು 


ಅವಸರದ ರೇಕಣ್ಣ (ಸದ್ಯೋಜಾತಲಿಂಗ) 
ಕಾಯ ಹೇಯ ಸ್ಥಲವೆಂದು 


ಆದಯ್ಯ (ಸೌರಾಷ್ಟ ಸೋಮೇಶರ) 
ಬ್ರ ವ 

ಅಂದಿನವರು ಇಂದಿನವರು 

ಎತ್ತನೇರಿ ಎತ್ತನರಸುವಂತೆ 

ಪ್ರತಿಯಿಲ್ಲದ ಲಿಂಗದಲ್ಲಿ 

ಮುತ್ತು ನೀರೊಳಗೆ ಹುಟ್ಟಿ 

ಹಿಂದಣ ಕಥೆಯ ಮುಂದೆ ಪೇಳುವ 


ಆಮುಗೆ ರಾಯಮ್ಮ (ಆಮುಗೇಶ್ವರಲಿಂಗ) 
ಆಸೆಯುಳ್ಳವಂಗೆ ಮಾಟ ಕೂಟವಲ್ಲದೆ 
ಉತ್ತಮ ತೇಜಿಗೆ 

ಎನ್ನ ಕಣ್ಣೊಳಗಣ ಕಟ್ಟಿಗೆಯ 

ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ 

ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ 
ಕಾದ ಹಾಲ ನೊಣ ಮುಟ್ಟಬಲ್ಲುದೆ 
ಗುರುವಿನಡಿಗೆರೆಗೆನೆಂ ಬ ಭಾಷೆ 
ಗುರುವೆಂಬೆನೆ ಗುರು ನರನು 
ಶೀಲವಂತನಾದಡೆ ಜಾತಿಯ ಬಿಡಬೇಕು 
ಸಂತೆಗೆ ಬಂದವರೆಲ್ಲ 

ಆಯ್ದಕ್ಕಿ ಮಾರಯ್ಯ (ಅಮರೇಶ್ವರಲಿಂಗ) 
ಎನಗೆ ಮನೆಯಿಲ್ಲ 

ಕಾಯಕದಲ್ಲಿ ನಿರತನಾದಡೆ 

ತನುವೀವೆಡೆ ತನುವೆನಗಿಲ್ಲ 


೩೩೦. ವಚನ ಸಾವಿರ 


೧೦೨೯ 
೧೦೩೧ 
೧೦೩೪ 
೧೦೩೬ 
೧೦೩೮ 
೧೦೫೦ 
೧೦೫೩ 
೧೦೫೮ 


೬ 


ಶರಲಿಂಗ) 


30 (ಜೆ > ಕ ಬ a ೨ ೧] J) ೦ ಧೂ WS a) ಜೊ ಜಟ ಓಟ ಡು J BE 
೪೫ 1೫. ೬1೪೬ ಕ|." ನ ಟ್ಗ ಜ್‌ ಬಟ ಚ ANTE IG 
ಪಾ (ಎ ಭೂ ಚ 00 ಆ ಚು ಟ॥3) | ನಿ ಯ lb, OEE CEE CCS) OSLO) TaN ಬಿ 
et 
13 
R 
ಸ 
ಎ 
೨ 
13 ಒತ್ತೆ 
75 & 
Ke > © [ಈ 
9 19 "ತ | 13 . 
ಎ೬ (3 B Y (1 ಲ 4 
ಇ ೨... ೨೫ OE Ue FE 
ಒಣ a I = i “ಇಷ 1" 3 ೨ HW 2 1 
3 ಖಿ 3, 1c ) ನ ಣಿ ಈ ಡಿ 13 ಆಈ 13 ಟಿ [2 15 ಈ 0 
ow ಛಿ ತ್ತ ) ೫% ಬೆ 73 
» H K ತಿ I TT ENE 11 2೭ ೬ SE ೬ 12 
ಪಿ ಹಡ Ca 13 4 3 
ಗಿ OW ಧ್ರ 1D ರ 13 ಚ 3 (0) 14 H oN » 113 
| Je AE ೬2 ೧ ತಳ್ಳು “a ಜ್‌ SES) 4 3B DS [ಬ 3 ಟಂ Wh 9 ಚೆ 
BUSSE LSS EA OE 
8° If ಬ ಈ 7 ` > 13 1 4 3 a pe ಕ 13 8 g ದ i ೭ ವೆ 1 ಹ 2 3 3 
xP ಸ 1. | ಗ ಸ ¥- Te) 2: 3 32 1 ಸ 3 p: 73 ಈ ಈ, Ie ಕೆ ಇ 13 45 I ಸ ~ ( 13 ಖೆ 13 
ಲ 1... ಚ. ೬ (ಬ (೫ UY ೬. © 102 p= ES A 1... ತ್ನ. 
ಕ... 2.೪1೬. TE UE SR ಜ.1 ಬ್ರ ಎಜಿ % bP 
೦. rh ಲ fF p ತ್‌ ಇ ಗ [ಈ ಲ 2 ಬ್ರ sp ಸ 2 «> ಲಾ wR ಎ "1 
"೯ |e: Kl 1 5 ಗ ಗೈ ೯ 3 Ke % Ty; 44 yp 1; p pe 5 . ಇ [ ಎಇ ಜಟ (1 ಡ್ಯ 
( (ls ) 0 4 [3 ಲ ಹ ಕ ತ ೩ ಷ್ಣ 
೨ 1 ೪0 232.118 1%ಊ2 1111 SUES ಆಟ 893 DN ಜಆ ೫ ೫ ANS 


೭೬ 
36 30 


ಗ. sl 


ಮುಳಿದು ಹೋಗುತ್ತ 
ಕೂಡುವ ಭರದಲ್ಲಿ 
ಕೂಡುವ ಸುಖಭೋಗ 


Fo ೭೬ (೬೬ 


ENC ಸ0್ರಿ 


ಉರಿಲಿಂಗಪೆದ್ದಿ (ಉರಿಲಿಂಗಪೆದ್ದಿಪ್ರಿ ವಿಶ್ವೇಶ 
ಎನ್ನೊಳಗೆ ನೀನು ಪ್ರವೇಶ 

ಗುರುವ ಕಂಡಲ್ಲಿ 

ಪಂಕವಿಲ್ಲದ ಕಮಲಕ್ಕೆ 

ಮಹಾರಾಜನನೆಲ್ಲರು ಬಲ್ಲರು 


ರ) 


ವ 


ಹಿಲಂಪಾಪ ದುಃಿಷನೂ ಇಂದಾದ ಸುಖವನೂ 
ಹೊನ್ನ ಬಿಟು ಹೆಣ ಬಿಟು ಮಣಬಿಟು 
ಓವ ಣಿ ತ್‌ ಣಿ (| 


ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯ (ಶುದ್ಧಸಿದ್ಧಪ್ರಸಿದ್ಧ 


ಅ೦ಗವಿಕಾರ ಸಾಕೇಳಿ 


ಏಲೇಶ್ವರ ಕೇತಯ್ಯ (ಏಲೇಶ್ವರಲಿಂಗ) 
ಚಿನ್ನ ಲೋಹಾದಿಗಳು ಕರಗಿ ಒಂದುಗೂಡುವುದಲ್ಲದೆ 


ಒಕ್ಕಲಿಗ ಮುದ್ದಯ್ಯ (ಕಾಮಭೀಮಜೀವನದೊಡೆಯ) 


ಅಂಗವೆ ಭೂಮಿಯಾಗಿ 
ಪೈರಿಗೆ ನೀರು ಬೇಕೆಂಬಲ್ಲಿ 
ವೇದ ಶಾಸ್ತವನೋದುವುದಕ್ಕೆ 


ಕಂಬದ ಮಾರಿತಂದೆ (ಕದಂಬಲಿಂಗ) 

ಗಂಪಕ್ಕೆ ಸಿಕ್ಕೆ ಬಲೆಗೊಳಗಾಗೆ 

ನಾನಾ ಜನ್ಮಗಳಲಿ ಬಂದಡೂ 

ಕದಿರ ರೆಮ್ಮವ್ಪ (ಕದಿರರೆಮ್ಮಿಯೊಡೆಯ ಗುಮ್ಮೇಶ್ವರ) 
ಎಲ್ಲರ ಗಂಡಂದಿರು ಪರದಳವಿಭಾಡರು 

ಎಲ್ಲರ ಹೆಂಡಿರು ತೊಳಸಿಕ್ಕುವರು 


ಕನ್ನದ ಮಾರಿತಂದೆ (ಮಾರನವೈರಿ ಮಾರೇಶ್ವರ) 
ಕತ್ತಲೆಯಲಿ ಕನ್ನವನಿಕ್ಕಿದಡೆ 


೮೨೫ 
೧೦೩೩ 
೧೦೫೫ 


_ಕುರಂಗೇಶ್ವರ) 


೧೧ 


೫೧೮ 


೩೫೪ 


ಕನ್ನಡಿ ಕಾಯಕದ ಅಮ್ಮಿದೇವಯ್ಯ (ಚನ್ನಬಸವಣ್ಣಪ್ರಿಯ ಕಮಳೇಶ್ವರಲಿಂಗ) 


ಎಲ್ಲವ ಬಿಟ್ಟು ಹಲ್ಲ ಸುಲಿಯಲು ಬಂದೆ ೨೯೨ 
ತುರುಬು ಜಡೆ ಬೋಳು ಬಿಡುಗುರುಳು ೫೮೩ 


ಕರುಳ ಕೇತಯ್ಯ (ಶಂಕೇಶ್ವರ) 
ಎಂದೆಂದಿಗೂ ಸಾವು ತಪ್ಪದೆಂದು ಅರಿದ ಮತ್ತೆ ೨೪೦ 


ಕಾಮಾಟದ ಭೀಮಣ್ಣ (ಧಾರೇಶ್ವರ) 


ಐಗೈ ಮನೆ ನಾಗೈ ಕಂಬ ೩೦೧ 
ಜೀವವೆಂಬ ಅಳತದ ಕೋಲಿನಲ್ಲಿ ೫೩೬ 
ಮೂರು ಕೋಲ ಬ್ರಹ್ಮಂಗೆ ೮೫೭ 
“ಕಾಳವ್ವೆ, ಉರಿಲಿಂಗಪೆದ್ದಿಗಳ ಪುಣ್ಯಸ್ತೀ (ಉರಿಲಿಂಗಪೆದ್ದಿಗಳರಸ) 

5. 
ಕೃತ್ಯ ಕಾಯಕವಿಲ್ಲದವರು ೪೫೫ 
ಕಿನ್ನರಿ ಬೊಮ್ಮಯ್ಯ (ಮಹಾಲಿಂಗ ತ್ರಿಪುರಾಂತಕ) 
ಹುಟ್ಟಿತ್ತಲ್ಲಾ ಉಂಟೆನಿಸಿತ್ತಲ್ಲಾ ೧೦೩೭ 
ಹುಸಿಯೆಂಬ ಅಲಗಿಂಗೆ ಒಡಲೆ ಗುರಿಯಾಯಿತ್ತು ೧೦೪೫ 


ಕೀಲಾರದ ಭೀಮಣ್ಣ (ತ್ರಿಪುರಾಂತಕಲಿಂಗ) 


ತಾ ಮಿಥ್ಯನಾದ ಮತ್ತೆ ೫೭೧ 
ನಾನಾವರ್ಣದ ಗೋವುಗಳೆಲ್ಲ ಕೂಡಿ ೬೩೯ 
ಹಲವು ಗಿರಿಗಳ ತಪ್ಪಲಲ್ಲಿ ೧೦೦೫ 


ಕೂಗಿನ ಮಾರಯ್ಯ (ಮಹಾಮಹಿಮ ಮಾರೇಶ್ವರ) 

ಅಪ್ಪುವಿನ ಶಿಲೆಯ ಉಳಿಯ ಮೊನೆಯಲ್ಲಿ ೬೧ 
ಸೋಮುವ 2 

ಕೊಟ್ಟಣದ ಸೋಮಮ್ಮ (ನಿರ್ಲಜ್ಜೇಶ್ಚರ) 


ಹದತಪ್ಪಿ ಕುಟ್ಟಲು ೯೯೫ 


ಕೋಲ ಶಾಂತಯ್ಯ (ಪುಣ್ಯಾರಣ್ಯದಹನ ಭೀಮೇಶ್ವರಲಿಂಗ ನಿರಂಗಸಂಗ) 


ದಿನಚರಿಯೆಂಬ ಪಟ್ಟಣದಲ್ಲಿ ೫೯೭ 
ಭಕ್ತಿ ಜ್ಞಾನ ವೈರಾಗ್ಯದಿಂದ ಅರಿಯಬೇಕೆಂಬುದು 33 
ಮಾಡಿ ಆಡಲೇತಕ್ಕೆ ಸಲಹಿ ಕೂಲಲೇತಕ್ಕೆ ೮೩೦ 
ಶಾಸ್ತ್ರವೆ ಅಡ್ಡಣಿಗೆಯಾಗಿ ೯೨೯ 


ಗಂಗಾಂಬಿಕೆ (ಬಸವಣಪಿಯ ಚಿನ ಸಂಗಯ) 
[so ಬ 


ಬ 
ಅಯ್ಯಾ ನಾನಧವೆ Ww 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ಇ 


MHA 


(ಮಹಾಲಿಂಗ ಗಂ 


ಲ 


ೀಶ ಮಸಣಯ್ಗ 


ಪ 


ಟು 


[ad 


ಗ 


೫) 
1 1. ಟಟ. ೮) ಜ ಆಕಾ @ 
ಸ ನಿ ಕ್‌ ಅ. 0) ಣೆ |, 
AE EO 
4 
KF: 
«4 
ಇ G3 
Rc 1% ಮ 
98 fy 
ಇ) Dt ಈ 
PE il 
ದು ೧ 
[೭ ೨5) 
SR ಸ್ನ ke 
ND) 1 4 ಡಿ a3) ರ 
— ಬ 12 
ಛಿ ಕ 5 ) ಖ್‌ ie) 
ಪ್ರ ೫ ದಿ ಇ. 3 ಸ ಷು 
೦1) 0 e pS 
0೮ pe ಗ 3) p ಸಿ © 
ONS a ಎ 8 (| ಸಕ್ತಿ 
ಛೃ ಬೈಕ ಭ್ರ ಜೆ ಓಟ gH 5 0 ke 
7122 2೩ ಆ ಲಿ ಇ. ಟೊ ಜ್ಜ & ದ್‌ ಗ ಜೆ 
(ಪ ಮ a = 3 ನಾ ~ » 3೫ ¢ 
( 5t | Y= ©) 5) c ೩ ot 1 ಸ 
oa RE 0ೌ 
[5 ಗ ಹ ಟ್‌ ಜ.1 ೪%] ಡು ಗ್ರ 
೫ Op ಜ.8 Bf ಸಿ ಗ್ಗ 
pC ಗ Ks ಬ ಭ್ರ ಡಿ ಸಭ್‌ 0 We g 
Ee ಐ 
2 1 1 ಬ 108.70 1 Je TS 3 ಗೆ 


ಬಂದೆ ಹರಿಭಕನಾಗಿ 
= 


ಎರ 


ಧಲಿಂಗ) 


pe 
ನಾ 
ಳ್‌ 


ಸೋಮ 


ನ 


ಲ 
{a ತ 


ಸ್ನ 


ಟ್ರ 


-) 


೧ 0೧ 
4 


ತ 


ಎ 
Ne 


ಬ 


\ 


ಚೆನ್ನ ಬಸವಣ್ಣ (ಕೂಡಲ ಚನ್ನಸಂಗಮ) 
ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ 
ಅಂತರಂಗದ ಭಕ್ತಿ ಹಾದರಗಿತ್ತಿಯ ತೆರನಂತೆ 
ಅಜಕೋಟಿ ಕಲ್ಪ ವರುಷದವರೆಲ್ಲರು 
ಅನುಭಾವ ಅನುಭಾವವೆಂದೆಂಬರು 
ಅನ್ನವನಿಕ್ಕಿದಡೇನು 

ಆಚಾರವೆಂಬ ಬಿಲ್ಲಿಗೆ ವಿಚಾರವೆಂಬ ನಾರಿ 
ಆನೆಂಬುದಿಲ್ಲ ನೀನೆಂಬುದಿಲ್ಲ 

ಆರಂಬವ ಮಾಡಿ ಸಂಸಾರ ಸ್ಥಿತಿ ಕಳಯದಿದ್ದರೆ 
ಉಂಬುದು ಉಡುವುದು ಶಿವಾಚಾರ 
ಉರಿತಾಗಿದ ಮೃಗ 

ಓಲೆಯಕಾರ ಭಕ್ತವಾದರೆ 

ಕಾಮಿಸಿದಲ್ಲದೆ ಕೊಡದು ಕಾಮಧೇನು 
ಕಾಯ ಬ್ರಹ್ಮಚಾರಿಯಾದಡೇನಯ್ಯ 
ಕಾಯವೊಂದು ಪ್ರಾಣವೊಂದು ಭಾವವೊಂದು 
ಕ್ರಿಯೆಯೆ ಜ್ಞಾನ ಜ್ಞಾನವೆ ಕ್ರಿಯೆ 

ತಮ ಮುಟ್ಟಿ ಮನ ಮುಟ್ಟದೆ 

ತೆಂಗಿನೊಳಗಣ ತಿರುಳು ಸೇವಿಸಬರ್ಪುದಲ್ಲದೆ 
ಧರೆಗೆ ಸೂತಕವುಂಟೆ 

ನಾನು ಮೆಟ್ಟುವ ಭೂಮಿಯ 

ನಿಃಶಬ್ಬ ಲಿಂಗಾನುಭವಿ 

ಪದವು ಪದಾರ್ಥವು ಎಂಬರು 
ಪಾತಾಳದಗ್ರವಣಿಯ ನೇಣಿಲ್ಲದೆ 

ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ 
ಬೇಕೆನಲಾಗದು ಶರಣಂಗೆ 

ಭವಿ ಮಾಡಲಿಕ್ಕೆ ಪೃಥ್ವಿಯಾಯಿತ್ತು 
ಮೆಲ್ಲಮೆಲ್ಲನೆ ಭಕ್ತ 

ವಚನ ರಚನೆಯ ಅನುಭಾವವ ಬಲ್ಲೆವೆಂದರು 
ವೀರನಾದಡೆ ಅಲಗಿನ ಮೊನೆಯಲ್ಲಿ 
ಸರ್ವವೂ ಶಿವನಿಂದ ಉದ್ಭವಿಸುವವೆಂದರೆ 
ಹೊನ್ನು ಭಕ್ತನೆಂಬೆನೆ 

ಹೊರಗಣ ಭವಿಯ ಕಳೆದೆವೆಂಬರು 
ಹೊಲೆಯ ಹೊಲೆಯನೆಂದು 


೩೩೬ ವಚನ ಸಾವಿರ 


ಜೇಡರ ದಾಸಿಮಯ್ಯ (ರಾಮನಾಥ) 
ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು 
ಆಡಬಾರದ ಬಯಲು 

ಇಂದಿಗೆಂತು ನಾಳೆಗೆಂತೆಂದು ಚಿಂತಿಸಲೇಕೆ 
ಇಳೆ ನಿಮ್ಮ ದಾನ 

ಇಳೆಯನಾಧಾರ ಮಾಡಿ 

ಉಂಕೆಯ ನಿಗುಚಿ 

ಊರ ಮಾಡುವನ ಭಕ್ತಿ 
ಎಡರಡಸಿದಲ್ಲಿ ಮೃಡ ನಿಮ್ಮ ನೆನೆವರು 
ಎತ್ತಪ್ಪೆ ಶರಣಂಗೆ 

ಎತ್ತು ನಿಮ್ಮ ದಾನ 

ಎನ್ನ ನಾನರಿವುದಕ್ಕೆ ಮುನ್ನ ಎಲ್ಲಿದ್ದೆಯಯ್ಯ 
ಎನ್ನೊಡಲಾದಡೆ ಎನ್ನಿಚ್ಚೆಯಲಿರದೆ 
ಒಡಲುಗೊಂಡವನಾನು 
ಒಡಲುಗೊಂಡವ ಹಸಿವ 
ಒಡಲುಗೊಂಡೆನಾಗಿ ಮೃಡ 

ಒರತೆಗಳ ಕಂಡಿಂತು ಕೆಲರೀ 
ಕಡೆಗೀಲಿಲ್ಲದ ಬಂಡಿ 

ಕಣ್ಣು ಮೀಸಲು ಶಿವನ 

ಕರಿಯನಿತ್ತಡೆ ಒಲ್ಲೆ 

ಕಾಯ ನಿಮ್ಮ ದಾನ 

ಕೀಳು ಡೋಹರ ಕಕ್ಕ 

ಕುಲಸ್ವಾಮಿ ನಿಮ್ಮವ ಒಲಿವುದ ಕಂಡಡೆ 
ತಾಯ ಗರ್ಭದ ಶಿಶು 


ಲಾ 


ನ ಈಯಬಲುದೆ ದಾನವ 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ 


೩೩೭ 


(ಈ ಸ J 
by 4 ೪ 2 ಆ ೪ ಪ ಪ ಈ ಜಾ ಇ Us ಈ (್ರ Ky) CR, RO ) ೬ ಟ್ಯೂ  ॥ 
2. ಬ್ರಾ ಸ್ತು SU [ಡಿ EEO 4ನ ಗ & (೧ WR ( ಅ 6 
ಸ SN SS SS ಪಾ ಟ್ರೂ. ಭ್ರ IE ೧] (ಟ್ರ ಆ ಡಾ ಡಿ EG ಸ್ರ 
ಚ | ¢ 
5 ಲ 
ಲ ಇ ಬ್‌ 
13 ಗ್ದ L. 3 ವ Ef k 
[3 ಆಟ ದ 1 
1 kh ಟಿ 4 SR 
ವ (6. 3 ee | 
(3 13 9 ಟಿ ಚ ಗ )t [3 (3 3 3 
ಇ UH ಗ ಇಂ ೧ ಇ » ರ 5) ಸ 33 
13 My © 7 li 4 1 we 12 ಇ 
y ೨ 1 0 187] 3B 1? ಬ 2. ೫ 1. ವಃ 
[> ; 1 © 8 ಈ 1.1೯. 13 
nH ನಿ 4) O ಗ್ರ ತ ಲ್ಲಿ | ಬ io ವ ನವ 2 pr o ಲ್ಲ 3 B ವ 
| 182 ನ ॥ಿ ಸ್ಟೆ ಇ ಬು ಭು ps dS EG ಗ್ಗೆ ಸ 
“OD Fe ವಿ" ಲ್ಲ 45 ೧ ಹಾ J ೫ ಡ್‌ ಹ ಜು (0 ಕೌ ( 
|; ie ಕಹ 2. _. [| 6 ಥೆ pe ks W 6: 5 © ಸ 1 13 IE et 11. 1೫೪. .ಓಿ 1 ತ (3 "3 
oS ಇ. ತಬ 1 ೧೬... HS ಚೊ Be A BB (ಗೈ ಈ 
AE ಇ *್ರ ೧3 1॥ A NEE |i ಗ್ರ ಈ 4 (5 ೬ ೫... 1೮ ಬ್‌ ಸ 
ಹ 6 9 ವ್‌ ೪1 ಕ 3 4 B 8 1 BAS fe ನ ಸ್ಸ (1 BB ke ಸಃ p A » UG 
2 ಕ ಸ © ಸ © ಹ € ( ಣಾ (i 
Oe ಇ? 7 ಜೀ 4 (3 12 EN ಇ ಹ ಭೃ 
KS ಲ 2 € el ಸ. | ಡೆ p Wi 2 [ 3 » ಅ ೪ 
3. FR 53 3 4 } pe A ದ ಸ್ರ 9 3 % le ¥ 2 3) (2 3 4 [3 3 eo ೪ 3 ನ 
೪ 1 Ww Jae ಗ್ರೆ 3 4 [eR ot B 79) ಸೆ Ww p (0 [> [3 6 3 ತ್ತ 11 1 ಗ್ರ 
Sa EG ಲ ನ g OR  . . ಇ ಹಾ ಜಾ rs ಬ್‌ ಜು 1 ಶಿ ಗ ಖಿ B WEE 0 
EBD 98101 2 ೬೫ SR re NE BOS REE ERAN 


೧೦೧೨ 
೧೦೧೩ 


೧೦೧೪ 
೧೦೦೧೪ 
೨೩ 
ಆಪಿ 


| 


3 


A CA a 


A ol 


ಮಿ. 
ಶೀಲವ ಅಡಿಯ 


C 


AW 


ಳದಿಂ 
ಹರಿವ 


3೫... 
ಟಿ) 


KE. 
[A 


ಶ್ರರಲಿಂಗ) 


ನುಲಿಯ ಚಂದಯ್ಯ (ಚಂದೇ 


ಪುರದ ನಾಗಣ್ಣ (ಅಮರಗುಂಡದ ಮಲ್ಲಿಕಾರ್ಜುನ) 


- ಎಣಿ 
ಕಾಯವೆಂಬ ಪಟ್ಟಣಕ್ಕೆ ಅ) 


ಪ್ರಸಾದಿ ಭೋಗಣ್ಣ (ಚನ್ನಬಸವಣ್ಣಪ್ರಿಯ ಭೋಗಮಲ್ಲಿಕಾರ್ಜುನಲಿಂಗ) 


ಅಪ್ಪು ತುಂಬಿದ ಕುಂಭದಲ್ಲಿ ೬೦ 
ಖಂಡವ ಮೆದ್ದು ಅರಗಿಸಿ ೪೮೦ 
ಬೀಜವ ಕಳೆದು ತರು ಬೆಳೆವಂತೆ ೭೬೩ 
ಭಕ್ತಿಯೆಂಬುದು ಬೇರು ೭೮೨ 
ವೃಕ್ಷ ಎಲೆಗಳೆವುದಲ್ಲದೆ ೯೦೬ 
ಬಸವಣ್ಣ 
ಅಂಕ ಕಳನೇರಿ ಕೈಮರೆದಿರ್ದಡೆ ೧ 
ಅ೦ಗದಿಚ್ಚೆಗೆ ಮದ್ಯ ಮಾಂಸವ ೮ 
ಅ೦ಜಿದಡೆ ಮಾಣದು ೧೪ 
ಅಂದಣವನೇರಿದ ಸೊಣಗನಂತೆ ೧೯ 
ಅಕಟಕಟಾ ಶಿವನಿನಗಿನಿತು ಕರುಣವಿಲ್ಲ ಬ 
ಅತ್ತಲಿತ್ತ ಹೋಗದಂತೆ ಅಲ 
ಅನವರತ ಮಾಡಿಹೆನೆಂದು ೪೮ 
ಅಪ್ಪನು ಡೋಹರ ಕಕ್ಕಯ್ಯ ೫೬ 
ಅಯ್ಯಾ ಅಯ್ಯಾ ಎಂದು ಕರೆವುತ್ತಲಿದ್ದೇನೆ ೬೩ 
ಅಯ್ಯಾ ನಿಮ್ಮ ವಂಶಾವಳಿಯಲು ಟು) 
ಅಯ್ಯಾ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ೭೩ 
ಅರಸು ಮುನಿದಡೆ ೭೯ 
ಅರಸು ವಿಚಾರ ಸಿರಿಯು ಶೃಂಗಾರ ೮೦ 
ಅರಿವಿನರಿತನವ ಕೆಡಿಸಿತ್ತು ಬಡತನವೆಂಬ ರಾಹು ೯೪ 
ಅರಿಸಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು ೯೯ 
ಅರ್ಥ ರೇಖೆ ಇದ್ದಲ್ಲಿ ಫಲವೇನು ೧೦೨ 
ಅವಳ ವಚನ ಬೆಲ್ಲದಂತೆ ೧೦೭ 
ಅಳೆವುತ್ತ ಅಳವುತ್ತ ಬಳಲುವರಲ್ಲದೆ ೧೧೪ 
ಆಗಳೂ ಲೋಗರ ಮನೆಯ ಕಾಯ್ದುಕೊಂಡಿಪ್ಪವು ೧೧೮ 
ಆಡಿ ಕಾಲು ದಣಿಯವು ASU 
ಆಡುತ್ತ ಹಾಡುತ್ತ ಭಕ್ತಿಯ ಮಾಡಬಹುದು ೧೨೫ 
ಆದಿಪುರಾಣ ಅಸುರರಿಗೆ ಮಾರಿ ೧೩೩ 
೧೪೨ 


ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ 


೩೪೦ ವಚನ ಸಾವಿರ 


ಆಯುಷ್ಯವುಂಟು ಪ್ರಳಯವಿಲ್ಲೆಂದು 


ಆರು ಮುನಿದು ನಮ್ಮನೇನು ಮಾಡುವರು (2೪೮ 
ಆಸತ್ತೆ ಅಲಸಿದೆನೆಂದಡೆ ಮಾಣದು ೧೬೧ 
ಆಸೆಗೆ ಹುಟ್ಟಿದ ಪ್ರಾಣಿ 
ಇಬ್ಬರು ಮೂವರು ದೇವರೆಂದು ೧೮೨ 
ಇವನಾರವ ಇವನಾರವ ಕಂ 
ಈ ಲೋಕ ಭೀತರು ೧೯೭ 
ಉಂಬ ಬಟ್ಟಲು ಬೇರೆ ಕಂಚಲ್ಲ ೨೦೪ 
ಉಂಬಾಗಳಿಲ್ಲೆನ್ನ ೨೦೬ 
ಉತ್ತಮ ಕುಲದಲ್ಲಿ ಹುಟ್ಟಿದೆ ೨೦೯ 
ಉದಕದೊಳಗೆ ಬಯ್ದಿಟ್ಟ ೨೧೩ 
ಉಳ್ಳವರು ಶಿವಾಲಯವ ಮಾಡಿಹರು ೨೨೬ 
ಊರಸೀರೆಗೆ ಅಸಗ ತಡಬಡಿವಡದಂತೆ ಜು 
ಊರಿಗೆ ಹೊಸಬರು ಬಂದರೆ ೨೩೩ 
ಎಡದ ಕೈಯಲಿ ಕತ್ತಿ ೨೪೧ 
ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವಾ ೨೫೦ 
ಎನಿಸು ಕಾಲ ನೀರೊಳಗಿದ್ದರೇನು ೨೫೬ 
ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ೨೬೧ 
ಎನ್ನ ಚಿತ್ತವು ಅತ್ತಿಯ ಹಣ್ಣು ೨೬೨ 
ಎನ್ನ ನಡೆಯೊಂದು ಪರಿ ೨೬೩ 
ಎನ್ನವರೊಲಿದು ಹೊನ್ನ ಸೂಲವನಿಕ್ಕಿದರಯ್ಯ ೨೭೩ 
ಎಮ್ಮವರು ಬೆಸಗೊಂಡಡೆ ಶುಭಲಗ್ನ ವಲ 
ಎರೆದರೆ ನೆನೆಯದು ೨೮೦ 
ಎಲೆ ಗಂಡುಗೂಸೆ ನೀನು ಕೇಳಾ ೨೮೬ 
ಏತ ತಲೆವಾಗಿದರೇನು ೨೯೬ 
ಏನಿ ಬಂದಿರಿ ಹದುಳವಿದ್ದಿರೆ ಅ 
ಒಂದು ಮೊಲಕ್ಕೆ ನಾಯನೊಂಬತ್ತು ೩೦೪ 
ಒಡೆದೋಡು ಎನ್ನ ಮನೆಯಲ್ಲಿಲ್ಲದಂತೆ ಮಾಡಯ್ಯ ೩೧೧ 
ಮ ೩೧೭ 
ಒಲೆ ಹತ್ತಿ ಉರಿದಡೆ ೩೨೧ 
ಒಲ್ಲೆನಯ್ಯಾ ಒಲ್ಲೆನಯ್ಯಾ ನಿಮ್ಮವರಲ್ಲದವರ 2೨೩ 


ಓಡುವಾತ ಲೆಂಕನಲ್ಲ 


ಕಾ ನ 
ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ೩೪೧ 


HW ಇ?0ಿ 12. Ww 30 UW 12 


OT 4 & ಡಿ ಜ್ವಿ ಷ್ಟಿ ೫. ಕ್ರ ಕ್ವ ಚ ಟ್ರಿ TE ಜ|. ಇಜ್ವ ಘೂ ಇ ಜ.೫ ಚ ಚ 
ಸ. 12232. [೬ ಆ SE DD AE MSE US 
TTT ಟಿ ಮಿ ಥಾ A SRS 


13 
ಎ೬ 
ly 
[5 
ತ) 
ಸತಿ ತ ಶ್ರ 
ke [3 43” ತ [ee ಸ 
೫.  1ಗ್ರ ಆ ಚ 1. 0 5 ¥ 
ಚತು ತ ಬಲ 1 3 We 4 
೨ 1 ಗ. is ಬ 
೩೬ 73 ಕ್‌ ೧೫] ಹ 1 22 0. Ne 
ds ೦ ೫) ) 13 ps ಸ ೫ ಇಕೆ ot pi ಇ ಮ 312 ಡ್ನ 
೨ ಫಿ 15 12) ಪ್ದ 44 | ೯ 6 ತ್‌ ಸ್ರ - [Y 
ು ೧ ST 1721... ೪ (1 ಇ ಟ್‌ ಖೃ ೯ (ೆ ೮ le 1. ಈ. ತಂ 
z ಗ “12 fy 1.1... A ಜು ಬಂಡ ) ಚ pe: ಪಂ ಲ 
4 ಛಾ Bf ಟ್ರ ಚ ಗ C ಭು 
Me RS ಟೈ a ಓ ಸತ್ತಿ 
1 ೧ ಜ್ರ ಸು ಸ್ತ (ಗ್ರ ಇಳೆ ಎ. AO ಇಲ ಬಜ ಜಟಕ: ಕ್ವ ಡು ಈ 1 
9% [27114 pL p33 (5 © Xp ವೆ 11೪) 1.) 2 T- 4 ಈ 3 Pp 2 ಐ ಡೈ 
WEE |! ಈ ಆ ಎ2 01] ಬ ಉತ ಬ OT 1 ಬ್‌ Be BB 
4081. ಆಜ ಟ್‌ ್ಸ  ೈ್ರ LM 1. ಭ್‌ ಜ್ರ I ನ ಟೆ ಭ ಡೌ 
SN ಈ ಟ್‌ ಕ ರಾ ಇ... ೬ ಬಧಶ್ಟ್ಲಾ 
[5 bk BR; yz p ಕಾ 4” (4 | 3೨ ಧ್ರ W 3 C ( ೫ (© ತ ( 13 


f ಗ 1) 
ಇ ಗ | ೫. ಗ್ಮತ್ಪ 1 ತ ಯಯ ಗ 16 ದ್‌ ಸ ಜ್ಯ -ಫ್ಲಿಂಚ್ಮಾ ಚೌ 
ಇಟ್ಟಿ 6 [3 3 ಬ 2 ಜೋ ಭಜ ಭಜ ಜಿ ಬಳ ಜ.೯ ೫ ಇಡಾ 72.೫ 


ಗನ್‌ 
ಸ್‌ 


p= 
೧) 


ಲಕಾ 
[OY 


ಆ 
ಹೌ 


೧೬ 


ಆ)? 
Ka 


(ಸ 


ಲ್ಲಾ 
x) 


ಗ 
ಇ 


೨ 
() 
೨) 


6) 


0) 


| 
13 


a ಜ 


0 ಕ) 2 ೬1. 1. 
2) ಕಾ) ೯) ತ್ರ ೯9) 


ಶಿ 
ರ್ಕ 
KO) 
ey 


ಈ 7 ( 

O ೪ ೪) 
~y up ಕಿ 
ಸ 22 ಯ್‌ ಚ 


ಣಿ ೪೨ c 
ಇ. 1೬. [1೫ ಇ 2 
ತೆ ಭ್ರ ಲ lc 5 @ 
ಹ > ಇ 13 ja 


೫೦ ಾ ಚ: 
4 pi ಓಟ ಗ್ಗ 53) 
a 12 
ES RE 


|, 
[ay 
J? 


ಇ) 


ಗ) 
[s 


6 
«a) 


ಸಿ [5 
EN 


1೨ 


ಟೂ 
"3 
Cc 


೩ 


u/ 
೫) 


ಬ ಅ 4 
ಆ ರ ಒಆ ಬರಿ 


ಎಮು 
ಆತ್‌ 
ಚ 


ಕ್‌ 


ರ್ಮ್‌ ೨... 
ಹಾ 


ರ್ಜ ಸಲ್‌ ಹಗ್‌ ದ್‌, 


SESS ಇ ಇ211 
ಟಾ ೩೫ ೨133 


ಕ 


೧) 


ಕಠ ರು ದಾರಾ ಗಾರಿಸು ದ್‌ ಜೃ 


ಸಗ 


ಬಿದಿರಲಂದಣವಕ್ಕು 

ಬೆಟ್ಟಕ್ಕೆ ಬೆಳ್ಳಾರ ಸುತ್ತಿತಯ್ಯಾ 

ಬೆಲ್ಲವ ತಿಂದ ಕೋಡಗನಂತೆ 

ಭಕ್ತರ ಕಂಡರೆ ಬೋಳಪ್ಪಿರಯ್ಯ 

ಭಕ್ತಿ ಸುಭಾಷೆಯ ನುಡಿಯ ನಡೆವೆ 
ಭಕ್ತಿಯೆಂಬ ಪೃದ್ವಿಯ ಮೇಲೆ 
ಭಕ್ತಿಯೆಂಬುದ ಮಾಡಬಾರದು 

ಮಡಕೆ ದೈವ ಮೊರ ದೈವ 

ಮನಕ್ಕೆ ನಾಚದ ವಚನ 

ಮನವೆ ಸರ್ಪ ತನು ಹೇಳಿಗೆ 
ಮನೆನೋಡಾ ಬಡವರು 

ಮನೆಯೊಳಗೆ ಮನೆಯೊಡೆಯನಿದ್ದಾನೋ 
ಮರಕ್ಕೆ ಬೇರು ಬಾಯೆಂದು 

ಮರದ ನೆಳಲಲಿದ್ದು ತನ್ನ ನೆಳಲರಸಬಹುದೆ 
ಮರನನೇರಿದ ಮರ್ಕಟನಂತೆ . 
ಮರೆಯಲಾಗದು ಹರಿಯ 

ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ 
ಮಾಡಿ ಮಾಡಿ ಕೆಟ್ಟರು 

ಮಾಡುವ ಭಕ್ತನ ಕಾಯ 

ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು 
ಮೀಂಬುಲಿಗನ ಹಕ್ಕಿಯಂತೆ 

ಮುದ್ದನೋಡಿ ಮುಖವ ನೋಡಿ 
ಮುನ್ನೂರರವತ್ತು ದಿನ ಶ್ರವವ ಮಾಡಿ 
ಮೇಲಾಗಲೊಲ್ಲೆನು ಕೀಳಾಗದೆ 

ಮೈಗೆ ಕಾಹ ಹೇಳುವರಲ್ಲದೆ 

ಮೊನೆ ತಪ್ಪಿದ ಬಳಿಕ ಅಲಗೇನ ಮಾಡುವುದು 
ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ 
ಲೇಸ ಕಂಡು ಮನ ಬಯಸಿ ಬಯಸಿ 
ಲೋಕದ ಡೊಂಕ ನೀವೇಕೆ 

ವಚನದಲ್ಲಿ ನಾಮಾಮೃತ ತುಂಬಿ 

ವನದ ಕೋಗಿಲೆ ಮನೆಗೆ ಬಂದರೆ 
ವಿಷಯವೆಂಬ ಹಸಿರನೆನ್ನ ಮುಂದೆ 


೩೪೪ ವಚನ ಸಾವಿರ 


ವೇದಕ್ಕೆ ಒರೆಯ ಕಟ್ಟುವೆ ಇ 


ವ್ಯಾಧನೊಂದು ಮೊಲನ ಹ್‌ ೯೧೮ 
ವ್ಯಾಸ ಬೋವಿತಿಯ ಮಗ ಇಷ 
ಸರಜೆಯ ಮಬ್ಬಿನ ಕಪ್ಪು ತ 
ಸಂತವಿದ್ದ ಮನೆಗೆ ಕೊಂತವ ತಂದಂತೆ ೯೩೬ 
ಸಂಸಾರವೆಂಬೂದು ಗಾಳಿಯ ಸೊಡರು ೯೪೦ 
ಸಂಸಾರಸಾಗರದ ತೆರೆ ಕೊಬ್ಬಿ ೯೪0 
ಸಗಣಿಯ ಬೆನಕನ ಮಾಡಿ ೯೪೨ 
ಸಮುದ್ರ ಘನವೆಂಬೆನೆ ಆಟ 
ಸಸಿಯ ಮೇಲೆ ಸಾಗರವರಿದಂತಾಯಿತ್ತಯ್ಯ ೯೫೬ 
ಸುಡಲೀ ಮನವೆನ್ನನುಡುಹನ ಮಾಡಿತ್ತು ೭೬ 
ಸೂಳೆಗೆ ಹುಟ್ಟದ ಕೂಸಿನಂತೆ ೯೮೦ 
ಸ್ಥಾವರ ಭಕ್ತಂಗೆ ಸೀಮೆಯಲ್ಲದೆ ೯೮೪ 
ಹ೦ಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೆ ೯೮೭ 
ಹಬ್ಬಕ್ಕೆ ತಂದ ಹರಕೆಯ ಕುರಿ ೯೯೬ 
ಹಲವು ಕೊಂಬಿಂಗೆ ಹಾಯಲುಬೇಡ ೧೦೦೪ 
ಹಾದರಕ್ಕೆ ಹೋದಡೆ ಕಳ್ಳ ದಮ್ಮವಾಯಿತ್ತು ೧೦೧೮ 
ಹಾಲತೊರೆಗೆ ಬೆಲ್ಲದ ಕೆಸರು 2333 
ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ೧೦೨೩ 
ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸಿದಂತೆ ೧೦೨೬ 
ಹಾವು ತಿಂದವರ ನುಡಿಸಬಹುದು NODE 
ಹುತ್ತಕ್ಕೆ ಏಸುಬಾಯಾದಡೇನು ೧೦೪೦ 
ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ೧೦೪೧ 
ಹೊತ್ತಾರೆ ಎದ್ದು ಅಗ್ರವಣಿ ಪತ್ರೆಯ ತಂದು ೧೦೫೧ 
ಹೊನ್ನಿನೊಳಗೊಂದೊರೆಯ ೧೦೫೬ 
ಹೊರಿಸಿಕೊಂಡು ಹೋದ ನಾಯಿ ೧೦೬೨ 
ಹೊಲೆಯ ಮಾದಿಗ ಭಕ್ತನಾದರೆ ೧೦೬೩ 
ಬಹುರೂಪಿ ಚೌಡಯ್ಯ (ರೇಗಣ್ಣಪ್ರಿಯ ನಾಗಿನಾಥ) 

ಅಪ್ಪಾ ಬೊಪ್ಪಾ ಚಿಕ್ಕ ಚೋಹ ೫೭ 
ಅಲ್ಲಿಯ ರೂಪ ಇಲ್ಲಿಗೆ ಬಂದಿತ್ತು ೧೦೫ 
ಇನ್ನಾಡುವೆ ಜಂಗಮ ಬಹುರೂಪ ೧೭೮ 
ಗಾರುಡಿಗನ ವಿಷವಡರಬಲ್ಲುದೆ ೪೯೦ 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ೩೪೫ 


೧೦೪೯ 


೨೮೮ 


ETO 


0 


ಕ 


೬೨೦) 


(0) 
J 


eP 


೦ 
4 


೫೫ ಟೆ ಜ ಜ| OSA EA SR ಇ ಕ 0 ೧), 1, 
EE DS TK DL OL de ಹ OD LE 
ಕ MO ಜ|. ಇಟ ಓ DS I ೫. ee ಟಿ ಜೌ 6% ಆ. ಈ. ಔರ Rp 


4 ೫1 ಬ್ರ? 
<3 ಭಾ (» 
3 4 ಸೆ 
. ಆ 1೪0೧ ಯ ಚ್‌ 4 K 0 
i ಭ್ರ ೫೫ 5 ಜೆ ff 
FS ಲ 2 I - 

13 ೯ 6) ಸ 1 ( 4 
1.2೬2 1೬ py oo a ೫ ದಲ 
AM ಜ ಟಟ ೫ ಕೆ ಎ ೪೨ ಸ [| p: & (OE ಜ್‌. 2. 1.೬ 
ee ಜಟಕ 2 111 AW ಬುಡ ಸ ಹ 313, 8.1. 
ಎ ಜಟಕ 7 ಬ ಐ] ಹ Re “Ue 8 OE 
RR ೫. 1.೫.೬1. a ಬಿ ೫. OGD? CR pe 

I 19) pk ಟಿ 3 @ 4 ಟೆ ತ "ಐ" ಬೆ ೧ 23೩. 120 0 
( 


(21 Wl. ಬಾ | - 1e x - 
11 ೫೫1೫3 3೩ TES ಡು ಪಟ ನಂ ಜು ಓಜ ಬಜ ಜಟ ಟ್ಟ ಬಜ (ಲೃ ಜು ಛಿ 
PE | ಜ.] ಜಟೆ ಟಕ  ಟ  ( 3 1. ಗ್ರ 1೧ ೪9 8 


ಮನುಮುನಿ ಗುಮ್ಮಟದೇವ (ಗೂಡಿನಗುಮ್ಮಟನೊಡೆಯ ಅಗಮ್ಯೇಶ್ವರಲಿಂಗ) 
ಎನ್ನ ಮನದ ಮರವೆ ಭಿನ್ನವಾಗದು 


೨೬೮ 
ಕೂಟದಿಂದ ಕೂಸು ಹುಟ್ಟುವಡೆ ೪೫೦ 
ನಾನೊಂದು ಗಿಳಿಯ ಕಂಡೆ ೬೫೦ 
ಪದವನರಿಯದ ವಾಚಕ ಬಡ 
ಹಾರುವ ಹಕ್ಕಿಯ ಹಿಡಿದೆ ೧೦೧೯ 
ಮರುಳ ಶಂಕರದೇವ (ಶುದಸಿದ ಪಸಿದ ಪಸನ, ಪಬುವೆ 

೪ ಇ _) ಓ ಪ್ರ ಬೃ ದ್‌ 

ಶಾಂತಚೆನ್ನಮಲ್ಲಿಕಾರ್ಜುನದೇವ) 
ಸಂಸಾರವೆಂಬ ಸಾಗರವ GAG 


ಮಾದಾರ ಚೆನ್ನಯ್ಯ (ಭೋಗಬಂಕೇಶ್ಚರಲಿಂಗ)ಜಾತ್ಮ ರಾಮ ರಾಮ) 


ವೇದ ಶಾಸಕೆ ಹಾರುವನಾಗಿ ೯೧೦ 
ಮಿರ 

ಸಾಂಖ್ಯ ಶ್ವಪಚ, ಅಗಸ್ತ್ಯ ಕಬ್ಬಿಲ ೯೫೭ 

ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬ ೯೮೫ 


ಮಾದಾರ ಧೂಳಯ್ಯ (ಕಾಮಧೂಮಧೂಳೇಶ್ಟರ) 


ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ೪೧ 
ಅರಿದು ಚುಚ್ಚುವೆಲ್ಲರೂ ದನದಟ್ಟೆ ೮೪ 
ಆಕಾಶದ ನೀರಿಂಗೆ ಮತ್ತೇತರಲ್ಲಿಯೂ ೧೧೬ 
ಆವುದ ಹಿಡಿದು ಬೀಸಿದಲ್ಲಿಯೂ ಗಾಳಿ ತಪ್ಪದು ೧೫೯ 
ಉಂಟಿಬಲ್ಲಿಯ ಜ್ಞಾನಕ್ಕೆ ದೂರ ೨೪೫ 
ಕಂಗಳ ಸೂತಕದಿಂದ ಕಾಣಿಸಿಕೊಂಬುದು ೩೩೬ 
ಕಟ್ಟಿದ ಘಟದಟ್ಟೆಯ ಹೊಲಿದು ೩೪೯ 
ಕಾಮಿಗೆ ಯೋನಿಯೆಲ್ಲವೂ ಸರಿ ೩೯೮ 
ಗುರುವೆಂಬ ಸೂತಕ ಅರಿವಿನಿಂದ ೫೦೭ 
ನುಡಿದಡೆ ಮಿಥ್ಯ ಸುಮ್ಮನಿದ್ದಡೆ ತಥ್ಯವಲ್ಲ ೬೮೦ 
ಪೂಜೆ ಪುಣ್ಯಕ್ಕೆ ಒಡಲು ೨೫3 
ವಾದ್ಯಕ್ಕೆ ಬ೦ಧನವಲ್ಲದೆ ನಾದಕ್ಕೆ ಬಂಧನವುಂಟೆ ೮೯೬ 
ಸುಳಿವ ಅನಲಂಗೆ ಮೈಯೆಲ್ಲ ಕೈ ೯೭೮ 
ಹಲವು ಚಿತ್ರವ ನೆನೆವ ಮನಕ್ಕೆ ೧೦೦೬ 


ಮಾರೇಶ್ರರೊಡೆಯ (ಮಾರೇಶ್ವರಾ) 


ಉಂಬವರಲ್ಲ ಒಂದೇ ಪರಿಯೆ ೨೦೫ 
ಊಡಿದರುಣ್ಣದು ಒಡನೆ ಮಾತನಾಡದು ೨೨೨ 
೬೭೯ 


ನುಡಿದ ಮಾತಿಂಗೆ ಕೊರತೆಯೆಂದು 


೩೪೮ ವಚನ ಸಾವಿರ 


ಮುಕ್ತಾಯಕ್ಕ (ಅಜಗಣ್ಣ) 


ಅಧಿ 


ಅಂಧಕನ ಕೈಯ ಅಂಧಕ ಹಿಡಿದಂತೆ ೨೨ 
ಅದ್ರೈತವ ನೆಲೆಗೊಳಿಸಿ ೪೭ 
ಅರಿವನಣಲೊಳಗಿಕ್ಕಿ ಹಕ 
ತನುವಿನೊಳಗೆ ತನುವಾಗಿ ೫೫೭ 
ನಡೆದು ನಡೆದು ನಡೆಯ ಕಂಡವರು ೬೧೮ 
ನೀರಬೊಂಬೆಗೆ ನಿರಾಳದ ಗೆಜ್ಜೆ ೬೭೪ 
ನುಡಿಯೆನೆಂಬಲ್ಲಿಯ ನುಡಿ ಅದೆ ೬೮೬ 
ಸತ್ಯವುಳ್ಳಲ್ಲಿ ಶಬುದ ಹಿಂಗದು ೯೪೮ 
ಸಿಡಿಲು ಹೊಯ್ದ ಬಾವಿಗೆ ಸೋಪಾನವುಂಟೆ ೯೬೭ 
ಮುಳುಬಾವಿಯ ಸೋಮಣ್ಣ (ಮುಳುಬಾವಿಯ ಸೋಮ) 

ಆಗಿಲ್ಲದ ಸಿರಿ ೧೨೦ 
ಮೆರೆಮಿಂಡಯ್ಯ (ಏಘಟದೂರ ರಾಮೇಶ್ವರ) 

ಆಡುವಾತ ಗಣಿಮಿಣಿಯಲ್ಲಿ ಕುಣಿದಡ ೧೨೬ 
ಇರುಳಿಗೆ ಮೊಲೆ ಯೋನಿ ಅಧರ ೧೮೫ 
ಉಂಟೆಂಬುದು ಭಾವದ ನೆಮ್ಮುಗೆ ೨೪೨ 
ಕಾಣಬೇಕೆಂದು ಮುಂದೆ ನಿಂದು ೩೮೯ 
ಚಿನ್ನ ವಿಶೇಷವೆಂದು ಮಣ್ಣು ಅಧಮವೆಂದು ೫೧೯ 
ತನ್ನ ತಾನರಿದಡೆ ೫೬೦ 
ನೀರೊಳಗಣ ಕಿಚ್ಚಿಗೆ ನೀರೆ ತಾಯಿ ೬೭೬ 
ನೀರೊಳಗಣ ಕಿಚ್ಚು ತಾಯಲ್ಲಿ ಅಡಗಿತ್ತು ೬೨4 
ಮೈದುನ ರಾಮಯ್ಯ (ಮಹಾಲಿಂಗ ಚನ್ನರಾಮೇಶ್ವರ) 

ಮಳಲಲ್ಲಿ ರಸವುಂಟೆ ೮೨೭ 
ಮೋಳಿಗೆ ಮಹಾದೇವಿ (ಎನ್ನಯ್ಯಪ್ರಿಯ ನಿಃಕಳಂಕಮಲ್ಲಿಕಾರ್ಜುನ) 

ಆವ ಬೀಜ ಬಿತ್ತಿದಡೂ ' ೧೫೫ 
ಊರ್ವಸಿ ಕರ್ಪುರವ ತಿಂದು ೨೩೮ 
ಎಸುವರ ಬಲ್ಲೆ ೨೯೩ 
ಕಾಯ ಭ್ರಮೆಯಿಂದ ಕೈಲಾಸ ೪೦೪ 
ಬಯಲ ಹೊಲಬಿನಲ್ಲಿ ಹುಟ್ಟಿದ ಬೆಳಗು ೭೩೪ 
ವ ಮಂ ೭೫೭ 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ 


೩೪೯ 


ME 1 ೫. ಜಿ ಜ್ಞಾ ಇ 2 ಜಿ ಎ2 0 SE BE ಸ್‌ | 
AAT EEE ಬಟ ಸತ್ತು ಓಜ ಭಟ ಜ.೨1: ಬ ೩ ಬ 
ST 1 8 AS ಜಾಡಿ ಜಿ ಟಟ ಬ 4 124೬01 ತ ೩) 2 a 

3 
1 1 © 
“HIP ವ Ns ~~ 3 
p 2 Fe: © A 3 
jp 1 ಚ ತು ಬ. 1, A: 
2 B ಗ 6 | 4 ls! (5 A ಗ 
೪ ಛ bY Ye ಈ 3 4 } [5 ಕ 4 
3 1 3 t 45 111 11/1 ಗ್ತ ಡೈ Ne: 13 yy ನ ಸ 3 ಸ 
Ww ಶ್ಯ 4 3 | 1 a ಬ ಇ 0. ವ್ರ 
ARS 2 (ತ್ತ 9 14 EE 4 , 
i: ೫. 1) ಸಿ ಹ] Ie Py 4 ಕ ೦ ಜಬ ‘7 ೫೫11 ಟ್ರಿ ಲಿ ಆ 
ಎಟ ENE CNN ಹ 4 a5 ದು ಟ್ರ ಜಟ on p w 
4೨ AO ಜ|. a" COLE Hk eb” 8 ® se BW ks 
ಗ ೫.೪... [ ಬ 1. 1.11... 18% 1, SO 13 ಸ ಬ fF ಲ 5 3 ಸೆ © 
ಜಾ €॥ ಭಿಕ್ಷ ನ್ದ ದಟ ಭಟ್ಟಿ ಕ ೈ್ಪ ಸು ಆ ಬ ತ್ತ. ಇ. ೬14 ಸ 153. 
BR SE SNE BCS a ೬1 ಸ FN 
SD WE i ಹ ವ A ತು Eg 1 ್ಗ ; 
13 3 ಸ ತ V3 ಸ್ಟ ಇರ ದ್ಯಾ 8 p> 6 ಲ 1 ೨) 1 ಇ0ಿ (3 ಐ (5 ಗ್ರಾ. | 
್ಯ k 1 ಪ ಸೆ 4) 13 RA ಆ (3 13 ವೀ G ೧ Ky) ದ್ದ ಸ | ; 1 ೪೨) “ ೧೦ ps | Q y> (} | 
12 4 be | TH ) 9 ಟು [3 2 ಲ್‌ ಲ pT « ಣೆ 6 [3 D ಇ WB » 1 ಷ್‌ ಸ 4 ೨೮ ಸ 6 ಬ 
pS it ¢ q a) 1 ಡೆ ಇ ಶೆ 
EA ಇ ಖೃ ಗ ೨ 3 pO ೯... 
ON 10೫. 2 ೮1. ಇಇ 1್ಗ ಗ ೪ ಕಟಿ 1 SD ಐಎ ಇಕಿ ಪೆ 6 D | . ೫ ಜೆ ಫರಾ . ] 
1 11೪ 13838 ES SO SR 1 18 ಓಜ che BEA De DH 1 


ಳ (ವೀರಬೀರೇಶಲಿಂಗ) 
ಳ (ಏಕಾಂತವೀರ ಸೊ 


ಧಿ 
೦ 


(ಇಇ) 


3 


€ರಗೊ 
ವೀರ ಸೊಡ 


ಸ) 


೧೮೨ 
೪೫ 
WE 


ಕ್ಷ 


ಬ 


ಲ್ರಿ 
ಳಿ 


ಹಾ 


ರೌ 
ಇ 


EB 
ಮೆ 


[J 


ಸಕಳೇಶ ಮಾದರಸ (ಸಕಳೇಶ್ವರ) 


ಅಂಕುರ ಪಲ್ಲವ ತರು ೨ 
ಅಡವಿಗೆ ಹೋಗಿ ಏವೆನು ೨ 
ಅದು ಬೇಕು ಇದು ಬೇಕುಯೆಂಬರು ಲ 
ಅರಿವನಾಹಾರಗೊಂಬುದೆ ೯೧ 
ಅರ್ಥ ಸನ್ಯಾಸಿ ಬ್ರಹ್ಮಚಾರಿ ಆನಯ್ಯ ೧೦೩ 
ಅಶನ ವ್ಯಸನಾದಿಗಳನಂತನಂತ ೧೦೮ 
ಆರುವನೊಲ್ಲೆನೆಂದು ೧೪೯ 
ಅಸೆಯಿಂದ ಬಿಟ್ಟು ಕಿರಿಯರಿಲ್ಲ 01 
ಇದಿರೆನ್ನ ಹಳಿವರು ೧೭೫ 
ಈರೇಳುನೂರುವರುಷ ಮಜ್ಜನಕ್ಕೆರೆದು ೧೯೮ 
ಉರವಣಿಸುವ ಮನ ೨೧೯ 
ಊರಿಗೊಕ್ಕಲಹ ೨೩೫ 
ಎನಗೆ ನೀನು ಮಾಡಿದ ಸಂಸಾರದ ೨೫೩ 
ಎನಗೆ ಸೋಂಕಿದ ಸಕಲ ರುಚಿ ೨೫೫ 
ಎನ್ನ ಮನದಲ್ಲಿ ದಿಟವಿಲ್ಲ ದ 
ಏರಿಯ ಕಟ್ಟಬಹುದಲ್ಲದೆ ೩೦೦ 
ಕಾಡಪತ್ರೆಯ ನಾಡಕೀಡೆ ತಿಂದಿರವೆ ೩೮೬ 
ಕಾಮನೆಂಬ ಬಿಲ್ದಾಳವುಂಟೆಂಬುದ ೩೯೫ 
ಕಾಮಿಸಿ ಕಲ್ಪಿಸಿ ಭಾವಿಸಿ ೩೯೯ 
ಕಾಯಕಕ್ಕಾರದೆ ಮೈಸೋಂಬತನ ೪೦೬ 
ಕಾಯದಿಂದ ಗುರುವ ಕಂಡೆ ೪೧೩ 
ಕಾಲವಶದಿಂದ ಕಾಲನೆಡಹಿದಡೆ ೪೨೭ 
ಗರ ಹೊಡೆದಂತೆ ಬೆರತುಕೊಂಡಿರ್ಪರು ೪೮೯ 
ಗುರುಪ್ರಸಾದವ ಕೊಂಬರೆ ನಾಚುವುದು ೫೦೧ 
ಚಿಕ್ಕುಟು ಕಡಿದಡೇನು ೫೧೭ 
ಜನಮೆಚ್ಚೆ ಶುದ್ಧನಲ್ಲದೆ ಮನಮೆಚ್ಚೆ ೫೨೯ 
ತನುವ ಪಡದು ಧನವ ಗಳಿಸಬೇಕೆಂದು ೫೫೩ 
ತಮತಮಗೆ ಸಮತೆಯನು ಹೇಳಬಹುದಲ್ಲದೆ ೫೬೫ 
ದೇವರೆದ್ದರಾವು ಏಳುವೆವಯ್ಯಾ ೬೦೧ 
ದೇಶಾಂತರವ ತಿರುಗಿ ತೊಳಲಿ ಬಳಲಿ ೬೦೪ 
ನೇಮಿಯ ನೇಮ ೬೯೮ 


ಭಕ್ತಂಗೆ ಬೇಡದ ಭಾಷೆ ತ್‌ 


ಮೆಳೆಯ ಮೇಲೆ ಕಲ್ಲನಿಕ್ಕಿದಡೆ ೮೬೧ 
ಮೊಲೆ ಮುಡಿ ಮುದ್ದುಮುಖದ ೮೭೦ 
ಸರವರದ ಮಂಡೂಕನು ೯೫೧ 
ಸರ್ವಸಂಗಪರಿತ್ಯಾಗಿಯೆಂದಡೆ ೯೫೪ 
ಸುಖವನನುಭವಿಸಿ ಆನು ಸುಖದ ೯೭೪ 
ಹಗರಣಂಗಳ ನೆರಹಿ ಮಾಡುವ ಮಾಟ ೯೯೮ 
ಹೊಯಿದ ಹರೆಗೆ ಕುಣಿದಾಡುವರೆಲ್ಲಾ ೧೦೫೯ 


ಸಗರದ ಬೊಮ್ಮಣ್ಣ (ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರಲಿಂಗ) 


ಕಾಯದ ಕಾನನದಲ್ಲಿ ಭಾವವೆಂಬ ನವಿಲು ೪೧೧ 
ತನು ನಷ್ಟವಾದಲ್ಲಿ ಉಸುರಿಗೆ ಒಡಲಿಲ್ಲ ೫೫೦ 
ಬಂಗಾರವನೊರೆದು ಬಣ್ಣವ ಕಾಣಬೇಕಲ್ಲದೆ ೭೨೫ 
ವಿಷ ಕೊಲ್ಲುವಲ್ಲಿ ಹಾವೇನ ಮಾಡುವುದು ಸ 
ಹೂವ ಕೊಯ್ಯುವರಲ್ಲದೆ ಹೂವಿನ ಗಂಧವ ೧೦೪೬ 


ಸತ್ಯಕ್ಕ (ಶಂಭುಜಕ್ಕೇಶ್ವರ) 


ಇನಿಯಂಗೆ ತವಕವಿಲ್ಲ ಎನಗೆ ಸೈರಣೆಯಿಲ್ಲ ೧೭೬ 
ಭಕ್ತರಿಗೆ ಅಕ್ಕೆ ಶೋಕವುಂಟೆ ಚೆ 
ಹೊರಗಿದ್ದಹನೆಂದು ನಾನು ಮರೆದು ಮಾತನಾಡಿದೆ ೧೦೬೧ 


ಸಿದ್ದರಾಮ (ಕಪಿಲಸಿದ್ಧ ಮಲ್ಲಿಕಾರ್ಜುನ) 


ಅಂದಿನವರು ನಡೆದ ದಾರಿ ಇಂದಿನವರು ೦) 
ಅಡವಿಯಲ್ಲಿ ತಡೆಗಡಿದ ಪಶುವಿನಂತಾದೆವಲ್ಲ ೪೩ 
ಅನೇಕ ತರದ ಯೋನಿಮುಖಂಗಳ ೫೦ 
ಅಯ್ಯ ಎನ್ನ ನಾ ಸಂತೈಸಿ ೬೨ 
ಅಯ್ಯಾ ನಾನೊಂದ ಬೇಡುವೆ ನಿಮ್ಮಲ್ಲಿ ೬೮ 
ಅಯ್ಯಾ ನಿನ್ನಾಳಾಗಿ ಆರೆನಯ್ಯಾ ಕೆಲಬರ ಬೋಸರಿಸಲು ೭೦ 
ಅಯ್ಯಾ ನಿಮ್ಮ ಬರವಿಗೆ ಕಣ್ಣೇಟಗೊಂಡೆನು ೨2 
ಅರುವತ್ತೆಂಟು ಸಾವಿರ ವಚನಗಳ ಹಾಡಿ ೧೦೦ 
ಆತನ ಸುಖದುಃಖವೀತಗೇನು ೧೩೦ 
ಆನರಿಯೆನಯ್ಯಾ ಪಶು ನಂಬುವಂತೆ ನಂಬುವೆ ೧೩೬ 
ಆರೇನೆಂದರೂ ಓರಂತಿಪ್ಪುದೆ ಸಮತೆ ೧೫೨ 
ಇಂಬಪ್ಪ ಶರಧಿಯ ಸಂಭ್ರಮದ ಮೊರಹಿನಲಿ ಲ 


೧. ವಚನಕಾರರು ಮತ್ತು ಆಯ್ದ ವಚನಗಳ ಸೂಚಿ ೩೫೩ 


ಎ 


ಎ ಗರ ಟಾ ಟು ಜರ ಲ ಟ್ರಾ ಊ ಊಟ ಧರ (4 BW ಹಲ ಟು ಈ. GF ಈ ಛಲ 
OSE, SO EO ಚ ಭಜ ಛಲ | 
ಎ. ಈ 1 ED ಥಾ ಚಾ ಧಾ ಜು ಜಈ ಜಿ ಜಾ ಭಿ 88 ಈ ಈ. ಟಿ «ಟೆ ಟಿ 
2 
© 
ಚೆ ರ ಸ್ರ 
ಕ ೪. | 
1 k (2% 
ಐ ಜಿ 2 1 ತ 
ದಿ 1 = © [5 1 
12) 1) ಟಿ © ಸ್ಟಾ p< © ಪಿ ke ವಾ 
23 (ನ [ 1411] %) G6 43 > p ತ್ರ ಆ (( 
ಟೆ ಸ 13 ಟ್ರ ಸ್ಟ [ತ್ರ ಜ್ಯ ಸ 3B 4. 4 [5. ಬ್‌ ಗೆ ಇ 
ಲಿ n ಇ Oy 5 ಹ ಆ ೪ ೧8 pe 12 3... 3 
ಗ. 1 ೧ ಕ ಟೀ ಲ ಚ (ಲ್ಯಾ 3೨ UW 
21 1೪ 14..4 1) » 0 3 bP y IgE 15 SI TE 
ORT VERY AE 
ಛ, ಡಾ ತೆ (ಫ್ರಾ ಗೆ uy 
SEL FT ಬ, ಚ್ಟ 2 ೫ ET 
0... 1.21%. Wo ೮೪ 5 1 [3 Co G IE BN 
2 ೩2 ಸಾ p BU 3 [s i ಓ oO 3 ps ಬ | 53 
< HEE RT ೪ ಬುರಡಿ ಟೈ ಹ ಟಿ 
2 | ಸ ತ ಜೌ €£ ಇ 1 ಈ 
13 | 2 #8 tp ( EN RR 
ಹ OE ೫ ಲ್ಯ ಜಇ ಗ್ರ [ಬ ಚ. ಕಿ... .1. 
(ಎ ಟಿ ಕ್ಷ (ಕ್ರ ಇರರ ( ರ್ಕ ಕ 113 
ಗಾ (2 1 1ಬ 1 1) (4 © 3) (> 13- ©) ೧ 2) ದ್ದ 3 
ಜ್ರ ಬಿಡಿ 1 0 OSH ASE SE ಸ್ಟೆ 
4 £ ಗ ( J (ಲು 1 “ಡೆ Y3 13) 3 (% ೪ 7 
¢ @ 1! *॥೧ಓ.| 1 ಶ್ರ WI SN | Cs, 


೮೪೫ 


ಪಾರ ಪೆ ತಾಲ್‌ 


೧ ಟಪಿಟರಿ 


3 


dm ಸಾತ್‌ 


ಗ್ದ 


A 


೨ 


ತ್‌್‌ 


= ಆಗ್‌ ಭಿ 
ಅಕ ಗೂ 


ಆ 
f 


ಶರಲಿಂಗ) 
ದ 


ಬಂಕೇ 


೦ಕದೊಡೆಯ 


೧೯ (ಈ 
೩. ೪ AE NO wm (ಹಾ) sl ೫ 1! ಆ 
SE RO ಟು ಟ್ವ್ಹು | ಚ ನ 


6) 6) ನ್‌ ೧ ಟ್ಟ 


() (ಈ (OE /3[( ಡಾ. ಟಸ್ಸೆ ಭ್ರ ಗಿ 2) -) 
( ಅಟ್ಟ ಜು ಫ್ರಾ ಟಾ ಭಟ ಎ. ಟೂ ಟಟ, (( ಇವ. (1) ಗ) 


೫ 


ಗ 1) ಫೆ 

123 (1 ೫3 

3% ಫು) 

23 ತ ಹ 

ವಃ 73 ಆ 2 1211.28 

pe: iS p< 43 © ೫ ಗ್ಗ ಬೀ 1 

ಸ ಲ್ಸ “Oo 3 ಇಡೆ ಕ ಸ 1 

J 43 13 p ಛಿ ಸ ಗ i 1 8)! ಲಿ 
1 ; [ 3 M4 ವ ~~ p 3 |e 13 (> 2 6) ( ೫ 
3 DN ಆ 1 ಬು 13 9) 1 29 i} 4 
D A (ಟೆ IG ಭಳ. ಇ 3 4) ೧ Fe ಚಚ [|] 
4 ೨ 11.8 1 1:1 1-೨. UES EE 
ು EO ಸ k © ತ. ತ್ರ ( ¥ ತ 1 ಇ ಜಗ BH (| 
1 1 ಗ್ದ Be SM ಖಿ 1 ಜಾ. 4೯ ಜ್‌. HBB ಇ 3 ಕಷ್ತಿ 
A ಬಟ್ಟ ತ್‌ 2. ತ್ವ Bey ಬಿಟ ಇ 
ಟ್ರ SE ಟಿ ಬ ಗಿ USE BS Nm 13 HB ಬಜ 2 BB wm So 
| ೪ ಥು ಕ್ವ) ಕ » 1. ೮ 13 1 1) 1 5 
~ MW ೨ ss *}) < ಇ 86 12 ಜಾ ಬಬ ಟ್ರ 1111] - 5 ೫ 1] UN 7 
pe ಲ 4 Xp ಣ್ಯ 3೨) 4 ಗ ಎ ಡಿ Js 2) ಲ್ಲ 13 Y - IF: 3 13 MP 3 
{4 (ಬಿ ತ್ತ A Pe ~ ೨ ತೆ ಚ ೫೨ 13 1೬ 1 ” ತೆ B : ! 
ಸೆ 1 \ pf: (8 ೫ 
nn ಜತ. 1.16 BSUS SEG ಡು Br 1 


2 ; | 
a ApH ಜಿ ಟ್ಟಿ AS SN ಚ ಈ ಟಿ 11251೫. ೫ REED J 1. 11 $e 
ಈ p ಟ್‌ ಶಟ್ಟಿ ER ೪9 3೨ 


ತನು ನಷ್ಟವಾದಡೇನಯ್ಯ 

ತನುವೆಂಬ ಹುತ್ತಕ್ಕೆ ಮನವೆಂಬ ಸರ್ಪ 
ನೆನೆವುತ್ತಿದೆ ಮನ 

ಬ೦ಡೆಯ ಮೇಗಣ ಹೆಳವನಂತೆ 
ಮನ ಮಂಕಾಯಿತ್ತು 

ಮಾಣಿಕವ ಕಂಡವರು 


ಹಾವಿನಹಾಳ ಕಲ್ಲಯ್ಯ (ಮಹಾಲಿಂಗ ಕಲ್ಲೇಶ್ವರ) 
ಕೋಗಿಲೆಗಳು ಉಗ್ಗಡಿಸಲು 
ಮುಟ್ಟತ್ತು ಕೆಟ್ಟಿತ್ತೆಂದಡೆ 


ಹೆಂಡದ ಮಾರಯ್ಯ (ಧರ್ಮೇಶ್ವರಲಿಂಗ) 


ಹೊಡೆಹುಲ್ಲ ಬಂಕಣ್ಣ (ಕುಂಭೇಶ್ವರಲಿಂಗದಲ್ಲಿದ್ದ ಜಗನ್ನಾಥ) 


ಧರೆಯ ಮೇಲೆ ಬಿದ್ದ ಬೀಜ 


ನೆಲ್ಲು ನೆಲದಲ್ಲಿಯೆ ಅಳಿದು 


೩೫೬ ವಚನ ಸಾವಿರ 


೨. ವಚನಕಾರರು 


ಅಂಗಸೋಂಕಿನ ಲಿಂಗ ತಂದೆ 
ಅಂಬಿಗರ ಚೌಡಯ್ಯ 
ಅಕ್ಕಮಹಾದೇವಿ 
ಅಕ್ಕಮ್ಮ 

ನಿಮಯ 
ಅಗ್ರವಣಿ ಹಂಪಯ್ಯ 


ಅನಾಮಿಕ ನಾಚಯ್ಯ 


ಆಮುಗೆ ರಾಯಮ್ಮ 
ಅರಿವಿನ ಮಾರಿತಂದೆ 


ಅಲಮ 
೧೨ 


ಉಪ್ಪರಗುಡಿ ಸೋಮಿದೇವ 
ಉರಿಲಿಂಗದೇವ 

ಉರಿಲಿಂಗಪೆದ್ದಿ 

ಉರಿಲಿಂಗಪೆದ್ದಿಗಳ ಪುಣ್ಯ ಸ್ತ್ರೀ ಕಾಳವ್ವೆ 
ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯ 


ಏಲೇಶ್ವರ ಕೇತಯ್ಯ 
ಒಕ್ಕಲಿಗ ಮುಡಯ 
fo] AS 
ಕಂಬದ ಮಾರಿತಂದೆ 
ಕದಿರ ರೆಮಪ್ಪೆ 
ಕನ್ನಡಿ ಕಾಯಕದ ಅಮ್ಮಿದೇವಯ್ಯ 
ಕನ್ನದ ಮಾರಿತಂದೆ 
ಕರುಳ ಕೇತಯ್ಯ 
ಕಾಮಾಟದ ಭೀಮಣ್ಣ 


ತ್ರ 
ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗ 
ಹಂಪೆಯ ವಿರುಪಯ್ಯ 
ಅನಾಮಿಕ ನಾಚಯ್ಯಪ್ರಿಯ 

ವ್ಸ ಬಿ 
ಅಮುಗೇಶ್ವರ ಲಿಂಗ 
ಸದಾಶಿವಮೂರ್ತಿಲಿ೦ಂಗ 
ಗುಹೇಶ್ವರ 
ಸದೋಜಾತಲಿಂಗ 
ಸ್ಯಾ 


ಮಾರಯ್ಯಪ್ರಿಯ ಅಮಲೇಶ್ವರಲಿಂಗ 
ಕೂಡಲಸಂಗಮದೇವರಲ್ಲಿ ಬಸವಣ್ಣ 
ಗಾರುಡೇಶ್ವರಲಿಂಗ 

ಉರಿಲಿಂಗದೇವ 


ಕುಖು೦ಗೇಶ್ವರಲಿಂಗ 
ಏಲೇಶ್ವರಲಿಂಗ 
ಕಾಮಭೀಮ ಜೀವಧನದೊಡೆಯ 
ಕದಂಬಲಿಂಗಾ 
ಕದಿರರೆಮ್ಮಿಯೊಡೆಯ ಗುಮ್ಮೇಶ್ವರಾ 
ಚೆನ್ನಬಸವಣ್ಣಪ್ರಿಯ ಕಮಳೇಶ್ವರಲಿಂಗ 
ಮಾರನವೈರಿ ಮಾರೇಶ್ವರಾ 
ಶಂಕೇಶ್ವರ 


ಧಾರೇಶರ 


೨. ನಚನ ಕಾಕ ಅಂಕಿತಗಳು ೩೫೭ 


(೪ 
15 


3 
ಅ 
gf 
ಗ 
HK 
ವ 
» & 
೨ ಸ್‌ು 
೫ 
1೦ 
hy 
6 
xe IE 
a 1% 


| 

© = ( 

6 
15P ಬ್ರ 2 ವ ವಿ 
4 ಸ © 12 12 
Aw ಲೆ! - 
¢ py) 12, ye: 518) (ಈ) 
MD 1೩೬... 
ಆಂ SEE 
3 1 13 a ೫ಟು 

1 : ಈ ಛೃ 1 


ಚ ಬ ಹೆ. (| 
ಆ 0 0 ಜಬ (ಬ. ಛಿ 
ಡೆ WO ಚ (1 ೫% 
ಏಣಿ 
ಕ 
JL 
ನ ಟ್ರ ೧ 
et i 6 
3B ಅ ಛೃ pS 
| ENE 
ps NE 
ಲೆ ೧3 32೨ (2 12 ಈ 
2 (ಐ 13 IE ೧ 
ಲಾ 1೫... ಸಲ್ವಾ” 
(2 ಟ್ಟ (೨ ನ 3 ೨ 
c c ರ ಆ pl ಟಿ ಚ್ಟ 


ಪಿ 


ನ: 
> 
1 1) 
ಗ) 4 
se Fa ನು 
3 
5 ೪. 
ಪ 

1 

"13 

ಒಟ್ಟ ಖಿ 


ಛಲ |) 
(೮ ಜ್‌ 
1. 3. 
3 
4 ತ್ರ 
[4 12) 
ತೆ J 
[ ೬) 
3 1 
A ೪ 
ee 
ಹ ((್ಳೈ.] 


1 

4 a 
ಈ | 
(ಚ ೧ 


ಹ] 
ಜಾ 
w ೦ 

6) 
1 2 
೬ 
[3 1೨ 
4 (ಕ್ರ 
ಗೋ 
ಜ್‌ 10 
ಐ ೪ 
ಈ 83 
ಗ್ದ 

)/3) 

12) 

() 
೨) 
1 

ಜ್ಞ ತ 
ಸ್ರ 

(3 pe 

po ( 

ಲು 1 

ಜು 128 

[5 ಛೂ 

18 1[] 


ವೀರ ಸೊಡ್ಡಳ ಏಕಾಂತ ವೀರಸೊಡ್ಡಳಾ 


ಶಿವಲೆಂಕಮಂಚಣ್ಣ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ 
ಸಂಗಮೇಶ್ವರದ ಅಪ್ಪಣ್ಣ ಬಸವಪ್ರಿಯ ಕೂಡಲಚೆನ್ನಸಂಗಮದೇವ 
ಸಕಳೇಶ ಮಾದರಸ ಸಕಳೇಶರ 
ಸಗರದ ಬೊಮ್ಮಣ್ಣ ಸಗರದ ಬೊಮ್ಮನೊಡೆಯ ತನುಮನ 
ಸಂಗಮೇಶ್ರರಲಿಂಗ 

ಸತ್ಯಕ್ಕ ಶ೦ಭುಜಕ್ಕೇಶ್ವರ 
ಸಿದ್ಧರಾಮ ಕಪಿಲಸಿದ್ಧಮಲ್ಲಿಕಾರ್ಜುನ 
ಸುಂಕದ ಬಂಕಣ್ಣ ಸುಂಕದೊಡೆಯ ಬಂಕೇಶ್ರರಲಿಂಗ 
ಸೂಳೆ ಸಂಕವ್ರೆ ನಿರ್ಲಜ್ಜೇಶ್ವರಾ 
ಸೊಡ್ಡಳ ಬಾಚರಸ ಸೊಡಳ 
ಹಡಪದ ಅಪಣ್ಣ ಬಸವಪ್ರಿಯ ಕೂಡಲಚೆನ್ನಬಸವಣ್ಣ 
ಹಡಪದ ಅಪಣನ ಪುಣ್ಗ್ಣಸೀ ಲಿಂಗಮ ಅಪಣಪ್ರಿಯ ಚನ್ನಬಸವಣ್ಣ 

ಖಣ ರಮ ಬ ಣ್‌ ತು ಣ 
ಹಾವಿನಹಾಳ ಕಲ್ಲಯ್ಯ ಮಹಾಲಿಂಗ ಕಲ್ಲೇಶ್ವರ 
ಹೆಂಡದ ಮಾರಯ್ಯ ಧರ್ಮೇಶ್ವರಲಿಂಗ 
ಹೊಡೆಹುಲ ಬಂಕಣ್ಣ ಕುಂಭೇಶ್ವರಲಿಂಗದಲ್ಲಿದ್ದ ಜಗನ್ನಾಥ 


೩. ಅಂಕಿತಗಳು 


ಅಂಬಿಗರ ಚೌಡಯ್ಯ 


ಅಜಗಣ್ಣಾ 


ಅನಾಮಿಕ ನಾಚಯ್ಯಪ್ರಿಯ ಚೆನ್ನರಾಮಯ್ಯ 


ಅಪ್ಪಣ್ಣಪ್ರಿಯ ಚನ್ನಬಸವಣ್ಣ 

ಅಭಿನವ ಮಲ್ಲಿಕಾರ್ಜುನಾ 

ಅಮರಗುಂಡದ ಮಲ್ಲಿಕಾರ್ಜುನದೇವ 

ಅಮರೇಶ್ವರಲಿಂಗ 

ಅಮುಗೇಶ್ವರ ಲಿಂಗ 

ಅರ್ಕೇಶ್ರ ಶರಲಿಂಗ 

ಅಲೇಖನಾದ ಶೂನ್ಯ 

ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗ 

ಆತುರವೈರಿ ಮಾರೇಶ್ವರಾ 

ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗ 

ಉರಿಲಿಂಗದೇವ 

ಉರಿಲಿಂಗಪೆದ್ದಿಗಳರಸ 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ 

ಎನ್ನಯ್ಯಪ್ರಿಯ ಇಮ್ಮಡಿ 
ನಿಃಕಳಂಕಮಲ್ಲಿಕಾರ್ಜುನಾ 

ಏಕಾಂತ ವೀರಸೊಡ್ಡಳಾ 

ಏಣಾಂಕಧರ ಸೋಮೇಶ್ವರ ರಲಿಂಗ 

ಏಲೇಶ್ವರಲಿಂಗ 

ಐಘಟದೂರ ರಾಮೇಶ್ರರ 

ಕದಂಬಲಿಂಗಾ i 

ಕದಿರರೆಮ್ಮಿಯೊಡೆಯ ಗುಮ್ಮೇಶ್ವರಾ 

ಕಪಿಲಸಿದ್ದಮಲ್ಲಿಕಾರ್ಜುನ 

ಕಲಿದೇವರದೇವ 

ಕಾಮಧೂಮ ಧೂಳೇಶ್ವರ 

ಕಾಮಭೀಮ ಜೀವಧನದೊಡೆಯ 

ಕಾಮಹರಪ್ರಿಯ ರಾಮನಾಥಾ 


ವಚನಕಾರರು 


ಅಂಬಿಗರ ಚೌಡಯ್ಯ 
ಮುಕ್ತಾಯಕ್ಕ 
ಅವಾಮಿಕ ವಾ ಫಸ 


ಪುರದ ನಾಗಣ್ಣ 
ಆಯಕಿ ಮಾರಯ 

ಬಳೆ ಬ್ರ 
ಆಮುಗೆ ರಾಯಮ್ಮ 
ಮಧುವಯ್ಯ 
ವಚನಭಂಡಾರಿ ಶಾಂತರಸ 
ಅಕ್ಕಮ್ಮ 
ನಗೆಯ ಮಾರಿತಂದೆ 
ಶಿವಲೆಂಕಮಂಚಣ 
ಉರಿಲಿಂಗದೇವ 
ಉರಿಲಿಂಗಪೆದ್ದಿಗಳ ಪುಣ್ಣ ಸೀ ಕಾಳವೆ 

ಬ ರಿ ಅ 

ಉರಿಲಿಂಗಪೆದ್ದಿ 
ಮೋಳಿಗೆ ಮಹಾದೇವಿ 


೭೬ 


ವೀರ ಸೊಡ್ಡಳ 
ಬಿಜ್ಚ'ಚಾಚಜ 

ಬಿ ರ 
ಏಲೇಶ್ವರ ಕೇತಯ್ಯ 
ಮೆರೆಮಿಂಡಯ್ಯ 
ಕಂಬದ ಮಾರಿತಂದೆ 
ಕದಿರ ರೆಮ್ಮವ್ವೆ 
ಸಿದ್ದರಾಮ 
ಮಡಿವಾಳ ಮಾಚಯ್ಯ 
ಮಾದಾರ ಧೂಳಯ್ಯ 
ಒಕ್ಕಲಿಗ ಮುದ್ದಯ್ಯ 
ತಳವಾರ ಕಾಮಿದೇವಯ್ಯ 


೩. ಅಂಕಿತಗಳು - ವಚನಕಾರರು ೩೬೧ 


9 


- 
ತ್ರ 
31 
(ಣೈ 


ದ್ವಪ್ರಸನ್ನ ಕುಜು೦ಗೇಶ್ವರಲಿಂಗ 


MAL 
೮. O 
2 ಸಲ 
CL 
48 


ಗರದ ಬೊಮ್ಮನೊಡೆಯ ತನುಮನ 
ಸ೦ಗಮೇಶ್ವರಲಿಂಗ 
ಸದಾಶಿವಮೂರ್ತಿಲಿಂಗ 
ಸದ್ಗುರು ಪುರದ ಮಲ್ಲಯ್ಯಾ 
ಸದ್ಯೋಜಾತಲಿಂಗ 
ಸಿಮ್ಮಲಿಗೆಯ ಚೆನ್ನರಾಮ 
ಸುಂಕದೊಡೆಯ ಬಂಕೇಶ್ಚರಲಿಂಗ 


ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯ 
ನೀಲಮ್ಮ 

ಸಕಳೇಶ ಮಾದರಸ 

ಸಗರ ಬೊಮ್ಮಣ್ಣ 


ಅರಿವಿನ ಮಾರಿತಂದೆ 
ಗುರುಪುರದ ಮಲ್ಲಯ್ಯ 
ಅವಸರದ ರೇಕಣ್ಣ 
ಚಂದಿಮರಸ 

ಸುಂಕದ ಬಂಕಣ್ಣ 
ಸೊಡ್ಡಳ ಬಾಚರಸ 
ಆದಯ್ಯ 


ಅಗವಣಿ ಹಂಪಯ 
ಕ ಳಿ 


೪. ಪದಾರ್ಥಕೋಶ 


ಕಠಿಣ ಪದ. ಪಾರಿಭಾಷಿಕ ಪದ. ಬೆಡಗಿನ ಅರ್ಥವಿರುವ ಪ್ರಯೋಗ ಮತ್ತು ಕೆಲವು 


ಸಂದರ್ಭವಿವರಣೆಗಳು ಎಲ್ಲವನ್ನೂ ಇಲ್ಲಿ ಒ 


ಮೂ 


ko] 


ಸಂಭವನೀಯ ಅರ್ಥಗಳನ್ನು, ಬೆಡಗಿನ ಅರ್ಥಗಳೂ ಒಳಗೊಂಡಂತೆ ನಂತರ ನೀಡಲಾಗಿದ 
ರಾ ಬ 2 < ಲ್ಕ ೪ರ 
ನಮೂಡು ಪಪಗಳು ೧೩ ಪಾಯ ದಪ್ಪ ಅಕ್ಬರಗಳಲ್ಲಿ ಮತ್ತು ವಿವರಣೆಯು ೧೨ ಪಾಯಿಂಟ 


೦ದೇ ಸಾಮಾನ್ಯ ಅಕಾರಾದಿಯಲ್ಲಿ ನೀಡಲಾಗಿದೆ. 


ನದ ವಚನವೊಂದರ ಸ೦ದರ್ಭಕ್ಕೆ ಸೂಕ್ತವಾದ ಅರ್ಥವನ್ನು ಮೊದಲು ನೀಡಲಾಗಿದೆ. 


ಆಧಿ 


ಹ 


ಷ್‌ ಪಾಳು ರಾ ೧ ಗಾ ಹ ಪ್‌ ಹಾಗಾ 
ಅಕ್ಷರಗಳಲ್ಲಿವೆ. ಅರ್ಧವಿರಾಮ [;] ಚಿಹ್ನೆಯು ಪದವೊಂದರ ಭಿನ್ನ ಅರ್ಥಗಳನ್ನು ಪ್ರತ್ಯೇಕಿಸುತ್ತದೆ. 


(೨. 


ಪ್ರಶ್ನಾರ್ಥಕ ಚಿಹ್ನೆಯು [೧] ಊಹೆಯನ್ನು ಮತು ಕೆ 
ಫಿ £) ನಲು ಸ್‌ ್‌ಮು ೫ ತ್ರ 
ತಿಳಿದಿಲ್ಲವೆಂಬುದನ್ನೂ ಸೂಚಿಸುತ್ತದೆ. - ಚಿಹ್ನೆಯು ಸಮಾನಾರ್ಥಕ ರೂಪವನ್ನು ಸೂಚಿ ತ್ತದೆ. 


ಅಂಕ ವೀರ; ಹೋರಾಟದ ಕಣ; ಸೈನಿಕ; 
ತೊಡೆ 

ಅಂಕಕಾರ ವೀರ 

ಅಂಕುರ ಮೊಳಕೆ 

ಅಂಗ ದೇಹ; ಶಿವನ ಅಂಶವಾಗಿರುವ ಆತ್ಮ 

ಅಂಗನೆ ಹೆಣ್ಣು: ಪರಾಶಕ್ತಿ. ಚಿಚ್ಚಕ್ಕಿ 

ಅಂಗಭೋಗ ದೇವತಾ ವಿಗ್ರಹಕ್ಕೆ ಪರಿಮಳ 
ದ್ರವ್ಯಗಳನ್ನು ಲೇಪಿಸುವುದು 

ಅಂಗವಿಡಿದವ ದೇಹಭಾವವುಳ್ಳವನು 

ಅ೦ಡಿಸು ಆಸರೆಗಾಗಿ ಸಮೀಪಿಸು; ಹಿಂದೆಗೆ. 
ಹಿಮ್ಮೆಟ್ಟು 

ಅಂತರೀಯ ಜ್ಞಾನ ಒಳಗಿನ ಅಂತರಂಗದ 

ಅಂತರ್ಯಾಮಿ ಅಂತರಂಗದ ಬಾವ. 
ವಿಚಾರಗಳನ್ನು ನಿಯಂತ್ರಿಸುವ ಶಕ್ತಿ, ಆತ್ಮ 

ಅಂತು ಹಾಗೆ; ಅಂತ್ಯ 

ಅಂತುವ ರಹಸ್ಯ 

ಅಂದಣ ಪಲ್ಲಕ್ಕಿ 


ಅಂದಮಂದದರಂದ 9 

ಅಂಬ ಮಾಡಿ ಬಾಣವನ್ನು ಮಾಡಿ 

ಅಂಬಿನ ಹಿಳಿಕು ಬಾಣದ ಹಿಂಭಾಗ 

ಅಂಬು ಬಾಣ; ನೀರು; ಜ್ಞಾನ 

ಅಂಬುಜ ತಾವರೆ 

ಅಕ್ಕ ಅನಾದಿ 

ಅಕ್ಕೆ ಅಳಲು 

ಅಗಡ ಅಕಟ ಭಯಂಕರ; ಅಗಡು-ಕ್ರೌರ್ಯ, 
ಕಾಮುಕತೆ; ತುಂಟತನ; ಹಂಗು; ನಿಂದನೆ 

ಅಗಲು ದೇಹ; ಊಟದ ತಟ್ಟೆ; ಬೇರ್ಪಡು 

ಅಗಿವುತ್ತಿದೆ ಹೆದರುತ್ತಿದೆ; ಸಂತೋಷಿಸುತ್ತಿದೆ; 
ಜಗಿಯುತ್ತಿದೆ, ಕೂಗುತ್ತಿದೆ 

ಅಗ್ಭವಣಿ ಅರ್ಥ್ಯಪಾದ್ಯ, ನೀರು, 
ಪವಿತ್ರವಾದ ನೀರು 

ಅಗ್ನಿಸ್ತ೦ಭ ಮಂತ್ರದ ಬಲದಿಂದ ಬೆಂಕಿಯ 
ಕಾವು ತಟ್ಟದಂತೆ ತಡೆಯುವ ಶಕ್ತಿ 

ಅಘಟದಿಂದ ದೇಹವಿಲ್ಲದೆ 

ಅಘಟಿತಘಟಿತ ಅಸಂಭವವನ್ನೂ ಸಂಭವ 
ಮಾಡಿದಾತ 


೪. ಪದಾರ್ಥಕೋಶ ೩೬೫ 


ಅಚ್ಚ ಪ್ರಸಾದ ಭಾವ ಸೋಂಕದ ಮುನ್ನವೆ 
ಲಿಂಗ ಸೋಂಕಿ ಬಂದ ಪಸಾದ ಆದಯ್ಯ 

ಅಚ್ಚುಗ ಐಅಚ್ಚಗ ಕಳವಳ; ತಳಮಳ 

ಅಚ್ಚುಗವಾಗಿ ಪ್ರಿಯವಾಗಿ 

ಅಜಕೋಟಿ ಕಲ್ಪ ಬ್ರಹ್ಮನ ಕೋಟಿವರ್ಷಗಳ 
ಕಾಲಮಾನ 

ಅಜಾತ ಹುಟ್ಟಿಲ್ಲದವನು 

ಅಟ್ಟೆ ೧) ಪಾದರಕ್ಷೆಯ ತಳಭಾಗದ ಹಲ್ಲೆ 
೨)ಮುಂಡ ೩) ಅಜ್ಞಾನ 

ಅಟ್ಟೆನೆಂದಡೆ ಅಡುಗೆಮಾಡಿದೆನೆಂದರೆ 

ಅಡಕದೆ ವಶವಾಗದೆ 

ಅಡಸಿ ಆಕ್ರಮಿಸಿ, ಅಡಗಿ, ನಾಟಿ, ಚುಚ್ಚಿ 

ಅಡಿಗರಟ ತೆಂಗಿನ ತಳದ ಚಿಪ್ಪು 

ಅಡಿಗೂ೦ಟ ಅಡಿಗಲ್ಲು; ಚಪ್ಪಲಿ ಹೊಲೆಯಲು 
ಬಳಸುವ ಗೂಟದ ಆಕಾರದ ಸಾಧನ 

ಅಡಿವೆಚ್ಚಿ ಪಾದ 

ಅಡ್ಡಣಿಗೆ ಊಟದ ತಟ್ಟೆಯನ್ನಿಟ್ಟುಕೊಳ್ಳುವ 
ಮೂರು ಕಾಲಿನ ಮಣೆ 

ಅಣಲು ದವಡೆ; ಬೆಂಕಿ 

ಅಣಿ ಹಾಸು ಮತ್ತು ಹೊಕ್ಕುಗಳ ಜೋಡಣೆ 

ಅತಿಗಳೆದ ಮೀರಿದ, ಕಡೆಗಣಿಸಿದ 

ಅತೀತ ಮೀರಿದ 

ಅತ್ತೆ ಶರಣನ ಹೆಂಡತಿಯಾದ ಜ್ಞಾನಶಕ್ತಿಯ 
ತಾಯಿ ಪರಾಶಕ್ತಿ 

ಅತ್ಯತಿಷ್ಠದ್ದಶಾಂಗುಲ ಅರಿಯುವ, 
ಕಲ್ಪಿಸಿಕೊಳ್ಳುವ, ಕಾಣುವ ಎಲ್ಲದರಿಂದ 

ಹತ್ತಂಗುಲ ಮೀರಿ ನಿಂತವನು, ದೇವರು 

ಅದ್ವಯ ಎರಡಿಲ್ಲದ್ದು, 
ಏಕ. ಅಖಂಡವಾಗಿರುವುದು 

ಅಧರ ತುಟಿ, ಬಾಯಿ 

ಅಧವೆ ವಿಧವೆ 

ಅನಂಗಸಂಗಿ ಕಾಮನ ಸಂಗದಲ್ಲಿರುವವರು 


೩೬೬ ವಚನ ಸಾವಿರ 


ಅನಲ ಬೆಂಕಿ 

ಅನು ಜೊತೆ, ಸ್ನೇಹ, ಪ್ರೀತಿ, ರೀತಿ 

ಅನುಭಾವ ತಾನು ಅದೇ ಆಗಿ 
ಅನುಭವಿಸುತ್ತಿರುವ ವ್ಯಕ್ತಿ ಮತ್ತು ಅನುಭವದ 
ವಸ್ತುಗಳ ನಡುವೆ ಭೇದವಿಲ್ಲದಿರುವುದು, 
ಸಮಾನ ಅನುಭವಿಗಳ ನಡುವಿನ ಸಂವಾದ, 
ಶಿವನೊಡನೆ ಒಂದಾಗುವುದು, 
ಲಿ೦ಗಾಂಗಸಾಮರಸ್ಕ 

ಅನ್ನಕ್ಕ ವರೆಗೆ, ತನಕ 

ಅನ್ನಬರ ಅಲ್ಲಿಯವರೆಗೆ. ಆ ತನಕ 

ಅಪೇಯ ಕುಡಿಯಲು ಅನರ್ಹವಾದದ್ದು 

ಅಪ್ಪು ನೀರು; ಅಪ್ಪಿಕೋ; ಮನಸ್ಸು 

ಅಪ್ಪು ಬರತಿತ್ತು ಮನಸ್ಸು ಒಣಗಿತ್ತು, ನೀರು 
ಒಣಗಿತ್ತು 

ಅಪ್ರಮಾಣು ಪ್ರಮಾಣರಹಿತ 

ಅಭಿಸ೦ಧಿ ಸೇರಿಕೆ, ಮೇಳ 

ಅಭಿನವ ಹೊಸತಾದ 

ಅಮಳ ಮಲಿನತೆಯಿಲ್ಲದ, ಶುದ್ಧವಾದ 

ಅಮೃತಗಣ ಛಂದಸಿನಲ್ಲಿ ಜಗಣವನ್ನು 
ಹೊರತುಪಡಿಸಿ ಉಳಿದ ನಾಲ್ಕು ಮಾತ್ರೆಯ 
ಗಣಗಳು 

ಅರಗಿನ ಕಂಭ ಶರಣನ ಭಾವವೆಂಬ ಸ್ತಂಭ 

ಅರಗಿನ ಬೊಂಬೆ ನಿರ್ಭಾವ ಸ್ವರೂಪದ 
ಪರಬ್ರಹ್ಮ ಮಲತ್ರಯಗಳಿಂದ 
ಕೂಡಿದ ದೇಹ 

ಅರತ ಮೋಹ; ಬತ್ತಿದ; ನೊಂದ 

ಅರತಿತ್ತು ಒಣಗಿತ್ತು 

ಅರತುದು ಬತ್ತಿತು, ಇಂಗಿತು 

ಅರಲುಗೊಂಡ ಕೆರೆ ಕೆಸರಾದ. 
ಒಣಗಿದ ಕೆರೆ 

ಅರವಟಿಗೆ ದಾರಿಗರಿಗೆ ನೀರು, ಮಜ್ಜಿಗೆಗಳನ್ನು 
ನೀಡುವ ಛತ್ರ 


ಅರಿ ಕತ್ತರಿಸು; ತಿಳಿ; ರಸಬಿಡುವಂತೆ ಹಿಂಡು 

ಅರಿಕೆ ತಿಳಿವಳಿಕೆ; ಬಯಕೆ 

ಅರಿವ ಕತ್ತರಿಸುವ 

ಅರಿವರತು ಅರಿವು ಬತ್ತಿಹೋಗಿ 

ಅರಿಷಡ್ರರ್ಗ ಕಾಮ, ಕ್ರೋಧ, ಲೋಭ, 
ಮೋಹ, ಮದ, ಮತ್ತರ 

ಅರೆ ಅರ್ಧ; ತೇಯು; ಬಂಡೆಗಲ್ಲು; ಒಣಗು 

ಅರ್ತಿ ಪ್ರೀತಿ, ಬಯಕೆ 

ಅರ್ತಿಗಾರಿಕೆ ನೋವನ್ನುಂಟುಮಾಡುವಂತಹ; 
ಮೋಸಗಾರಿಕೆ; ಆಸೆಬುರುಕತನ 

ಅರ್ಪಿತ ಒಪ್ಪಿಸಿದ್ದು 

ಅಲಗು ಕತ್ತಿ 

ಅವಗವಿಸು ಅವಗಹಿಸು, ಅರಿತುಕೋ 

ಅವಗಹಿಸು ಅರಿತುಕೊಳ್ಳು, ಸ್ವೀಕರಿಸು 

ಅವದಿರ ಅವರ 

ಅವಧರಿಸಿಕೊಂಡಿಪ್ಪವರಿಗೆ 
ತಾಳಿಕೊಂಡಿರುವವರಿಗೆ 

ಅವಧಾನಿಸು ಗಮನಿಸಿ ನೋಡು 

ಅವಧಿ ಜ್ಞಾನ ತಕ್ಕ ಕಾಲದಲ್ಲಿ ಒದಗುವ ಜ್ಞಾನ 

ಅವಧೂತ ವ್ಯವಸ್ಥಿತ ಧರ್ಮದ 
ಕಟ್ಟುಪಾಡುಗಳಿಗೆ ಒಳಪಡದ. 
ದತ್ತಾತ್ರೇಯನನ್ನು ಆರಾಧಿಸುವ ಪಂಥ 

ಅವಿತತ ವಿಸ್ತಾರ 


ಅವುಡು ದವಡೆ 

ಅಶನ ಅನ್ನ, ಆಹಾರ 

ಅಪ್ಪತನು ಭೂಮಿ, ನೀರು, ಬೆಂಕಿ, ಗಾಳಿ, 
ಆಕಾಶ, ಚ೦ದ್ರ, ಸೂರ್ಯ, ಆತ. ಈ 
ಐ೦ಟು ತನುಗಳಿಂದ ಆದ i 
ಮೂರ್ತಿ ಅಷ್ಟತನುಮೂರ್ತಿ. 

ಅಷ್ಟಮದ ಬಲ ಆಲ ಕಚ, 


ಜರ್ಸಿ 


ಯೌವನ. ವಿದ್ಯೆ. ರಾಜ. ತಪೋ ಮದಗಳು 
ಜ್ರ 
ನೀರು, ವಸ್ತ, ವಾಹನ, ಆಭರಣ ಇವುಗಳ 
ಮೇಲಿನ ಆಕಾಂಕ್ಷೆಯಿಂದ ಉಂಟಾಗುವ 
ಮನಸ್ಸಿನ ಮಾಲಿನ್ಯ. 
ಅಷ್ಟವಿಧಾರ್ಚನೆ ನೀರು. ಗಂಧ. ಅಕ್ಷತೆ, 


5 
ಪತ್ರಪುಷ್ಪ ಧೂಪ, ದೀಪ, ನೈವೇದ್ಯ, 


ಅಷ್ಟಮಲ ಹೊನ್ನು ಹೆಣ್ಣು, ಮಣ್ಣು, ಅನ್ನ, 


ತಾಂಬೂಲಗಳ ಸಮರ್ಪಣೆ. 
ಅಷ್ಟಾಂಗಯೋಗ ಯಮ, ನಿಯಮ, ಆಸನ, 
ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, 
ಸಮಾಧಿ 
ಅಷ್ಟಾದಶಪುರಾಣ ಬಹ್ಮ ಬ್ರಹ್ಮಾಂಡ, 


il 


ಟಿ 
ಬ್ರಹ್ಮವೈದರ್ತ, ಮಾರ್ಕಂಡೇಯ, ಭವಿಷ್ಯ, 


ವಾಮನ; ನಾರದೀಯ, ಗರುಡ, ಪದ್ಮ, 
ವರಾಹ, ಎಷ್ಟು, ಭಾಗವತ; ಶಿವ. ಲಿಂಗ, 
ಸ್ಕಂದ, ಆಗ್ನಿ, ಮತ್ತ 5 ಕೂರ್ಮ 
ಪುರಾಣಗಳು. 
ಅಷ್ಟಾದಶವರ್ಣ ಹದಿನೆಂಟು ಜಾತಿ 
ಅಸಗ ಅಗಸ 


ಅಸಿ ಕತ್ತಿ 
ಅಸಿಯ ನಡು ಕತ್ತಿಯಂತೆ ತೆಳ್ಳನೆಯ ನಡು 
ಅಸು ಪ್ರಾಣ 


ಅಹಂಗಾದರೆ ಹಾಗಾದರೆ 

ಅಳಗ ಒಂದು ಜಾತಿಯ ಕುದುರೆ (9) 
ಅಳತದ ಕೋಲು ಅಳತೆಗೋಲು, ಗಜಕಡ್ಡಿ 
ಅಳವಡು ಸರಿಹೊಂದು 

ಅಳವು ಶಕ್ತಿ ಸಾಮರ್ಥ್ಯ 

ಅಳ ದುಂಬಿ 

ಅಳಿಕಾವೃದ್ದೆ ಅ೦ಜುಬುರುಕಿಯಾದ ಮುದುಕಿ 
ಅಳಿಕುಲ ದುಂಬಿಯ ಕುಲ 

ಅಳಿಮನ ದುರ್ಬಲ ಮನಸ್ಸು 

ಅಳಿಯ ಆತ್ಮ, ಶರಣ 


೪. ಪದಾರ್ಥಕೋಶ ೩೬೭ 


(5) 


ಅಳಿಯೆ ಸಾಯುವುದಿಲ 


ಎವೆ 
ಲು 


ಜಸ 


ಓಂಕುಲಿ ದುಂಬಿಗಳ ಸಮೂ 


ಅಳ 


ಜಡಿದ 
ಜ್‌ 2 18 [5 
¥en 
Cx A 
f 8% 
ಹ್‌ 
ಇ 12. ಜೆ 
೫ 
ಬು _ 86 
೨ 23 
RNS 
4 3 207] 
ಜಡ 2 ಚಘ[ 
48k 
ye ೧೧ ೪ 1ಹ 
ಇಳ 

el 
ಗ 

F 

ಎ. ಛಿ 
1 

೧ ಐ 
po 
ಸತ 9 4 
I ಖ್‌ ಲ 
ಬಿ B 
0 | 
Km a 32 
5 
2.1% 3ೌ0೧ 
DE) 


1... 
(©) ಸ 
4. 
ತ 
2} 
ಅಂ 4 © 
4 F 
< ಭ್ರ 
5) 
J 20 
| 
ಸ 
ಚಾ 
2 
೮ಬ 
ಎ ೫ 
12 
13 
4 
op" 
32 
1 
( 
5) 
9B 
1 
» 1B 
೪ 3 
3೭ GQ 
ಗ 


9 


ಮ 
(ಎ 


ತಗಳು; ಶೈವಗಳು ಆದಿ. ಮಹಾ, ಅ 


ವ್ರ 


ರಿ 


ಜ.೫8 
ಭ್ರ 6) 
Je 
Ww 1 | 
೨೫ 
i 
ಎಸ್‌ಟಿ 
ಸ 
೨ ೫ 33 
| 
pS ಕ (ಗ) 
REE 
೦ ಬಬ 
ತು ಜ್ರ 
ಈ 
Ns 
42 | 
೬ 4 
1 
ಕೆ 
1 ೯ 
CE 
ETE ; 
6 BF 
5 3 70 
ಟಿ ೫ Kl 
J 
%್ಸ. ky) B 
ಜಾ 0 
WR) 


ಏ 
= ಶಿ 
ಎ ಕ್ಷಿ 
ದ 7 
pC 
I 3 
RD) 
ಇ ್ಗ 
1° 13 
ಟಿ 3 
ಟಿ 

ಬ್ರ 
|e fd 
ಹ 
= | 
ಸ 

D 


ಆಲೇಖ ಬರವಣಿಗೆ. ಲೇಖನಿ 
ಆಲಿ ಕಣ್ಣುಗುಡ್ಡೆ. ಕಣು; 


3 ಬಂದದ್ದು 


ಆಯತ ಬಂದದ್ದು, ಗುರುವಿನಿಂ 


ಆಲಿಕಲು 
ಸಾ 


ಣ 


ಆ 


'ಯತಲಿಂಗ. ಇಷ್ಟಲಿಂಗ 


ತ್ರ 


‘4 

ಹಿ 

ಇ 

ಐ 

ಮ 

Ye, 

3೨ 

5 

0 ್ಗ್ಗ 

Hs 

a 

21 
ಗ 
pS 

R 

1.೫ 

1 R 

ಡೆ ಡ 

32 ೫D 

9) 


ಆವುಗೆ ಕುಂಬಾರನ ಒಲೆ, ಕುಲುಮೆ 


ಆಳವಾಡಿ ಶಕಿಗುಂದಿಸಿ? 


ಡೆವುದು 
ಆರಲುಗೊಂಡು ಗಂಟಲೊಣಗಿ, ಬಾಯಾರಿ 


ಹೂ 


ಸಾ 


1, 


a 


೯ 


ಆ 


೦ಬಲ, ಬಾಯಾರಿಕ 


ಆರಿಕೆ ಹ 


ಆಳಿಗೊಂಡು ಜೊತೆಗೂಡಿ 


pe 


ಆಳಿಗೊಳಲುಬೇಡ ಕಳವ 


೪ 


ಆಳಿಗೊಳು ಹೀಯಾಳಿಸು. 


ಏ 


ಶಾಕ್ತ, ವೈಷ್ಟವ. ಹಃ 


೬ 
ಶವ, 
ಗ್ರ 


ಅ 


ಮೂ 1168 


ಸಾಯಾವಾದಿ; ಸಾಂ 


ಲಪ 


ದಿ 


೫. 
> 

(ಘೆ 
ಗ 
ಇದತ "ಬ 
4 B 
53 
12 B 
29 75 
೪ ಲ 
೫ 
ಇ 

[2 

ಟೆ 
4 
1 
1 1 
ಡಿ 
Ko 
13 1] 
w 

ಇ ಗ 
WW 
ಡೌ S$ 


ಇಂಬನರಿಯದ ಸವಿ, ಸಂತೋಷವರಿಯದ 
ಯ, 


1 | 
Co» ೨ 
ಡಡ 
| ಸ 
wo H 
(cae MC 
3 B 
= B 
421 4 
1) 


ಅತ್ತರದ ಭದ್ರ ಎರಡೂ ಕಡೆಯ ರಂಗಮಂಚ 

ಇದ್ದೆಸೆ ಎರಡು ದೆಸೆ 

ಇನ್ನೇವೆ ಇನ್ನು ಸಹಿಸಲಾರೆ 

ಇಪ್ಪತ್ತೈದು ಸಾಂಖ್ಯದ ಇಪ್ಪತ್ತೈದು ತತ್ವಗಳು 

ಅಪ್ಪವರ ಇರುವವರ 

ಇಪ್ಪೆಡೆ ಇರುವ ಸ್ಥಳ 

ಇಬ್ಬರು ಮಕ್ಕಳು ಜೀವ ಮತ್ತು ಪ್ರಾಣ 

ಇಮ್ಮನ ಎರಡು ಮನಸ್ಸು 

ಇಮ್ಮೈಗೊ೦ಡಿತ್ತು ಮೈಯನ್ನು 
ಎರಡಾಗುವಂತೆ ಸೀಳಿತ್ತು 

ಇರಪರ ಇಹ ಪರ. ಬಂಧ ಮೋಕ್ಷ 

ಇರುಹು ಇರುವೆ 

ಇಲಿ ವಿವೇಕ 

ಇಹಂಥಾ ಇರುವಂಥ 

ಈರೇಳು ಭುವನಂಗಳು ಹದಿನಾಲ್ಕು 
ಲೋಕಗಳು; ಅತಳ, ವಿತಳ, ಸುತಳ, 
ಮಹೀತಳ, ತಳಾತಳ, ರಸಾತಳ, ಪಾತಾಳ, 
ಭೂಲೋಕ, ಭುವರ್ಲೋಕ., ಸುವರಲ್ಲೋಕ, 
ಮಹರ್ಲೋಕ, ಜನೋಲೋಕ, 
ತಪೋಲೋಕ, ಸತ್ಯಲೋಕಗಳು. 

ಈರೇಳುನೂರು ಹದಿನಾಲ್ಕು ನೂರು 

ಈರೈದು ಎರಡು ಐದು, ಹತ್ತು 

ಈಸು ಕೊಡಿಸು; ಕೋಲು; ಈಜು; ಇಷ್ಟು 

ಈಳೆ ಹುಳಿಯಿರುವ ಹಣ್ಣು 

ಉಂಕೆ ನೇಯ್ಗೆಯಲ್ಲಿ ಉದ್ದುದ್ದವಾಗಿ 
ಹಾಸಿದ ನೂಲು 

ಉಂಗುಷ್ಠ ಕಾಲಿನ ಹೆಬ್ಬೆರಳು 

ಉಂಡಿಗೆ ಮುದ್ರೆ; ಗಂಟಲು; ಹಣ್ಣುಗಳ 
ಪರೀಕ್ಷೆಗೆ ಮಾಡುವ ಚಿಕ್ಕ ರಂಧ್ರ 

ಉಕ್ಕಡದವರು ಊರ ಹೊರಬಾಗಿಲ 
ಕಾವಲುಗಾರರು 

ಉತ್ತರಸಾಧಕ ಮೋಕ್ಷ ಸಾಧಕ 


ಕಟ್ಟಿದ ಬಾವುಟ 

ಉಭಯ ಕರ್ಮ ಸಂಕಲ್ಪ ಮತ್ತು 
ವಿಕಲವೆಂಬ ಕರ್ಮಗಳು 

ಉಭಯ ಕುಳರಹಿತ ಎರಡೂ 
ವಿಷಯಗಳಿಲ್ಲದ 

ಉಭಯ ಎರಡು, ದ್ವಂದ್ವ 
ಜೋಡಿ ಕಲ್ಪನೆಗಳನ್ನು ಸೂಚಿಸುವ ಪದ. 
ಸುರಾಳ ನಿರಾಳ, ಭಾವ ನಿರ್ಭಾವ, ಯೋಗ 
ವಿಯೋಗ, ಲಿಂಗ ಜಂಗಮ, ಕ್ರೀ ನೀಃಕ್ರೀ, 
ಸಾಕಾರ ನಿರಾಕಾರ ಇತ್ಯಾದಿ. 

ಉಭಯಕುಳ ವ್ಯಾಕುಳ ಮತ್ತು ನಿರಾಕುಳ 

ಉಭಯಸಂಚ ಎರಡರ ರಹಸ್ವ 

ಉಮೆಯ ಕಲ್ಯಾಣ ಗಿರಿರಾಜ ಮತ್ತು 
ಮೇನಕೆಯರ ಮಗಳು ಉಮೆಯನ್ನು 
ಸಪ್ತಯಷಿಗಳು ಶಿವನಿಗಿತ್ತು 
ಮದುವೆಮಾಡಿದರು ಎಂಬ ಕಥೆ. 

ಉರ ಎದೆ 

ಉರಗ ಹಾವು 

ಉರದುದ್ದ ಎದೆಯುದ್ದ, ಎದೆಯೆತ್ತರ 

ಉರವಣಿಸು ಆತುರಪಡು, ಅವಸರಿಸು; 
ಅರ್ಭಟಿಸು; ಸಂಭಮಿಸು 


ಎ) 


ಹಲವು ಬಗೆಯ 


ಉರಿ ಜ್ಞಾನ, ಬೆಂಕಿ 
ಉರಿಯ ಚಪ್ಪರ ಬೆಂಕಿಯ ಚಪರ; 
ವಪ 
ಮಹಾಜ್ಞಾನವೆಂಬ ಮಂಟಪ 


೪, ಪದಾರ್ಥಕೋಶ ಶಿ 


(ಂ್‌ 


ಉರಿಯುಂಡ ಕರ್ಪುರ ಬೆಂಕಿಗೆ 
ಆಹಾರವಾದ ಕರ್ಪುರ; ಲಿಂಗಾಂಗ 
ಸಾಮರಸ್ಯದ ಸ್ಥಿತಿ 

ಉಲಿ ದ್ವನಿ 

ಉಲಿವ ಉಯ್ಯಲೆ ಮಾತಿನ ಉಯ್ಯಾರೆ; 
ಇಡಾ ಮತ್ತು ಪಿಂಗಳಗಳೆಂಬ ನಾಡಿಯಲ್ಲಿ 
ಸಂಚರಿಸುವ ಉಸಿರಿನ ಚಲನೆ. 

ಉಲುಹಿನ ವೃಕ್ಷ ದೇಹ 

ಉಲುಹು ಧ್ವನಿ, ಶಬ್ದ 

ಉಲುಹುಗೆಟ್ಟೆ ಮೌನಿಯಾದೆ 

ಉಳಲಾಟಗೊಂಡು ಅಸ್ಥಿರಗೊ೦ಡು 

ಊಡದ ಹಾಲು ಉಣ್ಣಿಸದ 

ಊಣೆಯ ಊನ, ಕೊರತೆ 

ಊರಕ್ಕಿ ಊರೆಣ್ಣೆ ಗ್ರಾಮದೇವತೆಯ ಪೂಜೆಗೆ 
ಊರಜನರಿಂದ ಸಂಗ್ರಹಿಸಿದ ಅಕ್ಕಿ, ಎಣ್ಣೆ 

ಊರ್ಧ್ವ ಮೇಲಿನ; ಐದು ವಾಯುಗಳು; 
ಮೇಲಿನ ಏಳು ಲೋಕಗಳೂ ಭಕ್ತನ ದೇಹದ 
ಹೊಕ್ಕುಳು, ಹೊಟ್ಟೆ, ಹೃದಯ, ಎದೆ. 
ಗ೦ಟಲು, ಹಣೆ, ನೆತ್ತಿಗಳಲ್ಲೆ ಇವೆ 


ಎಂಬ ಕಲನೆ. 
ಲಿಪಿ 


ಎಂಟು ಕುಲ, ಛಲ, ಧನ, ರೂಪ, ಯೌವನ, 


ಎದ್ಯಾ, ರಾಜ, ತಪೋ ಮದಗಳು; 
ಹೃದಯದಲ್ಲಿರುವ ಎಂಟು ದಳ ಕಮಲ 
ಅಹಿಂಸೆ, ಇಂದ್ರಿಯ ನಿಗ್ರಹ, ಅಹಂಕಾರ 


ರಹಿತ ಶಾಂತಿ, ನಿರ್ವ್ಯಾಪಾರ, ಸದಾವ, 


ಎಡ್ಡುಗಳ್ಳತನ ಮೋಸ, ಮೂರ್ಹತನ, 
ಕಳ್ಳತನಗಳ ಮಿಶ್ರಣ 

ಎತ್ತಾನು ಎಲ್ಲಿಯಾದರೂ 

ಎನಿಸು ಎಷ್ಟು 

ಎನ್ನುವನಿದಿರುವನೇನೆಂದರಿಯೆನು 
ನನ್ನನ್ನೂ ಇದಿರಿಗಿರುವುದನ್ನೂ ಏನೆಂದು 
ಅರಿಯೆನು 

ಎಯಿದು ಸೇರು, ತಲುಪು 

ಎರದ ಮುಳ್ಳು ಎಲ(ಗ)ಚಿಯ 
ಮರದ ಮುಳ್ಳು 

ಎರಳೆ ಗಂಡು ಜಿಂಕೆ; ಜೀವ 

ಎರೆ ದಡದ ಅಂಚಿನ ಮಣ್ಣು 

ಎರೆಯ ಒಡೆಯ 

ಉಲು ಎಲುಬು 

ಎಲುವೆಂಬ ಹ೦ಜರ ಅಸ್ತಿಪಂಜರ 

ಎವೆ ಹಳಚಿದಡೆ ಕಣ್ಣರೆಪ್ಪೆ ಮುಚ್ಚಿದರೆ 

ಎಸಳು ಬೀಗದ ಕೈ. ಪದರ 

ಎಸು ಬಾಣವನ್ನು ಎಸೆ, ಬಿಡು 

ಎಸುಗೆ ಬಾಣವನ್ನು ಬಿಡುವ ಸಾಮರ್ಥ್ಯ 

ಎಳಕು ಎದ್ದು ನಿಲ್ಲು, ಚಿಗುರು' 

ಎಳಗ ಟಗರು 

ಎಳಗ೦ತಿ ಹೊಸತಾಗಿ ಕರುಹಾಕಿರುವ ಹಸು 
ಅಥವ ಎಮ್ಮೆ 

ಎಳತಟೆ ಹೋರಾಟ, ಸೆಳೆತ 

ಎಳೆಯಾಸೆ ಜನಿವಾರದ ಎಳೆಯ ಆಸೆ 

ಐಏಡಿಸಿ ಕಾಡಿಸಿ. ಹೀಯಾಳಿಸಿ 

ಏರಿಲ್ಲದ ಗಾಯದಗುರುತಿಲ್ಲದ 


ಏಳು ವ್ಯಸನಗಳು ತನು. ಮನ. ಧನ. ರಾಜ್ಯ. 
ವಿಶ್ವ ಉತ್ಸಾಹ, ಸೇವಕ ವ್ಯಸನಗಳು 
ಪ್ರಸಾದಗಳು ಆಪ್ಯಾಯನ, ಸಮಯ. 
ಪಂಚೇಂದ್ರಿಯ ವಿರಹಿತ, ಕರಣ ಚತುಷ್ಟಯ 


ವಿರಹಿತ. ಸಧ್ಭಾವ. ಸಮತೆ, ಜ್ಞಾನ 


ಐಗೈಮನೆ ಐದಂಕಣದ. ಐದು ಕೈಯಳತೆಯ, 
ಮನೆ; ಐದು ಇಂದ್ರಿಯಗಳಿಂದಾದ ದೇಹ 

ಐದಕ್ಷರ ನಮಃಶಿವಾಯ ಎ೦ಬ ಪಂಚಾಕ್ಷರೀ 
ಮಂತ್ರ 

ಐದರ ಗುಣ ಮನುಷ್ಯ ದೇಹದ 
ಪಂಚಭೂತಗುಣಗಳು ದೇಹ ಭೂಮಿ, ಶುಕ್ರ 
ಶೋಣಿತ ನೀರು. ಹಸಿವು ಬಿ 
ವಾಯು. ಬ್ರಹ್ಮರಂಧ್ರ ಆಕಾಶ. 

ಐದು ತತ್ತ್ವ ಪಂಚಭೂತಗಳ ತತ್ವ 

ಐದು ಪಂಚೇಂದ್ರಿಯಗಳು, ಪಂಚಭೂತಗಳು 

ಐದು ಮುಖದ ಅಂಗನೆ 
ಪಂಚಭೂತಗಳೆಂಬ ಮುಖಗಳಿರುವ 
ಮಾಯೆ 

ಐದು ಮುಖದ ರಕ್ಕಸಿ ಪಂಚೇಂದ್ರಿಯಗಳ 
ಬಾಧೆಗೆ ಒಳಪಡಿಸುವ ಮಾಯಾಶಕ್ತಿ 

ಐದುವ ಹೊಂದುವ 

ಒಂಬತ್ತು ನಾಯಿ ಕರಣೇಂದ್ರಿಯ ಮತ್ತು 
ಪಂಚೇಂದ್ರಿಯಗಳು 

ಒಂಬತ್ತು ಬಾಗಿಲು ಶರೀರದ ನವದ್ವಾರಗಳು 

ಒಕ್ಕು ಉಳಿದದ್ದು; ತುಳಿ; ಬೆಳೆಯಿಂದ ಕಸ 
ಕಡ್ಡಿಗಳನ್ನು ಬೇರ್ಪಡಿಸು 

ಒಕ್ಕುಡತೆಯುದಕ ಒ೦ದು ಬೊಗಸೆ ನೀರು 

ಒಕ್ಕುದ ಶುಭವಾದುದನ್ನು. ಒಳ್ಳಯದನ್ನು 

ಒಕ್ಕುದು ಪ್ರಸಾದ; ಹೊರಸೂಸಿದ್ದು 

ಒಚ್ಚತ ತೃಪ್ತಿಕರ; ಅತಿಶಯ; ಮೀಸಲು 

ಒಚ್ಚೊತ್ತು ಕೆಲ ಹೊತ್ತು 

ಒಡಮನೆ ಕೂಡುವಮನೆ, ಸೇರಿದಮನೆ 

ಒಡಹುಟ್ಟಿದವ ಗುರುತತ್ತವನ್ನೊಳಗೊಂಡ 
ಲ 

ಒಡೆದೋಡು ಒಡದ ಮಣ್ಣಿನ ಪಾತ್ರೆ, ಹಂಚು 

ಒಡೆಯ ದಣಿ, ಜಂಗಮ 

ಒಡ್ಡದ ತಳಿಗೆ ಒಡೆದ ತಟ್ಟೆ (9) 


ಒಳ್ಳಿದ ಒಳ್ಳೆಯವನು 

ಒಳ್ಳಿದಳು ಒಳ್ಳೆಯವಳು 

ಓಗರ ಅನ್ನ 

ಓಜೆ ವಿದ್ಯೆ; ಕ್ರಮ, ರೀತಿ 

ಓಡು ಮಣ್ಣಿನ ಪಾತ್ರೆ, ಹಂಚು; ಓಡಿಹೋಗು; 
ಹೃದಯ, ಪ್ರಕೃತಿ; ತಲೆಬುರುಡೆ 

ಓತಂತೆ ಪ್ರೀತಿಸಿದಂತೆ, ಬಚ್ಚಿಟ್ಟಂತೆ 

ಓರಂತೆ ಸದಾ ಒಂದೇ ರೀತಿಯಲ್ಲಿ, ಅದೇ 
ರೀತಿಯಲ್ಲಿ 

ಓರೆಯಾವು ಹಾಲು ಕೊಡಲೊಲ್ಲದ ಹಸು; 
ತುಂಟಹಸು 

ಓಲೆಕಾರ ಯುದ್ಧಭೂಮಿಯಲ್ಲಿ ಸೈನಿಕರಿಗೆ 
ಆಯುಧಗಳನ್ನು ಸರಬರಾಜು ಮಾಡುವಾತ; 

ಓಸರಿಸು ಪಕ್ಕಕ್ಕೆ ಸರಿ, ಓರೆಯಾಗು, 
ದೂರವಾಗು 

ಕಂಗಳ ಕರುಳು ದೃಷ್ಟಿಗೋಚರವಾಗುವ 


ಭಿನ್ನತೆ. ಭಿನ್ನರೂಪ ವಿಷಯ 
ಕಂಗಳಪಟಲ ಕಣ್ಣಿನ ಪರದೆ, ನೋಟಕ್ಕೆ 
ಇರುವ ಅಡ್ಡಿ 
ಕ೦ಗಳ ಕಣಿಲದವನ 


ಅಜ್ಞಾನ 
ಕಂಡಿಕೆ ಲಾಳದಲ್ಲಿ ಸೇರಿಸುವ ದಾರದ ಉಂಡೆ 


; ಚೆಂದಿಯಾದ ಬಟಿ 
[0 


ಕಂಭ ದೇಹ; ದೃಢ ಬುದ್ಧಿ 


ಕಂದಲ ಮಣ್ಣಿನ ಚಿಕ್ಕ ಓತ 
ಕಕ್ಷಕುಳ ಕಂಕುಳಲ್ಲಿ ಸಿಕ್ಕಿದವರು (9) 
ಕಚ್ಚುಟ ಕೌಪೀನ 


ಕಟ್ಟಣೆಯ ಗೊತ್ತು ಕಟ್ಟುವ ಜಾಗ 

ಕಟ್ಟಿಗೆ ಕಟ್ಟು (ಪಾಡು). ನೋಟಕ್ಕೆ ಇರುವ 
ಮಾನಸಿಕ ನಿರ್ಬಂಧ 

ಕಟ್ಟಿಗು೦ಟ ಕಟ್ಟುವ ಗೂಟ (9) 

ಕಟ್ಟುಗೊತ್ತು ಕಟ್ಟುವ ಸ್ಥಾನ 

ಕಟ್ಟೋಗರ ಕಟ್ಟಿತಂದ ಓಗರ, ಬುತ್ತಿ 

ಕಡಬಡ್ಡಿ ಹೆಚ್ಚಿನ ಬಡ್ಡಿ 

ಕಡವರ ಚನ್ನ 

ಕಡವಸ ಯಷಗಳು ಕುಳಿತುಕೊಳ್ಳಲು ಬಳಸುವ 
ಹಾಸು ಚರ್ಮ 

ಕಡವಸದ ಸ್ವಾಮಿ ಕಂಕುಳಲ್ಲಿ 
ಚರ್ಮಾಸನವನ್ನು ಸುತ್ತಿಟ್ಟುಕೊ೦ಡಿರುವ 
ಸ್ವಾಮಿ; ಚಿನ್ನವನ್ನು ಮಾಡುವ 
ರಸವಿದ್ಯೆಯನ್ನು ತಿಳಿದಾತ (9); 
ಮಿಥ್ಯಾಚರ್ಮದೇಹಿ 

ಕಡಸು ಇನ್ನೂ ಕರು ಹಾಕದಿರುವ 
ಹಸು, ಎಮ್ಮೆ 

ಕಡಿಚಣ ಕತ್ತರಿ (9). ಉಗುರು ಕತ್ತರಿಸುವ 
ಸಾಧನ 

ಕಡೆಗೀಲು ಕಡಾಣಿ, ಬಂಡಿಯ ಗಾಲಿ 


ಜಾರದಂತೆ ತಡೆಹಿಡಿಯುವ ಕಬ್ಬಿಣದ ಕೀಲು 
ಕಡೆಯಾಣಿ ಶು ಶುದ್ಧಚಿನ್ನ, ಅಪರಂಜಿ; ಕಾಲಿಗೆ 
ಹಾಕಿಕೊಳ್ಳುವ ಚಿನ್ನದ € ಆಭರಣ (9) 


ತಣ ಹಾನಷನು; ಒಕುಪೆ 
4 ಬಿ ಇ ಕ 
ಕಣಿತೆ ಗಂಟು(?); ಹರವಿ, ಪಾತ್ರೆ 
ಲು 
ಕಣ್ಣಕಾಡು ಅಜ್ಜಾನ ೈಷ್ಟಿಯೊಳೆಗೆ 
ಕನಯವಾದ ಸಂಸಾರ 
೬ 
ಕಣಡ ಕಣ್ಣ ಪಟ್ಟಿ; ಸಂಸಾರ 
ಣಿ ಬ್ರ ಲ್ಸ 


ಸ್ಥಳ; ಯುದ್ಧಭೂಮಿ 


ಕಣ್ಣಿ ಪಶುಗಳ ಕೊರಳ ಹಗ್ಗ 

ಕಣ್ಣೇಟ ದೃಷ್ಟಿಮೈಥುನ 

ಕತ್ತಲೆ ಅಜ್ಜಾನ; ಮಾಯೆ 

ಕದಿರು ನೂಲು ತೆಗೆಯುವ ಸಾಧನ, ಬಣ್ಣ(?): 
ತೆನೆ 

ಕಬಳೀಕರಿಸು ಬಾಯಿ ತುಂಬುವ 
ತುತ್ತುಮಾಡಿಕೊ 

SE 

ಕಬ್ಬಲಿಗ ಅಂಬಿಗ 

ಕಬ್ಬಿಲ ಬಲೆ ಬೀಸಿ ಹಕ್ಕಿಗಳನ್ನು ಹಿಡಿಯುವವ; 
ಬೆಸ್ತ 

ಕಬ್ಬುನ ಉಂಡ ನೀರಿನಂತೆ 
ದೇಹವನ್ನೊಳಗೊಂಡ ಮನಸ್ಸಿನಂತೆ 

ಕಮಟ ನೀರಿನ ಪಾತ್ರೆ (9) 

ಕರಣಂಗಳು ನಾಲ್ಕು 
ಅಂತಃಕರಣೇಂದ್ರಿಯಗಳು, ಚಿತ್ತ, ಬುದ್ಧಿ, 
ಅಹಂಕಾರ, ಮನಸ್ಸು 

ಕರಣೇ೦ದ್ರಿಯ ನಾಲ್ಕು 
ಅಂತಃರಣೆ 
ಪಂಚೇಂದ್ರಿಯಗಳು 

ಕರವಳ ಕೈಯಳತೆ (9) 

ಕರಸ್ಪ ದಲ ಆಗ 

ಕರಿ 5 ನಾನು ಎಂಬ ಅಹಂಕಾರ 

ಕರಿಕೆ ಗರಿಕೆ 

ಕರಿಗೊ೦ಡಲ್ಲಿ ಬೆಂದುಹೋದಲ್ಲಿ, 
ಹುರಿದುಹೋದಲ್ಲಿ 

ಕರಿಗೊಳ್ಳುವುದು ಸಮರಸವಾಗು, ಲಿಂಗವೇ 
ಆಗುವುದು 

ಕರುವಿಟ್ಟ ರೂಹು ಅಚ್ಚೊತ್ತಿದ ರೂಪು 

ಕರುವಿನ ಬೊಂಬೆ ಅರಗಿನ ಬೊಂಬೆ 

ಕರುವಿನ ರೂಹು ಎರಕದ ರೂಪ, ಬೊಂಬೆ 


ಕರ್ಪರ ಭಿಕ್ಷಾಪಾತ್ರೆ 


€೦ದ್ರಿಯಗಳು ಮತ್ತು ಐದು 
ಹ 


ಕರ್ಪು ಕಾಡಿಗೆ 


ಕರ್ಮಕಾಂಡಿ ವೇದಗಳ ಕರ್ಮಕಾಂಡವನ್ನು, 


ಆಚರಣೆಯ ಭಾಗ, ನಂಬುವಾತ 

ಕಲಕೇತ ವೇಷಧಾರಿಯಾಗಿ ಹಣ 
ಸಂಪಾದಿಸುವಾತ, ಮಾಯಗಾರ 

ಕವಳಿಗೆ ಶಿವನ ಕೈಯ ಭಿಕ್ಷಾಪಾತ್ರ; ಸಾಲು; 
ವೀಳೆಯದೆಲೆಯ ಕಟ್ಟು 

ಕವುಳಿಕ ಮೋಸಗಾರಿಕೆ; ಡಂಭಕತನ 

ಕವುಳುಗೋಲು ಗರಡಿಯ ಮನೆಯಲ್ಲಿ 
ಅಭ್ಯಾಸಕ್ಕಾಗಿ ಉಪಯೋಗಿಸುವ ಆಯುಧ 
ಹರು ? 

ಕಳೆ ಹೋರಾಟದ ಅಂಕಣ, ಅಖಾಡ 

ಕಳವೆ ಬತ್ತ 

ಕಳಹಂಸಿ ರಾಜಹಂಸ 

ಕಳೆಯರತ ದೀಪ ಬೆಳಕು ಆರಿಹೋದ ದೀಪ 

ಕಳ್ಳದಮ್ಮ ಕಳ್ಳನಾಣ್ಯ, ಖೋಟಾ ನಾಣ್ಯ 

ಕಾಂಬ ಕಾಣುವ 

ಕಾಟಿ ಚಿರತೆ (9) ಬೇಟೆಗಾರ (9) 

ಕಾಣಿ ಕಾಸು 

ಕಾತಂತೆ ಹಣ್ಣುಬಿಟ್ಟಂತೆ. ತೀವ್ರಭಾವದಲ್ಲಿ 
ಕುದಿದಂತೆ 

ಕಾತು ಹೂ ಬಿಟ್ಟು, ಫಲಭರಿತವಾಗಿ, 
ಕಾತರದಿಂದ ಕಾದಿದ್ದು 

ಕಾಬ ಕಾಣುವ 

ಕಾಬೆ ಕಾಣುವೆ 

ಕಾಯಕ ದೇಹ ಶ್ರಮದ ದುಡಿಮೆ, ವ್ಯಕ್ತಿ 
ಕಸುಬು, ಜೀವನ ಮೌಲ್ಯ 

ಕಾರ ಮೇಘ ಮಳೆಯ ಮೋಡ; ತನು, 
ಶರೀರ 

ಕಾಲಸಡಗರ ಕೈಯಲಿದೆ ಸದಾಚಾರಕ್ಕೆ 
ಕರ್ತವಾದ ಲಿಂಗದ ಪ್ರವರ್ತನೆ 
ಕೈಯಲ್ಲಿರುವುದು 


ಕಾಶಾ೦ಬರ ಹೊಳಪಿನ ಬಟ್ಟೆ (ಕಾಶ- 
ಹೊಳೆಯುವ) 

ಕಾಹ ಹೇಳು ಕಾವಲು ಹೇಳು 

ಕಾಹಕೊಡು ಕಾವು ಕೊಡು 

ಕಾಹಿನ ಕಾವಲಿನ 

ಕಾಳರಕೃಸಿ ತಾಮಸ ಸ್ವರೂಪದ ಮಾಯೆ 

ಕಾಳಿಕೆ ಕಲ್ಮಶ, ದೋಷ, ಕುಂದು 

ಕಾಳಿಯ ಕ೦ಕಾಳ ಕಾಳಿಯ ಅಸ್ಥಿಪಂಜರ 
ಬಲಿಯ ಸಂಹಾರ ಸಂದರ್ಭದಲ್ಲಿ 
ವಾಮನನ ಒಂದು ಪಾದ ಆಕಾಶವನ್ನು 
ವ್ಯಾಪಿಸಿದಾಗ ಬ್ರಹ್ಮನು ಅಂಜಿ, ಈ ಪಾದವು 
ಶಿವನದಲ್ಲದಿದ್ದರೆ ಕಳಚಿ ಬೀಳಲೆಂದು 
ನುಡಿದು, ಕಳಚಿ ಬಿದ್ದ ಪಾದವು ಆಕಾಶದಲ್ಲಿ 
ಹಾವಳಿ ಎಬ್ಬಿಸಿತು. ಭೈರವಗಣೇಶ್ವರನು 
ವಾಮನ ಸಂಹಾರ ಮಾಡಿದ. ವಾಮನನ 
ಬೆನ್ನೆಲುಬನ್ನು ಶಿವ ಕೈಯಲ್ಲಿ ಧರಿಸಿದ. 
ಸ್ಥಂದಪುರಾಣದ ಈ ಕಥೆ 
ಕಾಳಿಕಾಖಂಡಲ್ಲಿದ್ದು ಕಾಳಿಯ 
ಕಂಕಾಳವೆ೦ಬ ಹೆಸರು ಪಡೆದಿದೆ. 

ಕಾಳುತನ ದುಷ್ಟತನ; ಅಸಂಸ್ಕೃತ ವರ್ತನೆ 

ಕಾಳುಮಾತು ವ್ಯರ್ಥವಾದ ಮಾತು, 
ಕೆಟ್ಟಮಾತು 

ಕೀಲ ರಹಸ್ಯ 

ಕೀಲಿಗ ಬೆಸ್ತರವನು, ಮೀನುಗಾರ 

ಕೀಳು ಕೆಳ ಮಟ್ಟ ಹಸುವಿನ ಕರು 

ಕುಂಜರ ಆನೆ 

ಕುಂದಣ ಹರಳನ್ನು ಚಿನ್ನದಲ್ಲಿ ಜೋಡಿಸುವ 
ಕೆಲಸ; ಹರಳಿಗೆ ಹಿನ್ನೆಲೆಯಾಗಿರುವ ಚಿನ್ನ 
ಅಹಂಕಾರವೆಂಬ ಭಿತ್ತಿ ಈ 

ಕುಕ್ಕತೆನೆ ಜೊಳ್ಳು ತೆನೆ 

ಕುಕ್ಕುಟ ಕೋಳಿ 


೪. ಪದಾರ್ಥಕೋಶ ೩೭೩ 


ಕುಕ್ಕುರ ನಾಯಿ 

ಕುಠಾರ ಕೊಡಲಿ 

ಕುಡಿತೆ ಸಣ್ಣಪಾತ್ರೆ, ಒಂದು ಬೊಗಸೆಯಷ್ಟು 

ಕುತ್ತದ ಕೊಮ್ಮೆ ರೋಗದ ಬುಟ್ಟಿ, ಪಾ ನಾತ್ರ 

ಕುತ್ತರಿ ಮೆ ಕಾನ ಸುತ್ತಲೂ ಒಟ್ಟದ ಬೆಳಸು 

ಕುರುಹು ಗುರುತು, ಇಷ್ಟಲಿಂಗ 

ಕುಳ ವ್ಯಾಕುಳ ಮತ್ತು ನಿರಾಕುಳ. ವ್ಯಾಕುಳವು 
ಭವ, ಭವಿ, ಪಾಪ ಮತ್ತು ನಿರಾಕುಳವು 
ನಿರ್ಭವ. ಭಕ್ತ ಮತ್ತು ನಿಷ್ಟಾಪ 

ಪ್ರಿಯಕರ, ಬಾವಿ 

ಪರ ಒಲಿದವರ 

ಕೂರ್ತದಡೆ ಪ್ರೀತಿಸಿದರೆ 

ಕೃತಕ ನೆರವೇರಿಸುವ ಕಾರ್ಯ. ಮೋಸ 

ಕೆಂಡದ ಗಿರಿ ಮಹದಹಂಕಾರ 

ಕೆಚ್ಚು ಕೆಂಪು ಬಣ್ಣ ಕೋಪ, ಗಿಡ ಮರಗಳ 


ಣ 


ಕೂಪ 
ಕೂಪ 


ಸಾರ 
ಕೆಡೆದಿಹ ಬಿದ್ದಿರುವ 


ಕೆನ್ನೆವಾರೆ ಕೆನ್ನೆಯ ಬದಿ, ಕೆನ್ನೆಯ ಉದ್ದಕ್ಕೂ 


ಕೆಮ್ಮನೆ ಸುಮ್ಮನೆ 

ಕೆಯ್‌ ಹೊಲ. ಬೆಳೆ 

ಕೆರೆಯೊಳಗಣ ಕಪ್ಪೆ ಸಂಸಾರ ವಿಷಯದಲ್ಲಿ 
ವ್ಯವಹರಿಸುತ್ತಿರುವ ಮಾಯೆ 

ಕೇಡು ಕೆಡು, ಇಲ್ಲವಾಗು. ಕೆಡುಕು 


ಕೇಣಸರ ರತ್ನಗಳನ್ನು ಪೋಣಿಸುವ ಕೆಲಸ 


ಕೈದು ಆಯುಧ 

ಕೈ ಬೆಸಲಾಗು ಕೈಗೆ ಇಷ್ಟಲಿಂಗ ಪ್ರಾಪ್ತಿಯಾಗು 

ಕೈಯಾನು ಕೈಯೊಡ್ಡು 

ಕೊಂತ ಒಂದು ಬಗೆಯ ಆಯುಧ 

ಕೊಂಡೆಯ ಚಾಡಿ 

ಕೊಟ್ಟಣ ಬತ್ತವನ್ನು ಕುಟ್ಟುವ ಒರಳು 

ಕೊಡಗೂಸು ಹದಿವಯಸಿನ ಹುಡುಗಿ; 
ಇಷ್ಟಲಿಂಗ; ಚಿಚ್ಚಕ್ಕಿ 


ಕೊನರು ಚಿಗುರು 

ಕೊರಚು ಕರ್ಕಶದ್ದನಿ, ತೊದಲು ಮಾತು 

ಕೊರೆಯ ಕೂಳು ಉಳಿದ ಅನ್ನ 

ಕೊಲೆ ಸ್ಥೂಲ ಸೂಕ್ಷ್ಮ ಕಾರಣ ತನುಗಳಲ್ಲಿ 
ಬ್ರಹ್ಮ, ವಿಷ್ಣು ಶಿವತತ್ತಗಳು ಇಲ್ಲವಾಗುವಂತೆ 
ಮಾಡಿಕೊಳ್ಳುವುದು 

ಕೊಲ್ಲೆ ವಕ್ರತೆ 

ಕೋಡಗ ಕೋತಿ 

ಕೋವೆ ಚಿನ್ನವನ್ನು ಕರಗಿಸುವ ಮೂಷೆ 

ಕೋಳಿ ವೃತ್ತಿಜ್ಞಾನ 

ಕೌರು ಕಮರು, ಕೆಟ್ಟವಾಸನೆ 

ಕ್ರಿಯೆ ಬಾಹ್ಯದ ಮಾರ್ಗ ಮತ್ತು ಅಂತರಂಗದ 
ಮೀರಿದ ಕ್ರಿಯೆಗಳು 


ೇೀಭಾವವಂತರು ಕ್ರಿಯೆಯ ಭಾವವನ್ನು 

ಮಾತ್ರ ಹೊಂದಿರುವವರು; ಕ್ರಿಯೆ ಮತ್ತು 

ಭಾವನೆಗಳನ್ನು ಹೊಂದಿದವರು. 

ಕ್ಸು ಧೆ ಹಸಿವ 

ಖಂಡಭಂಡ ಸರಕು 

ಖಂಡಿತ ನಿಶ್ಚಿತ; ಅಸಂಪೂರ್ಣ 

ಖಗ ಹಕ್ಕಿ 

ಖಟ್ಟಾಂಗ ತುದಿಯಲ್ಲಿ ತಲೆಬುರುಡೆಯಿರುವ 
ಶಿವನ ಗದೆ, 

ಖರ್ಪರ ತಲೆಬುರುಡೆ; ಚಿಪ್ಪು; ಭಿಕ್ಷಾಪಾತ್ರೆ 

ಖಾರ ತೀಕ್ಷ್ಣವಾದ ರುಚಿ ಇರುವುದು, 
ಕಟುವಾದದ್ದು 

ಗಂಗಾದೇವಿ ಶಿವನ ಹೆಂಡತಿ; ಜ್ಞಾನಶಕ್ತಿ; 
ಪರಾಶಕ್ತಿ 

ಗ೦ಗೆ ಗೌರಿ ಆದಿಶಕ್ತಿ-ಪರಾಶಕ್ತಿ 

ಗಂಡ ಗಂಡ; ಗುರು; ಲಿಂಗಪತಿ; ಪ್ರಾಣಧರ್ಮ 

ಗ೦ಂಪ ಬುಟ್ಟಿ 

ಗಡಿಗೆ ಬಟ್ಟಲು ಗಳಿಗೆ ಬಟ್ಟಲು. ಮರಳು 


ಅಥವ ನೀರಿನ ಸಹಾಯದಿಂದ ವೇಳಯನ್ನು 
ಅಳೆಯುವ ಸಾಧನ 

ಗಡಿವಾಡ ಸುಂಕದ ಕಟ್ಟೆ 

ಗಣಾಚಾರ ಪಂಚಾಚಾರಗಳಲ್ಲಿ ಒಂದು. 
ಶಿವನಿಂದೆಯನ್ನು ಸಹಿಸದಿರುವುದು. 

ಗಣಿಮಿಣಿ ದೊಂಬರ ಆಟದ ಕೋಲು (9) 

ಗನ್ನ ಮೋಸ, ತಂತ್ರ 

ಗಮನ ಚಲನೆ: ಲಕ್ಷ 

ಗರಿ ಬಾಣದ ಹಿಳಕು, ಗರಿ 

ಗಸಣಿ ಘರ್ಷಣೆ; ಗೋಜು, ಗೊಡವೆ 

ಗಳೆ ಗಳು. ಕೋಲು 

ಗಾಣ ಗಾಳ 

ಗಾರಾಗು ಬೊಕ್ಕೆಯೇಳು 

ಗಾರು ಒರಟು; ದಿಗಿಲು; ಹಿಂಸೆ 

ಗಾವಳಿ ಗದ್ದಲ 

ಗಾವಿಲರು ಹಳ್ಳಿಗರು, ಅಶಿಕ್ಷಿತರು 

ಗಾವುದಿ ದಡ್ಡತನ, ಹೆಡ್ಡ 

ಗಿಣ್ಣಿಲು ಗಿಚಿಡಿ. ಸಣ್ಣ ಬಟ್ಟಲು 

ಗುಂಗಿ ಹುಳು; ಅತಿಸೂಕ್ಷ್ಮ ಮಾಯೆ 

ಗುಂಟ ಗೂಟ 

ಗುಜ್ಜ ಹೊಲೆಯ ಗಿಡ್ಡ ಹೊಲೆಯ 

ಗುಡಿಗಟ್ಟು ಬಾವುಟ ಹಾರಿಸು, ಗಡಿಯನ್ನು 
ಗುರುತಿಸು, ಗುಡಿಯನ್ನು ಕಟ್ಟು 

ಗುಡುಗೂರಿ ಗೊರಗೊರ ಸದ್ದು ಗ೦ಟಲಲ್ಲಿ 
ಹುಟ್ಟಿ; ಗೂರಲು ರೋಗ 

ಗುತ್ತಗೆ ಗುತ್ತಿಗೆ; ಆಸ್ತಿಯ ಮಾಲಿಕನೊಂದಿಗೆ 
ಗುತ್ತಿಗೆ ಕರಾರು 

ಗುದಿಯಿಕ್ಕಿದಂತೆ ಗುಂಪುಕಟ್ಟದಂತೆ 

ಗುರಿಯನೆಚ್ಚಡೆ ಗುಯು 

ಗುರಿಯನೆಚ್ಚಲ್ಲಿ ಗುರಿಗೆ ಹೊಡೆದಲ್ಲಿ 


ಗುರು ಚರ ತಾನು ಬೇಡದೆ ಅನ್ಯರಿಗೆ ಹೇಳಿ 
ಈಸಿಕೊಂಬವನು 
ಗುರು ಲಿಂಗ ಜಂಗಮ ಪರಸರ ಭೇದ 


ಜು 
ಭಿನ್ನವಿಲ್ಲದ ತತ್ವಗಳು. 


(ಕ) ಮ 
ಗುಸುಟು ಗೂಷ್ಟು ಬೂಷ್ಟು. ಘರ್ಷಣೆ; 
ಪಿಸುಮಾತು; ಗೊಣಗು 


ಗೊಜಡು ಗೊಂದಲ. ಅಸ್ಪಷ್ಟ ಗೊಣಗಾಟ 

ಗೊತ್ತಿಗೆ ಗುರುತಾದ ಜಾಗ, ಸಂಧಿಸುವ ಸ್ಥಳ 

ಗೊತ್ತು ಇರುವ. ಗೊತ್ತಾದ ಜಾಗ; ವಿಧಿ. 
ನಿಬಂಧನೆ; ಯೋದಿ 

ಗೊರಜೆ ಜೊಂಡು ಸಸ್ಯ; ಒಂದು ಬಗೆಯ 
ಚಿಪ್ಪಿನ ಪ್ರಾಣಿ 

ಗೋಟಿಗೊಳಗಾಗು ಕಾಟಕ್ಕೆ ಒಳಗಾಗು, 
ಮೂಲೆಗುಂಪಾಗು 

ಗೋರಿಗೊಳಗಾಗು ಬಲೆಗೆ ಒಳಗಾಗು; 


ಹಾಡಿನಿಂದ ಮರುಳುಗೊಂಡು ಬಲೆಗೆ 


ಮಡಕೆಯೊಳಗಿನ ಹಾವು; 
ಯೊಳಗಿನ ಹಾವನ್ನು ಹಿಡಿಯುವುದು 


ಟ್ಟ 
Al 
chs 


ತಯಾರಿಸಿ, ನುಂಗುವ ಮೂಲಕ 
ವಜ್ರಕಾಯವನ್ನು ಪಡೆಯುವ ಸಿದ್ಧಿ; 
ಮಾದಕವಸ್ತು ಸೇವನೆಯ ಮೂಲಕ ಪಡೆವ 
ಸಿದ್ಧಿ (9) 

ಚಂದ್ರ ಚಂದ್ರ; ಮೂಗಿನ ಎಡ ಹೊರಳೆಯ 
ಉಸಿರಾಟದ ನಾಳ ಇಡಾಕ್ಕೆ ಸಂಬಂಧಿಸಿದ್ದು, 
ಚಂದ್ರನಾಡಿ 

ಚ೦ದ್ರಗಿರಿ ಚಂದ್ರನ ಕಾಂತಿಗೆ ಸ್ರವಿಸುವ ಗಿರಿ; 
ಪರಮಶಾಂತಿಯಿ೦ದ ಕೂಡಿದ ಜ್ಞಾನ 

ಚಂದ್ರಗಿರಿ ಪಟ್ಟಣ ಪರಮಶಾಂತಿಯಿಂದ 
ಕೂಡಿದ ಶಿವೋಹಂ ಭಾವ ತುಂಬಿರುವ 
ಅಂತರಂಗ 

ಚಟ್ಟಿ ಹತ್ತದೆ ತಳ ಹತ್ತದೆ, ಸೀಯದೆ 

ಚತುರಾಶ್ರಮಗಳು ಕರ್ಮ, ಭಕ್ತ, ಜ್ಞಾನ. 
ಲೌಕಿಕ 

ಚತುರ್ವಿಧ ಅರ್ಪಿತ ಅರ್ಪಿತ, 
ಕಾಯಾರ್ಪಿತ, ಕರಣಾರ್ಪಿತ, ಬಾವಾರ್ಪಿತ 

ಚತುರ್ವಿಧ ಸಂಬಂಧಿಗಳು ಗುರು. ಲಿಂಗ, 
ಜಂಗಮ, ಪ್ರಸಾದ ಸಂಬಂಧಿ? ಗಳು 

ಚಬುಕು ಚಾಬೂಕ, ಚಾವಟಿ 

ಚಮ್ಮಾವುಗೆ ಚರ್ಮದ ಪಾದುಕೆ 

ಚಮ್ಮಾಳಿಗೆ ಚರ್ಮದ ಪಾದುಕೆ 

ಚಾರುಚ್ಚು ಚೆನ್ನಾಗಿ ಬಿಚ್ಚು 

ಚಿಕ್ಕುಟು ಚಿಕ್ಕಾಡು. ಸೊಳ್ಳೆಯ ರೀತಿಯ ಕೀಟ; 
ಅತಿ ಸೂಕ್ಷ ವಾದ ಚಿತ್ತು 

ಚಿತ್‌ಶಕ್ತಿ ಪರಾ, ಆದಿ. ಇಚ್ಛಾ. ಜ್ಞಾನ. ಕ್ರಿಯಾ 
ಎಂಬ ಐದು ವಿಧದ ಶಕ್ತಿಗಳಿಂದ 
ಒಡಗೂಡಿದ ಚೇತನಾತ್ಮಕ ಶಿವಶಕ್ತಿ 

ಚಿತ್ತಜ ಮನ್ಮಥ 
ಚಿನ್ನಗೆಯ್ಯ ಚಿ ನ್ಸ ನದಕೆಲಸ ಮಾಡುವವನು 

ಚುಕ್ಕಿ ಮೈಮೇಲೆ ಗುರುತುಗಳ a ಮೇಕೆ 

ಅಂಗೈಯ ತಗ್ಗು, ಹಳ್ಳಿ 


೩೭೬ ವಚನ ಸಾವಿರ 


ಚೂಣಿ ಮುಂಭಾಗ, ಮುಂದಿನ ಸಾಲು 

ಚೇಗು ಲಾಭ, ಸಾಮರ್ಥ್ಯ, ಮರದ ಸಾರ; 
ಹಾನಿ, ಕೇಡು, ಭಂಗ 

ಚೇಳು ಮಿಥ್ಯೆ 

ಚೇಷ್ಟೆ ವರ್ತನೆ, ಇಷ್ಟಬಂದಂತೆ 
ಮಾಡುವ ವರ್ತನೆ 

ಚೋದ್ಯ ಅಚ್ಚರಿ 

ಚೋಹ ವೇಷ. ಪಾತ್ರ 

ಚೌರಾಸಿ ಲಕ ಎಂಬತುನಾಲ್ಲು ಲಕ 

ಹ ೨ ರ 64) 

ಛೇಗೆ ಕೇಡು, 

ಜಂಗಮ ಚಲನಶೀಲ ಪ್ರಜ್ಞೆ; ಗುರು ಮತ್ತು 
ಲಿಂಗ ಪರಿಕಲ್ಪನೆಗಳಿಗೆ ಸಮನಾದ ಪರಿಕಲ್ಪನೆ 
ವ್ಯಕ್ತಿರೂಪದಲ್ಲಿ ಕಾಣಿಸಿಕೊಳ್ಳುವ ಪರಮಾತ್ಮ 

ಜಂಫೆ ತೊಡೆ 

ಜಂಪ ಗೊಂಚಲು 

ಜಂಬುಕ ನರಿ 

ಜಂಬೂದ್ವೀಪ ಪುರಾಣಗಳಲ್ಲಿ ಬರುವ ಏಳು 
ದ್ವೀಪಗಳಲ್ಲಿ ಒಂದು; ಉಳಿದ ಆರು-ಫಕ್ಚ. 
ಹ ಕುಶ, ಕೌಂಚ, ಶಾಕ ಮತ್ತು 

ಇ ನೇರಿಲೆ ಹಣ್ಣು 

ಜಕ್ಕವಕ್ಕಿ ಚಕ್ರವಾಕ ಪಕ್ಷಿ 

ಜಗದೆರೆಯ ಜಗತ್ತಿನ ಒಡೆಯ 

ಜತ್ತಿಗೆ ನೊಗವನ್ನು ಎತ್ತಿನ ಕೊರಳಿಗೆ ಕಟ್ಟುವ 
ಹಗ್ಗ 

ಜನ್ನಿ ಗೆಯರ ದೇವರಿಗೆ ಮೀಸಲಿಟ್ಟ ಹಸು 
ಮತ್ತು ಅದರ ಹಾಲು (9) 

ಜರಗು ಚಿನ್ನದ ಕಣ ಬೆರೆತ ಮಣ್ಣು 

ಜಲಗ ಚಿನ್ನದ ಕಣ ಬೆರೆತ ಮಣ್ಣು. ಅದನ್ನು 
ತೊಳೆಯುವ ವಿಧಾನ 

ಜಲಸ್ತಂಭ ನೀರಿನಲ್ಲಿದ್ದೂ ನೀರಿನಿಂದ 
ಬಾಧೆಯೊಳಗಾದಂತಿರುವ ವಿದ್ಯೆ 


ಜತ ಜಟೆ 


ಜಾಲಂಧ್ರ ಬೆಳಕಿಂಡಿ 

ಜಾವಳಿಗ ಸಾಮಾನ್ಯ ಮನುಷ್ಯ 

ಜಿಗುಡು ಜಿಗಟು, ಅಂಟು 

ಜೆಗುಳುಗಂಟು ಜಾರುಗಂಟು, ಜೀರ್ಕುಣಿಕೆ 

ಜಿಪ್ಟ ನಾಲಗೆ 

ಜುಗ ಯುಗ 

ಜೂಬು ಯಜ್ಜಸ್ತಂಭ 

ಜೂಳಿ ಕಮಂಡಲು, ಗಿಂಡಿ ಮೊದಲಾದವುಗಳ 
ನಳಿಕೆ 

ಜ್ಞಾನ ನೋಡಿ ಆರು, ಮೂರು 

ರುಂಕಿಸು ಗದರಿಸು, ಬೆದರಿಸು 

ಟೊಂಬರ ಹಸನು ಮಾಡದ ಧಾನ್ಯ 

ಡಂಬಕ ಮೋಸ, ಉದ್ದಟತನ 

ಡಳಹು ಅಂತರಂಗದ ಕಪಟ 

ಡಾವರಿಸು ಆತಂಕಪಡು 

ಡಾಳ ಕಾಂತಿ. ಹೊಳಪು 

ಡಿಂಬ ದೇಹ 

ಢಾಳಿಸು ಹೆರೆ. ಕೀಳು. ಹೊಳೆ 

ತಂಗಿ ಮಾಯೆ 

ತಂದೆ ಗುರು 

ತಿಂಥಿಣಿ ಸಮೂಹ, ಗುಂಪು 

ತಕ್ಕೈಸು ಆಲಿಂಗಿಸು 

ತಗರ ಹೋರಟೆ ಜೂಜಾಟದ ಹೋರಾಟ; 
ತಗರ-ಹತ್ತು ಬಗೆಯ ಪಗಡೆಯಾಟಗಳಲ್ಲಿ 
ಒಂದು; ತಗರ-ಟಗರು; ಟಗರು ಕಾಳಗ 

ತಗಹು ಮೋಸ 

ತತ್ತಲಮಗ ತೊತ್ತಲು ಮಗ, ಜೀತದಾಳು 


ತದುಗತ ತದ್ಗತ, ಅದರೊಳಗೆ ಒಂದಾಗು 


ತಮ ಕತ್ತಲೆ 

ತಮಂಧ ಕುರುಡಾಗಿಸುವ ಕತ್ತಲು 

ತಮಸೂನು ಕತ್ತಲೆಯ ಮಗ 

ತರಕಟಗಾಡು ವಿಪರೀತವಾಗಿ ನೋಯಿಸು 

ತರತರಂಬೋಗು ಅತಿಯಾದ 
ಸಂತೋಷದಿಂದ ಕಂಪಿಸು 

ತರಹರ ಸಹನೆ; ಆತುರ; ಸೇರಿಕೆ, ಹೊಂದಿಕೆ 

ತಲೆ ಖಂಡಿತ ಜ್ಞಾನದ ನಿಲುವು 

ತಲೆಯಿಲ್ಲದ ಅಟ್ಟೆ ಜ್ಞಾನವಿಲ್ಲದ ಅಜ್ಞಾನ 

ತಲೆಯಿಲ್ಲದ ಮೃಗ ತಲೆಯಿಲ್ಲದ ಜಿಂಕೆ; 
ಮಾಯೆ 

ತಲ್ಲೀಯ ಅದರಲ್ಲೇ ಒಂದಾಗು 

ತವನಿಧಿ ಅಕ್ಷಯ ನಿಧಿ 

ತವರಾಜ ಒಂದು ಬಗೆಯ ಬಿಳಿಯ ಸಕ್ಕರೆ; 


ತಾಯಿ ಚಿತ್‌ಶಕ್ತಿ ಮಾಯೆ; ಶರಣ 

ತಾಯಿ ತಂದೆಯಿಲ್ಲದ ಕಂದ ಸ್ವಯಂಭು; 
ನಿಷ್ಠಲ ಪರಬ್ರಹ್ಮ 

ತಾರಕ ಕೊಂಡ ವಾರಿ 

ತಾರುಗ೦ಟು ಒಂದು ಬಗೆಯ ಗಂಟು 

ತಾರ್ಕಣೆ ಹೊಂದಾಣಿಕೆ, ವಿವಾದ 

ತಾವಡಿಸು ಆಯಾಸಗೊಳ್ಳು 

ತಾಳು ತಳ 

ತಾಳೋಷ್ಠ ಸಂಪುಟ ಬಾಯ ಅಂಗಳ 


ಹಾ ನ 
೪. ಸವಾರ್ಥಕೋಶ ಹೀ 


ಮತ್ತು 
ತುಟಿಗಳು ಇರುವ ಪುಟ್ಟಪೆಟ್ಟಿಗೆ, ಬಾಯಿ 

ತಿಕ್ಕವಟ್ಟ ಒರೆಗಲ್ಲು 

ತಿಗುಡು ಮರದ ತೊಗಟೆ 

ತಿಗುರು ಲೇಪನ 

ತಿಟ್ಟು ತೆಗಳು, ಬೈಯಿ 

ತಿತ್ತಿ ಚರ್ಮದ ಚೀಲ 

ತಿತ್ತಿಗ ಗುಟುಕು (9) 

ತಿರಿವಂತೆ ಭಿಕ್ಷೆ ಬೇಡುವಂತೆ 

ತೀತ ಅತೀತದ ವಿರುದ್ದಪದ: ಪರಿಮಿತ, ಬದ್ಧ 

ತೀವಿ ತುಂಬಿ. ಭರ್ತಿಯಾಗಿ 

ತು೦ಬಿ ದುಂಬಿ ಮತ್ತು ತುಂಬಿಕೊಂಡು; 
ಪರಿಪೂರ್ಣತೆ; ಪರಿಪೂರ್ಣತೆಯೇ ತಾನೆಂಬ 
ಅಹಂಕಾರ; ಲಿಂಗ ಜ್ಞಾದ 

ತುಡುಗುಣಿ ಕದ್ದು ಉಣ್ಣುವ ಪ್ರಾಣಿ. ವ್ಯಕ್ತಿ 

ತುಯ್ಯಲ ಪಾಯಸ 

ತುರೀಯ ನಾಲ್ಕನೆಯ ಅವಸ್ಥೆ. ಜಾಗ್ರತ, ಸ್ವಪ 
ಸುಷುಪ್ತಿಗಳಾಚೆಯದು; ದೇವರೊಡನೆ 
ಒಂದಾದ ಸ್ಥಿತಿ 

ತುರು ಹಸು. ಹಸುಗಳ ಗುಂಪು 

ಮ ಕೃಷಿ 

ತೂರ್ಯಸಂಭಾಷಣೆ ನಾಲ್ಕು ಬಗೆಯ 
ಸಂಗೀತವಾದ್ಯಗಳ ಸಂಭಾಷಣೆ; ಏರು 
ದನಿಯ ಮಾತುಕತೆ 

ತೆಕ್ಕೆ ಅಪ್ಪುಗೆ; ಜೋಡಣೆ 


po) 
ತೆತ್ತಿಗ ಸೇವಕ, ನಂಟ, 


ಹಿತವನ್ನುಂಟುಮಾಡುವವ 
ತೆರಣಿಯ ಹುಳು ರೇಶಿಮೆಯ ಹುಳು 
ತೆರಪು ಅವಕಾಶ 

ವರು ಬೋರಲಾಗಿ ಮಲಗು 
ತೇಜಿ ಕುದುರೆ 


ತೊಂಡು ಹೋಗು ಹತೋಟ ಇಲ್ಲದೆ 


ವರ್ತಿಸು; ದಾರಿತಪ್ಪು 

ತೊಡಚಿ ತೊಟ್ಟು 

ತೊಡರು ಬಾವುಲಿ. ತೊಡಕು 

ತೊಡೆಯ ಮೇಲಿಪ್ಪ ಗೌರಿ ಆಧಾರ 
ಸ್ಥಾನದಲ್ಲಿರುವ ಆದಿಶಕ್ತಿ 

ತೊಟ್ಟಿಲು ದೇಹ 

ತೊರೆ ಕಿರುನದಿ, ಬಿಡು 

ತೊರೆಗೂರ 9 

ತೋಕುಳು ೧ 

ತೋಟಿ ತೊಳಲಾಟ 

ತೋಮರ ಆಯುಧ, ಈಟಿ (9) 

ತೋರುವರೊಳರು ತೋರುವವರು ಇದ್ದಾರೆ 

ತ್ರಾಸು ತಕ್ಕಡಿ 

ತ್ರಿಕರಣ ಕಾರ್ಯ ಸಾಧಕಗಳಾದ ಮನಸ್ಸು, 
ಮಾತು, ದೇಹಗಳು 

ತ್ರಿಕೂಟ ಇಡಾ, ಪಿಂಗಳ, ಸುಷುಮ್ನಾ 
ನಾಡಿಗಳ; ಗಂಗೆ. ಯಮುನೆ, ಸರಸ್ವತಿ 
ನದಿಗಳ; ಸೂರ್ಯ, ಚಂದ್ರ. ಅಗ್ನಿ ನೇತ್ರಗಳು 
ಕೂಡುವ ಸ್ಥಾನ; ಭ್ರೂಮಧ್ಯ; ಆಜ್ಞಾಚಕ್ರ; 
ಅ ಉ ಮಕಾರಗಳ ಸಂಗಮ. 

ತ್ರಿವಿಧ ಸಾಧನಗಳು ಅರ್ಚನ. ಅರ್ಪಣ. 
ಆನುಭಾವ 

ತ್ರಿವಿಧ ಮೂರು ಪರಿಕಲ್ಪನೆಗಳ ಗುಂಪು. ಅಚ್ಚ, 
ನಿಚ್ಚ ಸಮಯ ಪ್ರಸಾದಿ; ಅರ್ಪಿತಗಳು; 
ಅರ್ಥ ಪ್ರಾಣ ಅಭಿಮಾನಗಳು; ತ್ರಿವಿಧ 
ಮಲಗಳು; ಲಿಂಗಗಳು; ಕರಣಗಳು: ಭಕ್ತಿ 
ಜ್ಞಾನ, ವೈರಾಗ್ಯ ಇತ್ಯಾದಿ ಅಸಂಖ್ಯ ಮೂರು 


ವಿಧಗಳನ್ನು ಸಂದರ್ಭಾನುಸಾರ 
ಲ 


ಗುರುತಿಸಿಕೊಳ್ಳಬಹುದು. 
ತ್ರಿವಿಧ ಮಲ ಆಣವ. ಕಾರ್ಮಿಕ ಮಾಯಾ 
ಮಲಗಳು 
ಹ 
ತ್ವಕ್ಕು ಚರ್ಮ 


ಥಟ್ಟಾಗಿ ಗೋಣಿಯಚೀಲವಾಗಿ 

ದಂಡಿಗೆ ಏಕತಾರಿಯ ಕೋಲು: ಪಲ್ಲಕ್ಕಿ. 
ಅಂದಣ 

ದಂಬು ಆಡಂಬರ 


ವ 

ದಡಿಗೋಲು ದೊಣೆ; ಬಿ 

ದಶಾವಸ್ಥೆ ವಿರಹದ ಹತ್ತು ಸ್ಥಿತಿಗಳು- 
ಗುಣಕೀರ್ತನ, ಉದ್ವೇಗ, ವಿಲಾಪ, ಉನ್ಮಾದ. 
ವ್ಯಾಧಿ, ಜಡತೆ ಮತ್ತು ಮರಣ 

ದಸರಿದೊಡಕು ದಸರಿರೇಶಿಮೆಯ ಬಟ್ಟೆ, 
ಅತ್ಯಂತ ನಾಜೂಕಾದ ತೊಡಕು, ಸಮಸ್ಯೆ 

ದಾಯಗಾರಿಕೆ ಪಾಲುಗಾರಿಕೆ 

ದಾಸೋಹ 
ದಾಸನೆಂಬ ಭಾವನೆ; ಭೋಜನ 

ದಿಂಡೆ ಒರಟು, ಹದ್ದುಮೀರಿದ, ಹೆಂಗಸು; 
ಚ 

ದಿಂಡೆಯತನ ಒರಟುತನ 

ದಿಬ್ಯ ಬೆಂಕಿ ಮೊದಲಾದವನ 
ಮಾಡುವ ಪ್ರಮಾಣ 

ದುಡ್ಡಿಸ್ತರು ಹಣವಂತರು 

ದೃಷ್ಟ ಕಂಡದ್ದು, ದೃಷ್ಟಾಂತ, ನಿದರ್ಶನ 

ದೇವಾಂಗ ಮಡಿಯಾದ ರೇಶಿಮೆ ಬಟ್ಟೆ 

ದೇಹಾರ ಲಿಂಗಪೂಜೆ ದೇವಾಲಯ 

ದೊಡ್ಡೆ ಕೋಣ; ಕಾಡುಕೋಣ 

ಧರಣಿ ಭೂಮಿ 

ಧವಳಾರ ಸುಣ್ಣ ಬಳಿದ ಮನೆ; 


ಗತಿತು. ಕೆಳಗ, ಜಂಗಮೌಳೆಗೆ 


ಹಿಡಿದು 


¥ 
[ee 


ಮಹಾನುಭಾವಾಂತರಂಗ 
ಧಾರಾವರ್ತ ಧಾರಾಕಾರ; ಸಂಸಾರವೆಂಬ 


©L © 2 OL ೫ ಇಲ 
lk (ಟ್ಟೆ 
೭೬ ₹! 
ಲೆ ಬದಿ 
9 ೮ ೬ 
| cto 
a 
Ld 
61 
pS) 


೭೬ 
2 ೩೬ 
2 
೫ ೨ 
[ಈ 


ನರವಿಂಧ್ಯ ಜನರಿಂದ ತುಂಬಿದ ಅರಣ್ಯ: 


ಒಂಬತ್ತು ತುಂಡು 

ನವಚಿತ್ರ ಪತ್ರದ ವೃಕ್ಷ ವಿವೇಕವೆ೦ಬ ಮರ, 
ಹೊಸ ಎಲೆಗಳಿರುವ ಮರ 

ನವರತ್ನದ ಖಂಡಿತ ಹಾರ ನವಲಿಂಗ 
ಪ್ರಯುಕ್ತವಾದ ಜ್ಞಾನರತ್ನ, 
ಅಪರಿಪೂರ್ಣವಾದ ಮನುಷ್ಯ ದೇಹ 

ನಳನ ಹೊಳಪಿನ, ಚೆಲುವಿನ 

ನಾಡಕೀಡೆ ನಾಡಿನ ಕ್ರಿಮಿ 

ನಾಣ ನಾಚಿಕೆಯ 

ನಾದ ಬಿಂದು ಕಳೆ ಶಿವನು ನಾದ, ಶಕ್ತಿಯು 
ಬಿಂದು, ಅವರಿಬ್ಬರ ಸ೦ಯೋಗವು ಕಳೆ 
ಅಕಾರ, ಉಕಾರ ಮತ್ತು ಮಕಾರಗಳು ಇದರ 
ಧ್ವನಿ ಸಂಕೇತಗಳು 

ನಾದವ ನುಡಿಸಿದ ರಾವಳ ಸಂಗೀತ 
ನುಡಿಸಿದ ರಾವಣ 

ನಾದಿನಿ ಮಾಯೆ 

ನಾರಿ ಬಿಲ್ಲಿನ ಹಗ್ಗ 

ನಾರಿವಾಳ ತೆಂಗಿನಕಾಯಿ 

ನಾಲ್ಕು ೧) ಪುರುಷಾರ್ಥ-ಧರ್ಮ, ಅರ್ಥ, 
ಕಾಮ, ಮೋಕ್ಷ ೨) ಚಕ್ರಗಳು-ಕಾಲ. 


೩೭೯ 


ನಾಈ ಬಂತು ೩) ಪೂರ್ವಾಶ್ರಯಗಳು 
ಲಿಂಗ, ಲಾಂಛನ, ಪ್ರಸಾದ, ಪಾದೋದಕ 
ಬಾಸಲಿತಗಳಳಗುರು ಕಣ್ಣು ಜಗು, 
ಪ್ರಾಣಲಿಂಗಗಳು 

ನಾವಿದ ನಾಪಿತ, ಕೌರಿಕ 

ನೀಕರಿಸು ನಿರಾಕರಿಸು 

ನೀಕರ್ಮಿ ಕರ್ಮರಹಿತ 

ನಿಃಕಲ ಸಕಲಕ್ಕೆ ವಿರುದ್ಧವಾದದ್ದು. 
ಪರಿಪೂರ್ಣತೆ 

ನಿಃಕ್ರೀ ಕ್ರಿಯಾರಹಿತ 

ನಿಃಪತಿ ನಿಷ್ಪತ್ತಿ, ಸಿದ್ದಿ. ಪರಿಪೂರ್ಣತೆ 

ನಿಗಳ ಆನೆಯನ್ನು ಕಟ್ಟುವ ಸರಪಳಿ 

ನಿಗುಚಿ ಹರಡಿ 


ನಿತ್ಯಭಂಡಾರ ನಿತ್ಯ ದಾಸೋಹ, ಭೋಜನ 

ನಿಧಾನ ಸಂಪತ್ತು, ನಿಕ್ಷೇಪ 

ನಿನ್ನರಿಕೆಯ ನಿನ್ನನ್ನು ಅರಿಯದಿರುವ 

ನಿಬ್ಬಣ ಮದುವೆಯ ನಂಟರ ಮೆರವಣಿಗೆ; 
ನಿಜೋಪದೇಶ 

ನಿಬ್ಬಣಿಗರು ಮದುವೆಯ 
ನಿಬ್ಬಣದಲ್ಲಿರುವವರು; ವಿಶ್ವ 

ನಿರಾಕುಳ ನಿಶ್ಚಿಂತೆ. ಕುಳವಿಲ್ಲದ; ವ್ಯಾಕುಳರಹಿತ, 
ಪರಮಾತ್ಮ 

ನಿರಾಭಾರಿ ಸಂಸಾರಾಭಿಮಾನವಿಲ್ಲದವನ 

ನಿರಾಮಯ ನಿಷ್ಠಲಂಕ; ನಿರೋಗಿ 


ನಿರಾಲಂಬ ಯಾವುದೇ ಅವಲಂಬನೆಗಳಿಲ್ಲದ: 


ಸ್ಥಿತಿ 
ನಿರಾಳ ವ್ಯಾಕುಲತೆ ಇಲ್ಲದ; ಪರಬ್ರಹ್ಮ 


ನಿರಿ ಸೀರೆಯ ನಿರಿಗೆ 
ನಿರಿಗೆಯಾಗು ಸುವ್ಯವಸ್ಥೆಗೊಳ್ಳು 


೩೮೦ ವಚನ ಸಾವಿರ 


ನಿರುತ ಮಗ್ನನಾದವನು, ತೊಡಗಿದವನು; 
ಸತ್ಯ, ದಿಟ 

ನಿರೂಪ ರೂಪವಿಲ್ಲದ್ದು, ಅಮೂರ್ತ; ಒಕ್ಕಣೆ, 
ಆಜ್ಲೆ 

ನಿರ್ಬಂಧ ಪರಿಮಿತಿ, ಬಂಧನ, ಬಂಧರಹಿತ 
ಸ್ಥಿತಿ 

ನಿರ್ಬುದ್ಧಿ ಬುದ್ಧಿ ಇಲ್ಲದ 

ನಿರ್ವಯಲು ಬಯಲು, ಶೂನ್ಯ 

ನಿರ್ವಾಣ ೧) ಬತ್ತಲೆ ೨) ವಾಣಿ ಇಲ್ಲದ, 
ಮೌನ 

ನಿಷ್ಟಶ್ತಿ ನಿಲುಕಡೆ, ಲಿಂಗಾ೦ಗಸಾಮರಸ್ಯ, ಮುಕ್ತಿ 

ನಿಸರ ಸ್ವರವಿಲ್ಲದ 

ನಿಸೀಮ ಗಡಿ, ಮಿತಿ ಇಲ್ಲದವನು 

ನೀರಲಾದ ನಿರ್ಮಿತಂಗಳು ಕೇವಲ 
ಮಾನಸಿಕವಾದ ಪರಿಕಲ್ಪನೆಗಳು; 
ಜಲಬುದ್ದುದವಾದ ಹಿಂಡ 

ನೀಲಗಿರಿ ಅಜ್ಞಾನಾಹಂಕಾರ 

ನುಡಿಗೆಟ್ಟ ನುಡಿ ಇಲ್ಲವಾದ, ಮೌನವಾದ 

ನುಲಿ ಹಗ್ಗ 

ನೆಮ್ಮು ನಂಬು, ಅವಲಂಬನೆಯನ್ನು ಪಡೆ 

ನೆಮ್ಮುಗೆ ನಂಬಿಕೆ 

ನೆಯಿ ತುಪ್ಪ 

ನೆರವಿ ಜನಸಮೂಹ 

ನೆರಹಿ ಒಟ್ಟುಗೂಡಿಸಿ 

ನೆರಿಗೆ ನಿಂಗೆ. ಸುವ್ಯವಸ್ಥೆ 

ನೆರೆ ಕೂಡು 

ನೆಲದ ಬೊಂಬೆ ದೇಹ 

ನೆಳಲು ನೆರಳು; ಮರವೆ; ಮನಸ್ಸು; ಮಾಯೆ 

ನೇಣಿಲ್ಲದೆ ಹಗ್ಗವಿಲ್ಲದೆ 

ನೇಹವಿಲ್ಲದ ಮಾಟ ಸ್ನೇಹವಿಲ್ಲದೆ 
ಕಾರ್ಯವನ್ನು ಮಾಡುವ ಪರಿ 

ನೊರಜು ಸಣ್ಣ ಸೊಳ್ಳ; ಬೆಣಚುಕಲ್ಲು 


ನೋಂತು ನೋಂಪಿಯನ್ನು ಮಾಡಿ, ಹರಕೆಯ 
ಪೂಜೆಯನ್ನು ಮಾಡಿ 

ನೋನು ವ್ರತವನ್ನು ಮಾಡು 

ಪಂಕ ಕೆಸರು 

ಪಂಚಮುಖ ಶಿವನ ಐದು ಮುಖಗಳು, 
ಸದ್ಯೋಜಾತ, ವಾಮದೇವ, ಅಘೋರ. 
ತತ್ಪುರುಷ ಮತ್ತು ಈಶಾನ 

ಪಂಚಾಚಾರ ಲಿಂಗಾಚಾರ, ಸದಾಚಾರ, 
ಶಿವಾಚಾರ, ಗಣಾಚಾರ, ಭೃತ್ಯಾಚಾರಗಳು 

೦ಜರ ಪಂಜರ; ದೇಹಭಾವ 

ಕ್ಕ ರಕ 

ಕೃವಾಹನ್ನಕ್ಕ ಮಾಗುವವರೆಗೆ 

ಟಂತರ ತೆರೆಯ ಆಚೆ. ತೆರೆಯ ಅಂತರ 

ಟ್ಟಣ ಆ೦ತರ್ದೇಹ; ಶರೀರವೆಂಬ ಪಟ್ಟಣ 

ಟ್ಹದ ರಾಣಿ ಇಚ್ಛಾಶಕ್ತಿ 

ಕೈದು ಪ್ರತಿ ಆಯುಧ 


ಜ ಟಟ ಓಟ. ಟಿ ಟಟ ತ UU ಓಟ ಟಿ ಟಿ 


ಡಿಪದಾರ್ಥ ಸಕಲಪದಾರ್ಥಗಳು 

ಡಿಪುಚ್ಚ ಪ್ರತಿಪಕ್ನೆ 

ತಿಕರಿಸು ಪ್ರತಿಕರಿಸು, ತಿರಸ್ತರಿಸು 

ನ್ನಗ ಹಾವು 

ರಟೆ ಚಿಪ್ಪು 

ರದಳವಿಭಾಡರು ಶತ್ರು ಸೈನ್ಯವನ್ನು 

ನಾಶಮಾಡುವವರು 
ಪರಮಹಂಸ ಪರಮ ಆತ್ಮ 
ಪರವಶ ಅನ್ಕಕ್ಕೆ, ಅನ್ಯರಿಗೆ, ವಶವಾಗು 
ಪರಾಕಿ ಸ್ತುತಿಪಾಠಕ 
ಪ 


ರಿಣಾಮ ಕಾಶ್ಮೀರ ಶೈವದ ಪರಿಭಾಷೆ ಮತೆ 
ಪೂರ್ವಸ್ಥಿತಿಗೆ ಹಿಂದಿರುಗುವುದು ಸಾಧ್ಯವೇ 
ಇಲ್ಲದ ಪರಿವರ್ತನೆ 


ಪರಿತೋಷ ಸಂತೋಷ 

ಇ = 
ಪರಿಭ್ರಮಣದ ಅಲೆದಾಡುವ 
ಪರಿಯಹ ಬಗೆಯದಾಗುವ 


ಪರಿಯಾಣ ಹರಿವಾಣ, ತಟ್ಟೆ 
ಪರುಷ ಲೋಹವನ್ನು ಚಿನ್ನವಾಗಿಸಬಲ್ಲ 


ಲ್ಲಿ ೦೨ 
ಪಲ್ಲವ ಚಿಗುರು 
ಪವಣಿಕೆ ಪೋಣಿಸುವಿಕೆ 
ಪವನ ಪವಣ-ಪಮಾಣ, ಪವನ ಗಾಳಿ 
ಪಶ್ಚಿಮ ಸುಶುಮಾ ದ್ದಾರ, ಪಶ್ಚಿಮಚಕ್ರ ಶಿರಸಿನ 
ಹಿಂಭಾಗ 


ಪಸರ ಅಂಗಡಿ, ಸಂಗಹ, ಬಯಲಂಗಡಿ 

ಪಳುಕದ ಭಾಂಡ ಸ್ಫಟಿಕದ ಪಾತ್ರೆ 

ಪಾಕ ನೇಮಿ ಇಂಥ ಅಡುಗೆಯನ್ನೇ 
ಉಣ್ಣುವೆನೆಂಬ ನೇಮ ಇರುವಾತ 

ಪಾತಾಳದಗ್ರವಣಿ ಪಾತಾಳದ ನೀರು 

ಪಾದೋದಕ ಗುರುವಿನ ಪಾದವನ್ನು ತೊಳೆದ 


ಪಾಷಾಣ ಕಲ್ಲು 

ಪಿ೦ಡಿಗೆ ಪೀಠ, ಲಿಂಗದ ಪೀಠ 

ಪಿಪೀಲಿಕ ಇರುವೆ 

ಪೂರ್ವಗತಿ ಮಧ್ಯಗತಿ ಉತ್ತರಗತಿ ಭೂತ, 
ವರ್ತಮಾನ ಭವಿಷ್ಯ ಎಂದು 
ಅರ್ಥಮಾಡಿಕೊಳ್ಳಲು ಸಾಧ್ಯವಿದೆ 

ಪೆರತನರಿಯದೆ ಬೇರೆ ಇನ್ನೊಂದನ್ನು 
ತಿಳಿಯದೆ 

ಪೆರತಾರನರಿಯದವರು ಬೇರೆ ಯಾರನ್ನೂ 
ಅರಿಯದವರು 

ಪೆರತೇನೂ ಬೇರೇನೂ 

ಪೇಯ ಕುಡಿಯಬಹುದಾದದ್ದು 

ಪ್ರಣವ ಓಂಕಾರ 

ಪ್ರಥಮ ಭಿತ್ತಿ ಸ್ಥೂಲ ಶರೀರ 

ಪ್ರಥಮ ಭಿತ್ತಿಯ ಚಿತ್ರ ಇಷ್ಟಲಿಂಗ 


೪. ಪದಾರ್ಥಕೋಶ ೩೮೧ 


(ಹೋಲಿಕೆ, ಶಬ್ದ ಭಾಷೆ. ಅರ್ಥಾಪತ್ತಿ, 
ಅನುಪಲಬ್ಬಿ. ಐತಿಹ್ಯ. ಸ್ವಾನುಭವ ಇವು 
ಎಂಟು ಪ್ರಮಾಣಗಳು) 

ಪ್ರಸಾದ ಸಂತೋಷ, ಅದಕ್ಕೆ ಕಾರಣವಾಗುವ 
ಎಲ್ಲವೂ; ಲಿಂಗಕ್ಕೆ ಅರ್ಪಿಸಿದ ಪದಾರ್ಥ 

ಫಣಾಮಣಿ ಆದಿಶೇಷನ ಹೆಡೆಯ ಮಣಿ 

ಬಂಡು ಮಕರಂದ 

ಬಕುತಿ ಭಕ್ತಿ 

ಬಕ್ಕಟ ಬರಿಯ 

ಬಗದಳ ಬಾಯಿ ಹುಣ್ಣು 

ಬಗರಿಗೆ ನದಿಯ ಬಳಿ ನೀರಿಗಾಗಿ ತೋಡಿದ 
ಕುಳಿ 

ಬಚ್ಚಣೆ ವತ್ಸಲೆ, ಕರುವಿನ ಮೇಲೆ ಪ್ರೀತಿಯುಳ್ಳ 
ಹಸು; ಬಣ್ಣದ ಮಾತು; ವೇಷ 

ಬಜಾವಣೆ ವಾದನ 

ಬಟ್ಟೆ ದಾರಿ; ವಸ್ತ್ರ 

ಬೆಣ್ಣೆ ಪರಿಪೂರ್ಣ ಶಿವತತ್ವ ಪರಿಪೂರ್ಣ 
ವಿವೇಕ 

ಬೆಣ್ಣೆಯನಿಕ್ಕು ಅರಿವಿನ ಬಗ್ಗೆ ಮಾತನಾಡು 

ಬತ್ತೀಸ ರಾಗ ಮೂವತ್ತೆರಡು ರಾಗಗಳು 


ಬಪ್ಪಂತೆ ಬರುವಂತೆ 


3 

ಬಯ್ದಿಡು ಮುಚ್ಚಿಡು, ಅವಿಸಿಡು 

ಬರಬರ ಬರಬರುತ್ತಾ 

ಬರಲುಗೊಂಡ ಸಸಿ ಬೋಳಾದ ಗಿಡ 

ಬರು ಸಠಗ ಬಲು ಮೋಸಗಾರ 

ಬರುದೊರೆ ಹೋಹುದು ಪೂರ್ಣವಾಗಿ 
ವ್ಯರ್ಥವಾಗುವುದು 

ಬರುದೊರೆವೋಗು ಬತ್ತಿಹೋದತೊರೆಯಂತೆ 
ಆಗು 

ಬರುಬ ನಿಸಹಾಯಕ 


~ 


ವಚನ ಸಾವಿರ 


ಬರುಸೂರೆವೋಗು ಅತ್ಯಂತವಾಗಿ 
ನಾಶವಾಗು, ಸೂರೆಹೋಗು 

ಬಲುಗೈ ಶಕ್ತಿ ಪರಾಕ್ರಮಿ 

ಬಲುಹಿ೦ದ ಬಲವಂತ, ಒತ್ತಾಯದಿಂದ 

ಬಲ್ಲಿತ್ತು ದೃಢ, ಶಕ್ತಿವಂತ 

ಬಲ್ಲಿದ ಉಳ್ಳವನು 

ಬಲ್ಲೆತ್ತು ಬಲಿಷ್ಠವಾದ ಎತ್ತು 

ಬಲ್ಲೆವೈಸೆ ಬಲ್ಲೆವಷ್ಟೆ 

ಬಹುಕುಳ ಅನೇಕ ಅಳತೆಯಗ[೧] 

ಬಳಹದೋಲೆ ಬಳಪದಕಲ್ಲಿನ ಓಲೆ 

ಬಳಿದೊತ್ತು ವಂಶಪರಂಪರೆಯಿಂದ ತೊತ್ತು 
ಆದವನು 

ಬಳಿವಿಡಿ ಹಿಂಬಾಲಿಸು 

ಬಳ್ಳಿವರಿ ಬಳ್ಳಿಯಂತೆ ಹಬ್ಬು 

ಬಳ್ಳು ನರಿ 

ಬಾಣದಲೆಚ್ಚಡೆ ಬಾಣದಲ್ಲಿ ಹೊಡೆದರೆ 

ಬಾಣಸ ಅಡುಗೆ 

ಬಾತೆ ಪ್ರಯೋಜನ, ಉಪಯೋಗ 

ಬಾರ ತೆಗೆದು ಚರ್ಮವನ 

ಬಾರಿ ಬಾಯಿ, ದವಡೆ 

ಬಾವನ್ನ ಶ್ರೀಗಂಧ 

ಬಾವನ್ನಕ್ಷರ ಐವತ್ತೆರಡು ಅಕ್ಷರ 

ಬಾಹಂತೆ ಬರುವಂತೆ 

ಬಾಹಾಗ ಬರುವಾಗ 

ಬಾಳುವನ್ನಕ್ಕರ ಬಾಳುವವರೆಗೆ 

ಬಿಟ್ಟಿ ಕೂಲಿಯಿಲ್ಲದ ದುಡಿಮೆ 

ಬಿನುಗು ಕ್ಷುದ್ರ 

ಬಿನ್ನಾಣ ವಿಜ್ಞಾನ, ಚೆಲುವು. ಹೊರಗಿನ 
ತೋರಿಕೆ 

ಬಿರುಬ ಒರಟ. ಒಡ್ಡ 

ಬಿಲಿಯ ಹೋದರೆ ಬೆಲೆಕೊಟ್ಟು ಕೊಳ್ಳಲು 


ಸುಲಿದು 


ವ 


ಹೋದರೆ 
ಬೀಯಕ್ಕೆ ಖರ್ಚಿಗೆ 
ಜೀಸರ ಸಕಾ 
ಬುದ್ಧಲಿಕೆ ಚರ್ಮದ ಚೀಲ 
ಬೆಂಗೋಲು ಬಾರಕೋಲು, ಬೆನ್ನೆಲುಬು 
ಬೆಂತರ ಭೂತ, ಪ್ರೇತ 
ಬೆಂದ ಮನ ದಗ್ಗವಾದ ಮನಸ್ಸು 
ಬೆಂಬಳಿ' ತರುವಾಯ, ನಂತರ, ವ೦ಶ 


ಬೆಚ್ಚಂತೆ ಬೆಸುಗೆಯಾದಂತೆ 


ವಾಶ, ವ್ಯರ್ಥ 


ಬೆವಹಾರಿ ವ್ಯವಹಾರಿ 
ಬೆಸಗೊಂಡಡೆ ಬೇಡಿದರೆ 
ಬೆಸಗೊಂಬಡೆ ಕೇಳುವುದಾದರೆ, 
ಎಡೆ ಅಥವ ಸ್ಥಾನ 
ಬೆಸನಿ ವ್ಯಸನಿ 
ಬಸ ಲಾಗು ಹೆರು, ಪ್ರಸವಿಸು 
ಬೆಳುಹಾಗು ಬೆಳ್ಳಗಾಗು 
ಬೆಳ್ಳ ಮೂರ್ಯ 
ಬೆಳ್ಳಾರ ಬಲೆ 
ಬೇಟ ಸಂಭೋಗ 
ಬೊಂತೆ ಕಾದಿ 
ಬೊಕ್ಕಣ ಬೊಕ್ಕಸ 
ಬೊಜಗ ಎಟ 
ಬೊಟ್ಟಿನ ಚುಕ್ಕೆಗಳಿರುವ ಮೇಕೆ (9) 


ಜಿಷೆಯುವ 


೫೫3೦6) 


ಬೊಟ್ಟುಗ ಮೈಮೇಲೆ ಚುಕ್ಕೆಗಳಿರುವ ಪ್ರಾಣಿ, 


ಚಿರತೆ (9) 
ಬೊಬ್ಬಳಿಕೆ ನೊರೆ. ನೀರಗುಳ್ಳಿ 


ಬೊಮ ಬಹ 
ತ ೬1 


ಬೋಸರಿಸು ಕೃತಕವಾದ ಗೌರವ ತೋರು. 


ನ ಶಿರ ಹೋಯಿತ್ತು ಬಹ್ಮನಿಗೂ ಇರು 
ಮ್‌ ತಾನೂ ಶಿವನಪ್ಟೇ 


ಜ| 


ಹಿರಿಯನೆಂದು ಅಹಂಕಾರಪಟ್ಟನೆಂದೂ 
ಶಿವ ಅವನ ಒಂದು ತಲೆಯನ್ನು 
ಕತ್ತರಿಸಿದನೆಂದೂ ಆ ತಲೆ ಶಿವನ 
ಭಿಕ್ಟಾಪಾತ್ರೆಯಾಯಿತೆ೦ದೂ ಕಥೆ. 
ಭಂಡ ಪಾತ್ರೆ 
ಭವಿ ಭವ ಅಥವ ಸಂಸಾರಕ್ಕೆ ಕಟ್ಟುಬಿದ್ದವರು 
ವೀರಶೈವ ತತ್ವಗಳನ್ನು ಒಪ್ಪದವರು 


ಭಾಂಡ ಪಾತ್ರೆ. ಸ ಕಾಕ 

ಭಾಜನ ಪಾತ್ರೆ. ಸಂಗೀತ ವಾದನ 

ಭಾನು ಸೂರ್ಯ 

ಭಾಳ ಹಣೆ 

ಭೃತ್ಯಾಚಾರಿ ಶಿವಶರಣರ ಸೇವಕನಂತೆ 
ನಡೆದುಕೊಳ್ಳುವುದು 

ಭೈತ್ರ ಹರಿಗೋಲು, ತೆಪ್ಪ 

ಮಂಡೂಕ ಕಪ್ಪೆ 


ಮದನ ಪಿತನ ಅಕ್ಷಿಯಾದೆ 
ಉಂಗುಷ್ಠದಲ್ಲಿ ನ 

ವಣಿಗ ಮದುವೆ ಗಂಡು; ಮಹಾಲಿಂಗ; 

ಲಿಂಗಭಾವ 

ಮದವಳಿಗೆ ಮದುವೆ ಹೆಣ್ಣು: ಶರಣಭಾವ 
ಮದಾಳಿ ರಸ ಸವನ್ನು ಹೀರಿ ಮತ್ತವಾದ ದುಂಬಿ 
ಮನಕತ ಮನಸ್ಸಿನ ದುಃಖ 
ಮನದ ತಿರುಳು ಸಂಕಲ್ಪ ವಿಕಲ್ಪಗಳಿರುವ 


ಲ ಜಣಾಜ್‌ಣತೆ 
ಅ. ಪದಾರ್ಥಕೋಶ 


೩೮೩ 


ಸಂಶಯ ಸ್ಥಾನ 

ಮನ ಪವನ ಬಿಂದು ಕಳೆ ನಾದ 
ಬಿಂದು (9) 

ಮನದಳವಿಭಾಡ ಮನಸ್ಸು ಎಂಬ ಸೈನ್ಯವನ್ನು 
ನಾಶಮಾಡುವವ 

ಮನವಿಚ್ಛಂದವಾಗದೊಂದೆಯಂದದಲಿಕ್ತಂತಪಾ 
ಮನವು ಇಚ್ಛಂದವಾಗದೆ ಒಂದೇ 
ಅಂದದಲ್ಲಿರುವಂತೆ ಆಗುವ 

ಮನಸಿಜ ಮನ್ಮಥ 

ಮರಹು ಮರೆವು 

ಮರೀಚಿ ಬಿಸಿಲ್ಲುದುರೆ 

ಮರುಜವಣಿ ಮರಳಿ ಪ್ರಾಣವನ್ನು ತರುವ 
ಸಂಜೀವಿನಿ 

ಮರುಳುದಲೆಯಲ್ಲಿ ಹಿಂದಿರುಗುವ 
ದಾರಿಯಲ್ಲಿ 

ಮರೆಯಲಹುದು ಮರೆಯಲು ಸಾಧ್ಯ, 
ಮರೆಯಲ್ಲಿ ಆಗುತ್ತವೆ 

ಮರ್ಶಟ ಕೋತಿ 

ಮಸೆದ ಕೂರಲಗು ಮಸೆದ ಚೂಪಾದ ಕತ್ತಿ 

ಮಸೆದಲಗು ಮಸೆದ ತತ್ತಿ 

ಮಹಾಂತ ಪರಂಜ್ಯೋತಿ ಸ್ವರೂಪ 

ಮಹಾರ್ಣವ ದೊಡ್ಡ ಸಮುದ್ರ 

ಮಾಟ ಕೂಟ ಮಾತು ಕೃತಿಗಳ ಅನ್ಯೋನ್ಯ 
ಸಂಬಂಧ, ಭಕ್ತಿ 

ಮಾಟ ಮಾಡುವ ಕ್ರಿಯೆ, ಕಾರ್ಯ 

ಮೂರನೆಯ ಭಿತ್ತಿ ಸೂಕ್ಷ ತನು 

ಮೂರನೆಯ ಭಿತ್ತಿಯ ಚಿತ್ರ ತೃಪ್ತಿ ಲಿಂಗ 

ಮೂರು ಬಗೆಯ ಜ್ಞಾನಗಳು ೧) ಉನ್ಮನಿ, 
ಶಾಂಭವ, ಸುಜ್ಞಾನ ಕ) ಶ್ವಾನ, ಗಜ, ಕುಕ್ಕುಟ 
ಜ್ಞಾನ ೩) ಮೂರು ಲಿಂಗಗಳು ಇಷ್ಟ 
ಪ್ರಾಣ ಮತ್ತು ಭಾವಲಿಂಗಗಳು 

ಮಾಣದು ಬಿಡದು 


೩೮೪ ವಚನ ಸಾವಿರ 


ಮಾಣಿಸಿ ತಪ್ಪಿಸಿ 

ಮಾತಿಗೆ ಮೊದಲ ಕಂಡಾತ ಮಾತಿನ 
ಮೂಲವಾದ ಮೌನ, ನಿಶ್ತಬ್ಲವನ್ನು ಕಂಡಾತ 

ಮಾನ ಸೇರು ಇತ್ಯಾದಿಗಳಂತೆ 
ಅಳತೆಯ ಪಾತ್ರೆ 

ಮಾನಿಸಗಳ್ಳೆ ಮನುಷ್ಯ ವಂಚಕಳು 

ಮಾಬನೆ ಬಿಡುವನೆ 

ಮಾಯಾಮಂಜರ ಮಾಯಿ ಎಂಬ ಬೆಕ್ಕು 

ಮಾರಂಕ ಇದಿರಾಳಿ 

ಮಾರಡೆ ಹಂಗು, ಆಧಾರ 

ಮಾರ್ಗ ಕ್ರಿಯೆ ಹೊರಗಿನ ಆಚರಣೆಗಳು. 
ಭಕ್ತ, ಮಾಹೇಶ್ವರ ಮತ್ತು ಪ್ರಸಾದಿ ಸ್ಥಲಗಳ 
ಆಚರಣೆಗಳು 

ಮಾರ್ಜಾಲ ಬೆಕ್ಕು 

ಮಾಡ ಹೆಣವನ್ನು ಕುಳಿತ ಸ್ಥಿತಿಯಲ್ಲಿ 
ಒಯ್ಯುವ ಸಿದಿಗೆ, ಚಟ್ಟ 

ಮಾದು ಪಕ್ಷವಾಗಿ, ಮಾಗಿ; ಕಾಂತಿಗುಂದಿ, 
ಮಂಕಾಗಿ; ತಪ್ಪಿಹೋಗಿ, ಕಳೆದುಕೊಂಡು; 
ನಿಲ್ಲಿಸಿ, ಬಿಟ್ಟು 

ಮಾವ ಪುರುಷ 

ಮಾಳ ಉಪ್ಪು ತಯಾರಿಸುವ ಮಡಿ; 
ಗಂಡುಬೆಕ್ಕು; ಬಯಲು 

ಮಿಟ್ಟೆ ಮಣ್ಣಿನ ಹೆಂಟೆ 

ಮಿಸುನಿ ಅಪರಂಜಿ, ಶುದ್ಧ ಚಿನ್ನ 

ಮೀಂಬುಲಿಗನ ಹಕ್ಕಿ ಮೀನನ್ನು ಕೊಂದು 
ತಿನ್ನುವ ಹಕ್ಕಿ, ಕೊಕ್ಕರೆ 

ಮೀರಿದ ಕ್ರಿಯೆ ಅಂತರಂಗದ ಕ್ರಿಯೆ. 
ಪ್ರಾಣಲಿಂಗಿ, ಶರಣ ಮತ್ತು ಐಕ್ಕಸ್ಥಲಗಳ 
ಆಚರಣೆಗಳು 

ಮುಂಚು ಮೀರು. ಅತಿಕ್ರಮಿಸು 

ಮುಂಡಿಗೆ ಒಗಟು, ಸಮಸ್ಯೆ 

ಮುಕುತಿ ಮುಕ್ತಿ 


ಮುಖಗುರುಹು ಮುಖದ ಗುರುತು 

ಮುಚ್ಚಿಗ ಮೋಚಿ 

ಮುಡಿ ಸ್ಪರ್ಶ, ಅಂತ್ಯ, ನಾಶ 

ಮುಡಿವಾಳ ಲಾವಂಚದ ಜಾತಿಯ 
ಸುಗಂಧ ಸಸ್ಯ 

ಮುಯ್ಯಾನು ತೋಳು ನೀಡು; ಬೀಗು, 
ಹೆಮ್ಮೆಪಡು; ಎದುರಾಗು; ಸಲುಗೆತೋರು 

ಮುರುವು ಕಲಗಚ್ಚು 

ಮೂಕೊರತಿ ಮೂಗು ಕತ್ತರಿಸಿಹೋದವಳು 

ಮೂಕೊರೆಗ ಮೂಗು ಕತ್ತರಿಸಿಕೊಂಡವನು 

ಮೂರು ೧) ಕಾಯತ್ರಯ ಸ್ಥೂಲ, ಸೂಕ್ಷ್ಮ, 
ಕಾರಣ ಶರೀರಗಳು ೨) ಕೋಶತ್ರಯ 
ಅನ್ನಮಯ ಸ್ಥೂಲತನು, ಪ್ರಾಣಮಯ 
ಮನೋಮಯ ವಿಜ್ಞಾನಮಯ ಸೂಕ್ಷ ತನು 
ಮತ್ತು ಆನಂದಮಯ ಕಾರಣ ತನು 
೩) ಮೂರು ಬಗೆಯ ಗುರು ದೀಕ್ಷಾ, ಶಿಕ್ಷಾ 
ಮತ್ತು ಮೋಕ್ಷಗುರು 

ಮೂಲ ಬೇರು 

ಮೂಷಕ ಇಲಿ 

ಮೃಡ ಶಿವ 

ಮೃತ್ತಿಕೆ ಮಣ್ಣು 

ಮೇಘವರ್ಷ ಲಿಂಗಾನಂದ. ಆತಂಕ 

ಮೇಟಿ ತೆನೆ ಬಡಿಯುವ ಸ್ಥಳದ ನಡುವೆ 
ಇರುವ ಕಂಬ 

ಮೇದಿನಿ ಭೂಮಿ 

ಮೇರಳ ಮೇಲಿನ 

ಮೇಲುದಾಯ ಮೇಲುಡುಪು, ಉತರೀಯ 

ಮೇಹನಿಕ್ಕಿ ಮೇವನ್ನು ಇಕ್ಕಿ... 

ಮೈಗಾಹು ಮೈಕಾವಲು 

ಮೈದುನ ಗಂಡನ ಸೋದರ 

ಮೈಸೋಂಬತನ ಸೋಮಾರಿತನ, ಆಲಸಿಕೆ 

ಮೊರಹು ಮೊರೆತ 


ಮೊಳಡಂಗೆ 9 
ಮೊಳಪಾದ ಮೊಳಕಾಲು 


ಮೋನ ಮೌನ 

ಮೋಳಿಗೆ ಕಟ್ಟಿಗೆಯ ಹೊರೆ 
ಯುಕುತಿ ಯುಕ್ತಿ 

ರಕ್ಕಸಿ ಮಾಯೆ 

ರಜ ಧೂಳು 


ರಸವರತಿತ್ತು ರಸ ಬತ್ತಿತ್ತು 

ರಾಯಕಂಪಣ ರಾಜನ ಮನೆಗೆ 
ಹೇರುವ ಹುಲ್ಲಿನ ಹೊರೆ 

ರಾವಳ ರಾವಣ 

ರಾವುತಿಕೆ ಕುದುರೆಯ ಸವಾರಿ 

ರಾಶಿವಾಳ ಜೀವರಾಶಿಯನ್ನು ಕಾಪಾಡುವಾತ 

ರಿತು ಯತು 

ರೂಹಿಲ್ಲದ ಚೋಹ ರೂಪವಿಲ್ಲದ 
ವೇಷ, ಪಾತ್ರ 

ಲಂದಣಗಿತ್ತಿ ಅಡುಗೆ ಮಾಡಿ ಬದುಕು 
ಸಾಗಿಸುವಾಕೆ; ವೇಶ್ಯೆ (1) 

ಲದ್ದೆ ಹೊರೆ; ತಲೆಯ ಮೇಲೆ ಹೊರಬಲ್ಲ 
ಹುಲ್ಲಿನ ಹೊರೆ 

ಲಾಕುಳ ಸನ್ಯಾಸಿಯ ಕೈಯ ದಂಡ; ಶೈವದ 
ಒ೦ದು ಪ್ರಭೇದ 

ಲಾಗ ಕೌಶಲ್ಯ 

ಲಾಗು ಲಾಘವ, ಕೌಶಲ 

ಲಾಳ ಮಗ್ಗದಲ್ಲಿ ಹೊಕ್ಕಿನ ದಾರವನ್ನು 
ಸೇರಿಸುವ ಸಾಧನ 

ಲಿಂಗ ಇಡೀ ಸೃಷ್ಟಿ ಚೈತನ್ಯ; ಶಿವನ 
ಸಂಕೇತವಾದ ಲಿಂಗ 

ಲಿಂಗಾಂಗ ಸಾಮರಸ್ಯ ದೈವ ಮತ್ತು 
ಮನುಷ್ಯವ್ಯಕ್ತಿಗಳ ಸಾಮರಸ್ಯ. ಅಂಗ 
ಗುಣಗಳನ್ನು ಬಿಟ್ಟು ಲಿಂಗಗುಣಗಳನ್ನು 
ಹೊಂದಿದವರಾಗುವುದು. 

ಲೀಢ ಲೇಪ 


೪. ಪದಾರ್ಥಕೋಶ ೩೮೫ 


| 
ರುಬಿನು 
ವನ್ನು 


ಬ್ರ ಗೋಸಹೂ 


ಎಲ್ಲಿ 
ಬ 


ಶ್ಲ 


ಪ) 
ವಾತ 


ಹ ಪ್ರಾಸ ಕಾಮನೆ 


ಕ. 


0 


ವಿಶಗೋಧ ವ 
ಕಾಪಾಡು 
ವಿಷಯ ದೆ 


ಲ 


ಲೆಂಕ ಅರಸನಿಗಾಗಿ ಜೀವಕೊಡುವ ಪಣತೊಟ್ಟ 


ಲೀಯ ಲೀನ, ಕರಗು 


1 ತ 4p 
CRON J 11 
2 6 7೭ ಸ್ರ (2 [eR ಎ 
i ಸ್‌ MES ತ್ವ 
- ಇದ್ದ I ೯ ಸ 
4 £೫ ಇ BH A ಗ 
2 ® ತ 2 
|) Ke Ww | ೧೬. ೨5 ಲ್ಲ 
ಈ DD ~~ ಸ್‌ ಜಿ 1 ತ ಇನಿ) as 
as 113) ೯ 
ಸ BO goa 1 A BE 
1 I » HA [3 ಐ.ಡಿ ಟ್ಟ ಗ 
13 ಸಾ 12 [3 We ಇ Xx 1] ೫1 (23 o ವಿ 4) 
RR CC ಪ me HS 8B nT 
೫ ಟೌ ಗ ೧ ೧9 3 ವ ೫0 ಹ ps 1 ol po ಗ 4) 
8 Bo W 1 1 ಜು 5 ದು wm KM ಲ ಇ ಜೇ 62 ಗ್ರ ನ ಸಾ 
Xx 8 ಣಿ yy 30 xp 3 ( iC Tk ಇ ಗ್ರ ೫ K (3 @ Tk ಎ 
ಇರ ಡಿ ಇ BK 5p ಆ BSR TS ತು 
ETFS AA ಪಂ ೪ 0 0 ನ್ಡ ಗ ಇಯ ಇಸ್ಟ 
ಗಣ%%%1ಇ* ಗ ಇಾ೪%1೬ RKB ಎ19 %% ೫%: 
Ye G 5% 1 
ಕೆ 5) I ತಿ ಬ್ರ b & 
1.1... ಇ ಚ RLS 
೩ (ಅಟ ತ SOON 
ಹೆ 
ತ್ತ ಸ ೪ 18 ನು ಗ್ದ ಡ್ಯ p ಇ ki ಗ್ದ 
MN ಇ ಚ ಜ ,. 1 ಕ 
[ ತ 1 [| 35) ವಿ ಇ 
2 ಗ 13 ಕ 4) [ಕ್ರ ಟೆ (2 33 5) He (3 
4 K ೬ ಬ a i ೪ H (ಬ್ರಿ ಗ ಇ ಣೆ | 
NA 
0 BBS wpb ಕ 6ತ್ಸಿದ್ದಿ ರಸ ಗ್ಗ 
© gk ಜ್‌] Sn B ್ರ್ಗಿ ೧ 6) ಸ ಸತಿ xe 
A ಗ್ರ ಸ್‌ (2 1 bs ಗ 1 GRU Bop 1 ಗ್ಗ ಎ 5 
SM 10 ಟ್ರ 1.. SAGA ಬಿಸುಟ He 1 
ತ ಸ್ರ ಭೆ 0 2 13KTY fe e f fp fp 
“) 13 13 33 1೫ 1311111, 3 13 4 3 13 


ಪ್ರಸಾದಿ, 


ಪ್ರ 


ಹ 
ಅ 


ಟು 


ದಲಿ 


ತಿನುವಾತ 
ಲು 


ಅಯಿ 


, ತಿಳಿವಳಿಕೆಯ ಮೂರು 


ಐ 


ದು 


6 
ಪ್ರಾಣಲಿಂಗಿ, ಶರಣ. ಐಕ್ಯ 


ಎರಿಗಳು 


ಚ ನಾಯಿಯನ್ನು 
ಟ್‌ಸಲಗಳು ಭಕ್ತ ಮ 


ಊಹಿಸಿ 


(7-3) 


ಲ್ದು. ನೀರ್ಗಲು 


(ಯ) 


ವಾರಿಕಲು ಆನೆಕ 
ಹಾರಧೀಸತಹಹಥ್ರ 
ವಿಗಡ ಸಾಹಸ. 


ವಾರಿ ನೀರು 


ರುದಾಕಮಾಲಾ, ಛತ್ರ, ಚಾಮರ, ವ್ಯಜನ. 


೦ಗಿಗ ಸಂಗವನ್ನು ಹೊಂದಿರುವವನು 

ಸಂಚಿ ಸಮೂಹ. ರಹಸ್ಯ, ಸಂಗ್ರಹ 

ಸಂಚದ ತಲೆ ಸುಜ್ಞಾನ 

ಸಂಚದ ನೋಟ ಮೂಲ ಜ್ವಾನದೃಷ್ಟಿ 

ಸಂಚಲ ಚಪಲತೆ; ಚಲನೆ 

ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮದ 
ಮೂರು ಬಗೆಗಳು, ಹಿಂದಿನಿಂದ ಬಂದದ್ದು. 
ವಿಧಿಯ ಕಾರಣದಿಂದ ಒದಗಿದ್ದು, ತನ್ನ 
ಕ್ರಿಯೆಗಳಿಂದ ಉಂಟಾದದ್ದು. 

ಸಂಚುವ ರಹಸ್ಯವ 

ಸಂತ ಶಾಂತ 

ಸಂತವಿಡು ಸಂತೋಷಪಡಿಸು 

ಸಂಪಲಿ ಸಂಬಲಿ, ಕುಂಟಲಗಿತ್ತಿ 

೦ಪುಟ ಕರಡಿಗೆ 

ಬೋಳಿ ಸಂಬಾಳಿಸಿಕೊಳ್ಳಿ (9) ಅಸ್ಪೃಶ್ಯರು 


ರಿ 
ದಾರಿಯಲ್ಲಿ ತಾವು ಬರುತ್ತಿರುವುದನ್ನು 


ಈ 


LL 


ಸೂಚಿಸಲು ಗಟ್ಟಿಯಾಗಿ ಕೂಗಬೇಕಾಗಿದ್ದ 
ಎಚ್ಚರಿಕೆ ನುಡಿ 

ಸಂಸ ತಿ ನೆನಪು 

ಸಿ೦ಗಿ ಘೋರವಾದ ವಿಷ 

ಸಕಟಿಂಗೆ ಶಕಟಕ್ಕೆ, ಬಂಡಿಗೆ 

ಸತಿ ಕ್ರಿಯಾಶಕ್ತಿ 


ಸೂಕ ಚರ ಈ ಭಾವವು ವಿಕಲ 
೦ 
ಲಿಂಗವಾದರೆ ಅದೇ ಸನಹಿತ 


ಸೋಲು "ಇಳ ಪಾಠ 


ಪಾಡು, ನಿಯಮ; ನೇರ, 


ಆ 


ಸಾಮೀಷ್ಯ, ಸಾಯುಜ್ಯ, ಸಾರೂಪ್ಹ 
ಬ 

ಸಾಲೋಕ್ಯ ಮೋಕ್ಷದ ನಾಲ್ಕು ವಿಧಗಳು 

ಸಾರಾಯ ತಿರುಳು; ಸಾರಾಂಶ; ನಿಜತತ್ತ 


ಸಾವನ್ನಕ್ಕರ ಸಾಯುಷಪತರೆಗೆ 


೩೨೬ 


ಸೀಮಾ ಜಿ 
ಸುಖದಡಗಿಂಗೆ ಸುಖ ಮರೆಯಾದುದಕ್ಕೆ 
ಗಹಿ 


೭. ಛ್ರ 
ನಂ 
ಚಿ 
ಸ 
014 


ಸೂಡು ಧರಿಸು; ತೊಡು; ಸುಡು; ಕಂತೆ 
ಸೂತಕ ಮೈಲಿಗೆ. ಜಾತಿ, ಜನನ, ಪ್ರೇತ, 
ರಜಸ್‌, ಉಚ್ಚಿಷ್ಟ ಇವು ಭೌತಿಕವಾದ 


೦ಬ೦ಧಿಸಿದ ಸೂತಕಗಳು. 
ಸೂರ್ಯ ಸೂರ್ಯ ಮೂಗಿನ 
ಬಲಹೊರಳೆಗೆ ಸಂಬಂಧಿಸಿದ ಪಿಂಗಳ 
ನಾಡಿ, ಸೂರ್ಯನಾಡಿ. 
ಸಜ್ಜೆ ಕರಡಿಗೆ 
ಸೆಲದಿ ಜೇಡರ ಹುಳು 
ಸೈವೆರಗಾಗು ಅತಿಯಾಗಿ ಅಚ್ಚರಿಪಡು 
ಸೊಡರು ದೀಪ, ದೀಪದ ಬತ್ತಿ 
ಸೊಣಗ ನಾಯಿ 
ಸೊಮ್ಮು ಐಶ್ವರ್ಯ 
ಸೋರೆ ಏಕತಾರಿಯ ಬುರುಡೆ 
ಸೌತ್ಯ ಹೊಗಳಿಕೆ 


ಡಾ ಸ್ಪ 


ಹ್‌ ಐಕ್ಯ ಮತ್ತು ವೈವಿಧ್ಯಗಳನ್ನು ಎವರಿಸುವ 
€ ೭ ೪ ವ್ಸ 
ಪರಿಭಾಷೆ. ಇರುವುದು ಒಂದೇ ಸ್ಥಲ. ತನ್ನ 


4 


ಶಕ್ತಿಯ ಪ್ರಭೆಯಿಂದ ಅಂಗ ಮತ್ತು 


೭ pi, 


ಈ 
ಅ೦ಗಸ್ಥಲವು ತ್ಯಾಗಾ೦ಗ. ಭೋಗಾಂಗ 


ಮತು ಯೋಗಾಂಗವೆಂದು; ಲಿಂಗಸ್ಥಲವು 
ಹ 
ಇಷ್ಟ, ಭಾವ ಮತ್ತು ಪ್ರಾಣಲಿಂಗವೆಂದು; 


ಪ್ರಾಣಲಿಂಗಿಯೆಂಬ, ಯೋಗಾಂಗದಲ್ಲಿ 
ಶರಣ ಮತ್ತು ಐಕ್ಕವೆಂಬ; ಇಷ್ಟಲಿಂಗವು 
ಅಚಾರ ಮತ್ತು ಗುರುಲಿಂಗವೆಂಬ, 
ಪ್ರಾಣಲಿಂಗವು ಶಿವ ಮತ್ತು 
ಜಂಗಮಲಿಂಗವೆಂಬ, ಭಾವಲಿಂಗವು 
ಪ್ರಸಾದ ಮತ್ತು ಮಹಾಲಿಂಗವೆಂಬ 
ವಿಭಾಗಗಳನ್ನು ವಿವರಿಸಲಾಗಿದೆ. 
ಸ್ವಯ ತನ್ನದು; ಜಂಗಮಲಿಂಗದ ಮೂರು 
ವಿಧಗಳಲ್ಲಿ ಒಂದು. ಉಳಿದೆರಡು ಚರ 
ಮತ್ತು ಪರ. 

ಸ್ವಯ ನಿತ್ಯ ಶಾಶ್ವತ; ತಾದಾತ್ಮ್ಯ: 
ಸ್ವಯಂಪೂರ್ಣ; ತನ್ನತನ, ಸ್ವಂತಿಕೆ 

ಸ್ವಯವಳಿದ ತಾನು ಎಂಬುದಿಲ್ಲದ 

ಸ್ಟಾಯತ ತನ್ನದಾದದ್ದು; ಪ್ರಾಣಲಿಂಗ ಮತ್ತು 
ಅದರ ಅನುಭವ 

ಸ್ನೇಹ ಗೆಳೆತನ; ಜಿಡ್ಡು ತೇವ 

ಹಂಗನೂಲು ಹಸಿಯ ನೂಲು, ಜನಿವಾರ 

ಹಂಚುಹರಿ ಪಾಲಾಗಿ, ಭಾಗವಾಗಿ ಹೋಗು 


ವದ A ಯು 
ನೆಲೆ, ಆಶ್ರಯ, ಹಕ್ಕಿ 


ಸ 
ಲೆ 
ಸ್ರ 
ಈ 
7 
5 
0 
ತ 
ಗ್ರ 


ಮೃದಂಬೋದರು ಅಹಂಕಾರಪಟ್ಟರು, 
ಅಹಂಕಾರಿಗಳಾದರು (9) 

ಹಯನು ಹಾಲು ನೀಡುವ ಹಸು 
ಹರಗುಲ ಹರಿಗೋಲಿನ 


ಹರಣ ಪ್ರಾಣ 


51 & 


ಹರವಿ ಮಣ್ಣಿನ ಪಾತ್ರೆ, ಮಡಕೆ 
ಹರಿಗೆ ಗುರಾಣಿ 
ಹರಿನುಡಿ ಸತತವಾದ ಮಾತು 
ಹರಿಬ ಕಾರಣ 


ಹರಿವಾಣ ತಟ್ಟೆ 


ಹರಿಹಂಚು ಚೂರುಚೂರಾಗು, ಛಿದ್ರವಾಗು 


ಹರುಗುಲ ಹರಿಗೋಲು. ತೆಪ್ಪ 


ಹಲರು ಹಲವರು 


ಹಲ್ಲಣ ಕುದುರೆಯ ಜೀನು 


— 
ತಾಯ್‌ 
ಸಾಮರ್ಥ್ಯ; ಪ್ರಮಾಣ; ಪ್ರಯತ್ನ 


ಲ A 
ಒಡು, ಪಲ 


ಹಸರ ಮಾರಾಟದ ಸಾಮಗಿಗಳು 
ಹಸರದವನು ಮಾರಾಟಗಾರ 

ಹಸುಬೆ ಚೀಲ 

ಹಳಚು ಕೂಡು; ಎದುರಿಸು; ರಭಸದಿಂದ 


ಪು, ಮಾಂಸದ ಚೂರು. ಬಾಡಿನ ತುಂಡು 


ಹಾರಿ ಬಯಸಿ 

ಹಾವಚೆ ಪಾಚಿ, ಹಲ್ಲಿನ ಪಾಚಿ 
ಹಾವನ್ನಕ್ಕ ಹಾಯುವವರೆಗೆ 
ಹಾವಸೆ ಪಾಚಿ 

ಹಾವಸೆಗಲ್ಲು ಪಾಚಿಕಲ್ಲು 
ಹಾವುತಲೊಮ್ಮೆ ಒಮ್ಮೆ ಹಾಯುತ 


ಹಾವುದಕ್ಕೆ ಹಾಯುವುದಕ್ಕೆ 

ಹಾಹೆ ಕಣ್ಣು ಗುಡ್ಡೆ, ಗೊಂಬೆ 

ಹಿಂದಣ ಹುಟ್ಟರತುಹೋಗು ಪೂರ್ವದ 
ಸ್ಥಿತಿ ಒಣಗಿ ಇಲ್ಲವಾಗು 

ಹಿಡಿವಡೆ ಹಿಡಿಯುವುದಾದರೆ, ಹಿಡಿಯುವಲ್ಲಿ: 
ಬಂಧನವನ್ನು ಹೊಂದು. ಸೆರೆಯಾಗು 

ಹಿದಿಕೆ ಹುಲ್ಲಿನ ಬಣವೆ 

ಹೀಲಿ (9) 

ಹುಗದು ಸರಿಹೋಗದ 

ಹುಗಿಲು ರಂಧ್ರ, ಸೀಳು 

ಹುಡುಕು ನೀರು ಬಿಸಿ ನೀರು 

ಹುದಿ ಮುಳುಗು. ಸೇರು. ಕೂಡು 

ಹುದುಗು ಸಮಪಾಲು 

ಹುದುವಾಳಿಗೆ ಕೂಡಿ ಬಾಳುವಿಕೆ 

ಹುಯ್ಯಲ ಕೂಗು, ಗೋಳು 

ಹುಲುಗಿಳಿ ಸಾಮಾನ್ಯ ಗಿಳಿ 


C 
೩. 
CL 
ಈ, 
JL 
ಖು 
ಲಿ 
iL 
೧ 
24 
t ನಿ 
el 
= 


L ತ el el el el 
«ಡಿ & 363 
2. (|. 
8 ೬ಜಿ 


a 3 
ಜಲ್ಲಿ 
| 
ಈ 4 
0 
೬.೪. 
ಆ 
Cc 
ು 


ಹೆಕ್ಕಳ ಹಿಗ್ಗು, ಸಂತೋಷ 

ಹೆಡಗೈ ಕೈಯ ಹಿಂಭಾಗ 

ಹೇಕಣ್ಣು ದೊಡ್ಡಕಣ್ಣು 

ಹೇಳಿಗೆ ಬುಟ್ಟಿ ಹಾವಿನ ಬುಟ್ಟಿ 

ಹೊಂದೊಡಿಗೆ ಚಿನ್ನದ ತೊಡಿಗೆ 

ಹೊಡವಡು ಸಾಷ್ಟಾಂಗ ನಮಸ್ಕರಿಸು 

ಹೊಡೆಗಿಚ್ಚು ದಳ್ಳುರಿ 

ಹೊತ್ತು ಹೋಗದ ಮುನ್ನ ಸಮಯ 
ಮೀರುವ ಮುನ್ನ, ಹೊತ್ತುಕೊಂಡು 
ಹೋಗುವ ಮುನ್ನ 


ಹೆ ಬದ್ರ 


ಹೊದಕುಳಿ ದು 
ಹೊರಸು ಪಾರಿವಾಳ, ಬೆಳುವ 


ಹೊರಹಂಚೆ ಹೊರಗಿನ ವೇಷ; ಬಾಹ್ಯ 
ತೋರಿಕೆ 

ಹೊಲಬು ಆಶ್ರಯ, ರೀತಿ, ಸ್ಪಷ್ಟ ಪತೆ, ದಾರಿ 

ಹೊಲಬುದಪ್ಪದೆ ದಾರಿ-ರೀತಿ-ಮಾರ್ಗ, 
ತಪದೆ 

ಹೊಳಲ ಸುಂಕಿಗ ನಗರದ ಸುಂಕಿಗ 

ಹೊಳಲು ಪಟ್ಟಣ 

ಹೋಟೆ ಪೊಟರೆ, ಡೊಗರು, ಹೊದರು 

ಹೋದರು ಹೋರಾಡು 

ಹೋಹ ಹೋಗುವ 

ಹೋಹವನ ಹೋಗುವವನ 


ಹೋಹಾತ ಹೋಗುವಾತ 


ಕನ್ನಡವು ಕಾಗದರಹಿತ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುತ್ತಿರುವಾಗಲೂ ತು 
ರೂಪದಲ್ಲಿ ಕನ್ನಡ ಕೃತಿಗಳ ಪ್ರಕಟಣೆ ಸಮಾನಾಂತರವಾಗಿ ಕ್ರಿಯಾಶೀಲವಾಗಿ 
ನಡೆಯುವುದು ಬಹಳ ಮುಖ್ಯವಾದದ್ದು. ತುಂತ್ರಿಕ-ಮೌಖಿಕ ಮಾಧ್ಯಮದಲ್ಲಿ 
ಕನ್ನಡವು ಬಳಕೆಯಾಗುತ್ತಿರುವಾಗಲೇ ಕಾಗದದಲ್ಲಿ ಕನ್ನಡ ಅಕ್ಷರಗಳು ಮುದ್ರಣ 
ಗೊಂಡು ಕಣ್ಣಿಗೆ, ಕಿವಿಗೆ ಮತ್ತು ಮನಸ್ಸಿಗೆ ಕನ್ನಡವನ್ನು ಸಂವಹನಗೊಳಿಸುವ 
ಪ್ರಕ್ರಿಯೆ ನಿರಂತರವಾಗಿ ನಡೆಯಬೇಕಿದೆ. ಇಲ್ಲಿ ಪ್ರಕಟಗೊಳ್ಳುವ ಮಾಧ್ಯಮ 
ದೊಂದಿಗೆ ಅಭಿವ್ಯಕ್ತಗೊಳ್ಳುವ ಚಿಂತನಾ ಶರೀರವೂ ಮುಖ್ಯವಾದದ್ದು. ಭಾಷೆ, 
ಸಾಹಿತ್ಯ, ಕಲೆಗಳು, ವಿಜ್ಞಾನ, ತಂತ್ರಜ್ಞಾನ, ಸಮಾಜವಿಜ್ಞಾನ ಎನ್ನುವ ಬೌದ್ದಿಕ 
ಗಡಿ ರೇಖೆಗಳನ್ನು ಕಳಚಿಕೊಂಡು ಕನ್ನಡ ಜ್ಞಾನವು ಕನ್ನಡ ವಿಶ್ವವಿದ್ಯಾಲಯದಲ್ಲಿ 
ರೂಪುಗೊಳ್ಳುವ ಮತ್ತು ಪ್ರಕಟಗೊಳ್ಳುವ ಪ್ರಕ್ರಿಯೆ ನಡೆಯುತ್ತಿದೆ. 

ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗವು ಇಂಥ ಪ್ರಕ್ರಿಯೆಯ ಅನಂತ 
ರೂಪಗಳನ್ನು ಸಾಕಾರಗೊಳಿಸುವ ಒಂದು ನವರಂಗ. ಈ ಪ್ರಕಟಣೆಗಳು ಚಿಂತನೆ 
ಮತ್ತು ಪ್ರಯೋಗಗಳ ಫಲಗಳಾಗಿರುವುದರ ಜೊತೆಗೆ ಕರ್ನಾಟಕವನ್ನು ಮತ್ತು 
ಕನ್ನಡ ಸಂಸ್ಕೃತಿಯನ್ನು ಇಪ್ಪತ್ತೊಂದನೇ ಶತಮಾನದುದ್ದಕ್ಕೂ ಮುನ್ನಡೆಸುವ 
- ಬೆಳಕಿನ ಬೀಜಗಳಾಗಿವೆ. ಈ ಆಶಯದ ಹಿನ್ನೆಲೆಯಲ್ಲಿ ರೂಪುಗೊಂಡ ಪ್ರಸ್ತುತ 
ಕೃತಿ "ವಚನ ಸಾವಿರ'. ವಚನಗಳು ಕನ್ನಡದ ವಿಶಿಷ್ಟ ರಚನೆಗಳು. ಈ ವಚನ 
ಸಾವಿರ ಕೃತಿಯನ್ನು ಕನ್ನಡಿಗರ ಕೈಯಲ್ಲಿಡಲು ವಿಶ್ವವಿದ್ಯಾಲಯಕ್ಕೆ ತುಂಬಾ 
ಸಂತೋಷವೆನಿಸುತ್ತದೆ. ಇದೊಂದು ಅಪೂರ್ವವಾದ ಪ್ರಯತ್ನ. ಯಾವುದೇ 
ವಿಂಗಡಣೆಗಳಿಲ್ಲ ದೆ ವಚನಕಾರರ ವಚನಗಳನ್ನು Nea ಯ ಓಟು ಮ 
ಲಾಗಿದೆ. ವಚನಗಳು ಮತ್ತು ಓದುಗರ ನಡುವೆ ಯಾವುದೇ ಬಗೆಯ ಉಪಾಧಿ 
ಇರಬಾರದೆಂಬ ಉದ್ದೇಶದಿಂದ ಇದನ್ನು ಸಿದ್ದಪಡಿಸಲಾಗಿದೆ. ಇಂತಹ ಸಾವಿರದ 
ಅರವತ್ತೆಂಟು ವಚನಗಳನ್ನು ಪ್ರೊ. ಓ.ಎಲ್‌. ನಾಗಭೂಷಣಸ್ವಾಮಿ ಅವರು 
ಸಂಪಾದಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. 


ಬಿ.ಎ. ವಿವೇಕ ರೈ 
. ಕುಲಪತಿ ' 


